ವಿಜಯನಗರ ಅಧ್ದಯನ 


ಸಂಪುಟ 4 | 
ಬಂಧಗಳು 


ps ( 


ಪಿ ಉತ್ಸವ 1998ರಲ್ಲಿ ಮಂಡಿಸಿ 


ಸಂಪಾದಕರು 


ಚನ್ನಬಸಪ್ಪ ಎಸ್‌. ಪಾಟೀಲ 


1999 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂ 


ವಿಜಯನಗರ ಅಧ್ಯಯನ 


ಸಂಪುಟ 4 


ಹಂಪಿ ಉತ್ಸವ 1998ರಲ್ಲಿ ಮಂಡಿಸಿದ ಪ್ರಬಂಧಗಳು 


ವಿಜಯನಗರ ಅಧ್ಯಯನ 


ಸಂಪುಟ 4 


ಹಂಪಿ ಉತ್ಸವ 1998ರಲ್ಲಿ ಮಂಡಿಸಿದ ಪ್ರಬಂಧಗಳು 


ಸಂಪಾದಕರು 


ಪ್ರೊ. ಎಂ.ವಿ. ಕೃಷ್ಣಪ್ಪ 
ಚನ್ನಬಸಪ್ಪ ಎಸ್‌. ಪಾಟೀಲ 


1999 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು 


ಪ್ರಥಮ ಮುದ್ರಣ : 500 ಪ್ರತಿಗಳು 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು 
© 1999 
ಬೆಲೆ : ರೂ. 105/- 


ಡಿ.ಟಿ.ಪಿ. ಅಕ್ಷರ ಜೋಡಣೆ : ಕಾಂಪ್ರೆಕ್‌ ಕಂಪ್ಯೂಟರ್‌ ಸಿಸ್ಟಮ್ಸ್‌, ಮೈಸೂರು 


ಮುದ್ರಣ : ಅಕ್ಷರ ಮುದ್ರಿಕ, ಲಕ್ಷ್ಮಿ ವಿಲಾಸ ರಸ್ತೆ, ಮೈಸೂರು - 24 


ಪ್ರಸ್ತಾವನೆ 


3 


ಉತ್ತರದಲ್ಲಿ ಕೃಷ್ಣಾನದಿಯಿಂದ ಪೂರ್ವ, ದಕ್ಷಿಣ, ಪಶ್ಚಿಮ ದಿಕ್ಕುಗಳಲ್ಲಿ ಸಮುದ್ರದವರೆಗೆ ವ್ಯಾಪಿಸಿದ್ದ ಸಾಮ್ರಾಜ್ಯದ 
ರಾಜಧಾನಿಯಾಗಿದ್ದ ಹಂಪಿ-ವಿಜಯನಗರ ಪಟ್ಟಣವು ಸುಮಾರು ಎರಡು ನೂರು ವರ್ಷಗಳವರೆಗೆ ಪ್ರಮುಖ ಸಾಂಸ್ಕೃತಿಕ 
ಕೇಂದ್ರವಾಗಿ ದೇಶ ವಿದೇಶಗಳ ಪ್ರವಾಸಿಗರನ್ನು ಆಕರ್ಷಿಸುತ್ತಿತ್ತು. ಈ ಸುಪ್ರಸಿದ್ದ ಪಟ್ಟಣದ ಅವಶೇಷಗಳು ವಿಶ್ವ ಪರಂಪರೆಯ 
ಪಟ್ಟಿಯಲ್ಲಿ ಸೇರಿ ಇಂದಿಗೂ ದೇಶ ವಿದೇಶಗಳ ವಿದ್ವಾಂಸರನ್ನು, ಸಂಶೋಧಕರನ್ನು, ಆಸಕ್ತರನ್ನು ಮತ್ತು ಪ್ರವಾಸಿಗರನ್ನು 


ಆಕರ್ಷಿಸುತ್ತಿವೆ. 


ಇತಿಹಾಸದ ಗರ್ಭದಲ್ಲಿ ಅಡಗಿಹೋಗಿರುವ ವಿಜಯನಗರ ಪಟ್ಟಣದ ಗತವೈಭವವು ಮರುಕಣಿಸುವಂತೆ ಮಾಡಲು 
ಕರ್ನಾಟಕ ಸರ್ಕಾರವು ಹಂಪಿ ಪುನರುತ್ಥಾನ ಯೋಜನೆಯನ್ನು ಪ್ರಾರಂಭಿಸಿ, ವ್ಯಾಪಕವಾದ ಉತ್ಪನನ, ಸಂರಕ್ಷಣೆ ಮತ್ತು 
ಸಂಶೋಧನೆಗಳನ್ನು ಕೈಗೊಂಡಿದೆ. ಹಂಪಿಯ ಸ್ಮಾರಕಗಳ ಪನರುಜ್ವೀವನವಾಗುತ್ತಿರುವಂತೆ ಸಾಂಸ್ಕೃತಿಕ 
ಪುನರುಜ್ಜೀವನಗೊಳಿಸುವುದಕ್ಕಾಗಿ ಪ್ರತಿ ವರ್ಷ ನವೆಂಬರ್‌ 3, 4, ಮತ್ತು 5ರಂದು ಮೂರು ದಿನಗಳ ಹಂಪಿ ಉತ್ಸವವನ್ನು 
ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯವು ವಿಜಯನಗರ ' 
ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ವಿಚಾರ ಸಂಕಿರಣವನ್ನು ನಡೆಸಿ ಅಲ್ಲಿ ಮಂಡಿತವಾದ ಪ್ರಬಂಧಗಳನ್ನು ವಿಜಯನಗರ 
ಅಧ್ಯಯನ ಸಂಪುಟಗಳಲ್ಲಿ ಪ್ರಕಟಿಸುತ್ತ ಬಂದಿದೆ. ಕಳೆದ ವರ್ಷ ಅಂದರೆ 1998ರಲ್ಲಿ ಮಂಡಿಸಿದ 19 ಪ್ರಬಂಧಗಳನ್ನು 
ಪ್ರಸ್ತುತ ವಿಜಯನಗರ ಅಧ್ಯಯನ: ಸಂಪುಟ 4"ರಲ್ಲಿ ಪ್ರಕಟಿಸಲಾಗಿದೆ. ಈ ಸಂಪುಟವು ವಿದ್ವಾಂಸರಿಗೆ, ವಿದ್ಯಾರ್ಥಿಗಳಿಗೆ 


ಮತ್ತು ಆಸಕ್ತರಿಗೆ ಉಪಯುಕ್ತ ಮಾಹಿತಿ ನೀಡುವುದೆಂದು ಆಶಿಸುತ್ತೇನೆ. 


ಮೈಸೂರು ಡದ ಪ್ರೊ. ಎಂ.ವಿ. ಕೃಷ್ಣಪ್ಪ 
20-10-1999 ನಿರ್ದೇಶಕರು 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ 
ನಿರ್ದೇಶನಾಲಯ 


py pu 
ಒಗೆ ಬ ವ ಬ ಜಟ 
+ ke 


Re wR gg ತಾ 
ನ 11.1% 


ಡಾ. ಚನ್ನಬಸಪ್ಪ ಎಸ್‌. ಪಾಟೀಲ 
ಉಪ ನಿರ್ದೇಶಕರು 


ಪ್ರಬಂಧ ಮಂಡಿಸಿದವರು 


ಪ್ರಾಚ್ಕವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ 


ಅರಮನೆ ಆವರಣ 
ಮೈಸೂರು-570 001 


ಡಾ. ಕೆ.ಎಂ. ಸುರೇಶ್‌ 
ಮುಖ್ಯಸ್ಥರು/ನಿರ್ದೇಶಕರು 

ವಸ್ತು ಸಂಗ್ರಹಾಲಯ 

ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಯಾರಣ್ಯ, ಕಮಲಾಪುರ-583 221 
ಬಳ್ಳಾರಿ ಜಿಲ್ಲೆ 


ಶ್ರೀ ಬಾಲಸುಬ್ರಹ್ಮಣ್ಯ 
ನಿರ್ದೇಶಕರು, ಅಧ್ಯಯನಾಂಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಯಾರಣ್ಮ, ಕಮಲಾಪುರ-583 221 
ಬಳ್ಳಾರಿ ಜಿಲ್ಲೆ 


ಶ್ರೀಮತಿ ವಿನೋದಾ ಪಾಟೀಲ 
161, ಹತ್ತನೇ ತಿರುವು, 
ಮೊದಲನೇ ಮುಖ್ಯರಸ್ತೆ 
ಅರವಿಂದ ನಗರ 
ಮೈಸೂರು-570 023 


ಶ್ರೀ ಹೆಚ್‌.ಟಿ. ತಳವಾರ್‌ 
ಉಪ ನಿರ್ದೇಶಕರು 


ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ 


ಕಮಲಾಪುರ-583 221 


ಹೊಸಪೇಟೆ ತಾಲೂಕು, ಬಳ್ಳಾರಿ ಜಿಲ್ಲೆ 


ಶ್ರೀ ಶರಣಬಸಪ್ಪ ಕೋಲ್ಕಾರ 
ಸಂಶೋಧನಾ ವಿದ್ಯಾರ್ಥಿ 

ಪುರಾತತ್ವ ವಿಭಾಗ 

ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಯಾರಣ್ಯ, ಕಮಲಾಪುರ-583 221 
ಬಳ್ಳಾರಿ ಜಿಲ್ಲೆ 


Vii 


10. 


(1 


12 


13. 


ಶ್ರೀ ಸಿ.ಟಿ.ಎಂ. ಕೊಟ್ರಯ್ಯ 
340, ಎಂ ಬ್ಲಾಕ್‌, ಕುವೆಂಪುನಗರ 
ಮೈಸೂರು-570 023 


ಶ್ರೀ ಟಿ.ಎಂ. ಮಂಜುನಾಥಯ್ಯ 

ಪುರಾತತ್ವ ಸಹಾಯಕರು 

ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ 
ಕಮಲಾಪುರ-583 221, ಬಳ್ಳಾರಿ ಜಿಲ್ಲೆ 


ಶ್ರೀಮತಿ ಸುಜಾತಾ ಪಾಟೀಲ್‌ 
ಆಶ್ರಯ ಶ್ರೀ ಹಂಪನಗೌಡ ಬಾದರ್ಲಿ 
ಶಾಸಕರು, ಸಿಂಧನೂರು 
ರಾಯಚೂರು ಜಿಲ್ಲೆ 


ಡಾ. ಶ್ರೀನಿವಾಸ ವಿ. ಪಾಡಿಗಾರ 

ಪ್ರವಾಚಕರು 

ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು 
ಶಾಸನಶಾಸ್ತ್ರ ವಿಭಾಗ 

ಕರ್ನಾಟಕ ವಿಶ್ವವಿದ್ಯಾಲಯ 

ಪಾವಟೆನಗರ, ಧಾರವಾಡ-580 003 


ಶ್ರೀ ಮಾಡಲಗೇರಿ ಕೊಟ್ರೇಶ್‌ 
ಯೋಜನಾ ಸಹಾಯಕರು 

ವಸ್ತು ಸಂಗ್ರಹಾಲಯ 

ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಯಾರಣ್ಯ, ಕಮಲಾಪುರ-583 221 
ಬಳ್ಳಾರಿ ಜಿಲ್ಲೆ 


ಶ್ರೀ ಜಯದೇವಪ್ಪ ಜೈನಕೇರಿ 

ನಂ.87, ಶಾಂತಲಾ 

ಕುವೆಂಪು ರಸ್ತೆ, ಜಿಲ್ಲಾ ಪಂಚಾಯತ್‌ ಎದುರು 
ಶಿವಮೊಗ್ಗ -577 201 


ಡಾ. ಕೆ. ವೆಂಕಟೇಶ್‌ 

ಕ್ಕೂರೇಟರ್‌ 

ಕೆಳದಿ ವಸ್ತು ಸಂಗ್ರಹಾಲಯ 

ಕೆಳದಿ-577 401, ಸಾಗರ ತಾಲೂಕ, ಶಿವಮೊಗ್ಗ ಜಿಲ್ಲೆ 


14. 


15. 


ಡಾ. ಆರ್‌. ಗೋಪಾಲ್‌ 

ಉಪ ನಿರ್ದೇಶಕರು 

ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ 
ಅರಮನೆ ಆವರಣ, ಮೈಸೂರು-570 001 


ಶ್ರೀ ಕೆಳದಿ ಗುಂಡಾಜೋಯಿಸ್‌ 


ಕೆಳದಿ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರ 18. 


ಕೆಳದಿ-577 401 
ಸಾಗರ ತಾಲೂಕ, ಶಿವಮೊಗ್ಗ ಜಿಲ್ಲೆ 


ಡಾ. ಬಸವರಾಜ ಮಲಶೆಟ್ಟಿ 


ವಿಜಯನಗರ ಕಾಲೇಜ್‌ 19. 


ಹೊಸಪೇಟೆ-583 201. 
ಬಳ್ಳಾರಿ ಜಿಲ್ಲೆ 


Vili 


ಡಾ. ದೇವರಕೊಂಡಾರೆಡ್ಡಿ 
ಪ್ರವಾಚಕರು, ಶಾಸನಶಾಸ್ತ್ರ ವಿಭಾಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಮಾರಣ್ಮ, ಕಮಲಾಪುರ-583 221 
ಬಳ್ಳಾರಿ ಜಿಲ್ಲೆ 


ಡಾ. ಮೃತುಂಜಯ ರುಮಾಲೆ 
ವಿಜಯನಗರ ಕಾಲೇಜ್‌ 
ಹೊಸಪೇಟೆ-583 201 


ಬಳ್ಳಾರಿ ಜಿಲ್ಲೆ 


ಶ್ರೀ ಸೀತಾರಾಮ ಜಾಗೀರ್‌ದಾರ್‌ 
'ಕಲ್ಪ', 106/ಬಿ, 3ನೇ ಮುಖ್ಯರಸ್ತೆ ' 
ಸರಸ್ವತಿಪುರಂ, ಮೈಸೂರು-570 009 


ಪರಿವಿಡಿ 


ಶ್ರೀ ವಿರೂಪಾಕ್ಸ 

ಹಂಪಿ ಪ್ರದೇಶದ ಸೂರ್ಯ ಶಿಲ್ಪಗಳು 

ಆತ್ಮಾಹುತಿಯ ಶಿಲ್ಪಗಳು 

ಬಳ್ಳಾರಿ ಕೋಟೆಮಲ್ಲೇಶ್ವರ ದೇವಾಲಯದಲ್ಲಿಯ ಶಿವಭಕ್ತರ ಶಿಲ್ಪಗಳು 
ವಿಜಯನಗರ ಕಾಲದ ಆಯುಧ ಕಲೆ 

ವಿಜಯ ವಿಠ್ಠಲ ದೇವಾಲಯ: ನಿರ್ಮಾಣ ಕಾಲ ಮತ್ತು ಅದಕ್ಕೆ ಸಂದ ದಾನಗಳು 
ವಿಜಯನಗರ ಕಾಲದ ಅರಮನೆಗಳು 

ಮಾಲ್ಕವಂತ ಪರ್ವತ - ಒಂದು ಅದೃಯನ 

ಮುದುಗಲ್ಲು ಕೋಟೆ 

ಇಮ್ಮಡಿ ಹರಿಹರನ ಹೊಸ ಶಿಲಾಶಾಸನ 

ವಿಜಯನಗರ ಕಾಲದ ಶಿಲಾಶಾಸನದ ಶೋಧ 

ಬಾರಕೂರು ಶಾಸನ - ಒಂದು ಅಧ್ಯಯನ 


ವಿಜಯನಗರ ಬೊಕ್ಕಸದ ಚಿನ್ನಭಂಡಾರ ನಾರಣಪ್ಪಯ್ಕನ ವಂಶೀಕರ 
ಅಪ್ರಕಟಿತ ಶಾಸನ ಪ್ರತಿ 


ವಿಜಯನಗರ ಕಾಲದ ಬೆಳ್ಳಿ ನಾಣ್ಮಗಳು 


ಓಲೆಗರಿ ಹಸ್ತಪ್ರತಿಯಲ್ಲಿ ವಿಜಯನಗರ-ಗೋಲ್ಕೊಂಡೆಯ ಚರಿತ್ರಾರ್ಹ ಸಂಗತಿಗಳು 


ಗಂಗಾದೇವಿಯ ಮಧುರಾ ವಿಜಯಂ 
ಕರಸ್ಥಲ ನಾಗಲಿಂಗನ ಚರಿತ್ರೆಯಲ್ಲಿ ವಿಜಯನಗರ ಪಟ್ಟಣದ ಉಲ್ಲೇಖ 
ಸಿಂಗಾಡಿಯ ಶಾಂತ: ಒಂದು ಕುರುಹು 


ಶ್ರವಣಬೆಳಗೊಳ ಮತ್ತು ವಿಜಯನಗರ ಅರಸುಮನೆತನಗಳು 


ಚನ್ನಬಸಪ್ಪ ಎಸ್‌. ಪಾಟೀಲ 
ಕೆ.ಎಂ. ಸುರೇಶ್‌ 
ಬಾಲಸುಬ್ರಹ್ಮಣ್ಯ 
ವಿನೋದಾ ಪಾಟೀಲ 
ಹೆಚ್‌.ಟಿ. ತಳವಾರ್‌ 
ಶರಣಬಸಪ್ಪ ಕೋಲ್ಕಾರ 
ಸಿ.ಟಿ.ಎಂ. ಕೊಟ್ಟಯ್ಕ 
ಟಿ.ಎಂ. ಮಂಜುನಾಥಯ್ಯ 
ಸುಜಾತಾ ಪಾಟೀಲ್‌ 
ಶ್ರೀನಿವಾಸ ವಿ. ಪಾಡಿಗಾರ 
ಮಾಡಲಗೇರಿ ಕೊಟ್ರೇಶ್‌ 


ಜಯದೇವಪ್ಪ ಜೈನಕೇರಿ 


ಕೆ. ವೆಂಕಟೇಶ್‌ 

ಆರ್‌. ಗೋಪಾಲ್‌ 
ಕೆಳದಿ ಗುಂಡಾಜೋಯಿಸ್‌ 
ಬಸವರಾಜ ಮಲಶೆಟ್ಟಿ 
ದೇವರಕೊಂಡಾರೆಡ್ಡಿ 
ಮೃತ್ಕುಂಜಯ ರುಮಾಲೆ 


ಸೀತಾರಾಮ ಜಾಗೀರ್‌ದಾರ್‌ 


90 


92 


ಆರಿಇಂಎ 


ಸಂಕ್ಷೇಪಗಳು 


2 


ಆನುವಲ್‌ ರಿಪೋರ್ಟ್‌ ಆನ್‌ ಇಂಡಿಯನ್‌ ಎಪಿಗ್ರಾಫಿ 


ಇಂಡಿಯನ್‌ ಎಂಟಿಕ್ಟೇರಿ 
ಎಪಿಗ್ರಾಫಿಯ ಕರ್ನಾಟಿಕ 

ಜರ್ನಲ್‌ ಆಫ್‌ ಓರಿಯಂಟಲ್‌ ರೀಸರ್ಚ್‌ 

ಸೌತ್‌ ಇಂಡಿಯನ್‌ ಇನ್ಸ್‌ಕ್ರಿಪ್‌ಶನ್ಸ್‌ 

Annual Report on Indian Epigraphy 
Annual Report on South Indian Epigraphy 
Epigraphia Carnatica 

Epigraphia Carnatica 

Epigraphia Indica 

Annual Report of the Mysore Archaeological Department 
Quarterly Journal of the Mythic Society 
South Indian Inscriptions 

Vijayanagara Inscriptions 


1. ಶ್ರೀ ವಿರೂಪಾಕ್ಷ 


ಹಂಪಾದೇವಿ ಅಥವಾ ಪಂಪಾದೇವಿ ಹಂಪೆಯ ಅತಿ ಪ್ರಾಚೀನ ದೇವತೆ. ದೇವಿಯ ಹೆಸರೇ ಊರಿಗೆ ಬಂದಿದೆ. ಹಂಪೆಯನ್ನು 
ಪಂಪಾಪುರವೆಂದೂ ಕರೆಯಲಾಗುತ್ತಿತ್ತು. ಇಲ್ಲಿ ಹರಿಯುವ ತುಂಗಭದ್ರಾ ನದಿಯನ್ನು ಸಹ ಪಂಪಾನದಿಯೆಂದು ಕರೆಯಲಾಗುತ್ತಿತ್ತು. ದ 
ಪಂಪಾನದಿಯ ದಕ್ಷಣ ದಂಡೆಯ ಮೇಲಿರುವುದೆಂದು ಪಂಪಾಮಹಾತ್ಮ ತಿಳಿಸುತ್ತದೆ.' ಪಾರ್ವತಿಯ ಅವತಾರವಾದ ಪಂಪಾದೇವಿಯು ಹಂಪೆಯ 
ಹತ್ತಿರವಿರುವ ಪಂಪಾಸರಸ್ಸಿನ ದಡದಲ್ಲಿ ಕಠಿಣವಾದ ತಪಸ್ಸನ್ನು ಆಚರಿಸಿ ಶಿವನ ಅವತಾರವಾದ ವಿರೂಪಾಕ್ಷನನ್ನು ವರಿಸಿದಳು. ಆದುದರಿಂದ 
ವಿರೂಪಾಕ್ಬನು ಪಂಪಾ-ವಿರೂಪಾಕ್ಸ ಅಥವಾ ಪಂಪಾಪತಿ ಹೆಸರುಗಳನ್ನು ಪಡೆದ. 


ಐತಿಹಾಸಿಕವಾಗಿ ಹಂಪೆಯ ಪ್ರಾಚೀನತೆ ಕ್ರಿ.ಶ. 7ನೇ ಶತಮಾನದಷ್ಟು ಹಿಂದಕ್ಕೆ ಹೋಗುತ್ತದೆ. ಬಾದಾಮಿ ಚಾಲುಕ್ಕ ಅರಸ ವಿನಯಾದಿತ್ಯ 
ಕ್ರಿ.ಶ. 691ರಲ್ಲಿ ಪಂಪಾನದಿಯ ದಡದಲ್ಲಿ ಬೀಡುಬಿಟ್ಟಿದ್ದ. ಅಲ್ಲಿಂದ ಮುಂದೆ ಈ ಸ್ಥಳವು ಪಣ್ಯಕ್ಷೇತ್ರವಾಗಿ ಸತತವಾಗಿ ಜನರನ್ನು 
ಆಕರ್ಷಿಸುತ್ತಿದ್ದರೂ ನಮಗೆ ಇದಕ್ಕೆ ಆಧಾರ ಸಿಗುವುದು 11ನೇ ಶತಮಾನದಲ್ಲಿ. ನೊಳಂಬ-ಪಲ್ಲವ ಅರಸ ಉದಯಾದಿತ್ಮ ದಾವಣಗೆರೆ ಜಿಲ್ಲೆಯ 
ಹರಪನಹಳ್ಳಿ ತಾಲೂಕಿನ ಬಾಗಳಿಯ ಕಲಿದೇವರಿಗೆ ಲೋಗೇಶ್ವರದ ಹೊಲವನ್ನು ದಾನ ಮಾಡಲು ಈ ಸ್ಥಳವನ್ನು ಆಯ್ಕೆ ಮಾಡುತ್ತಾನೆ. ಕ್ರಿ.ಶ. 
1018ರಲ್ಲಿ ಪಂಪಾಪುರದ ತೀರ್ಥಕ್ಕೆ ಬಂದು ಸೋಮಸಿಂಘಭಳಾರರ ಪಾದ ತೊಳೆದು ಬಾಗಳಿಯ ಕಲಿದೇವರಿಗೆ ದಾನ ಮಾಡುತ್ತಾನೆ." 
ಉದಯಾದಿತ್ಕನ ಆದೇಶದ ಮೇರೆಗೆ ಪೆರ್ಗಡೆ ನರಸಿಂಘಯ್ಯನು ಸೋಮಸಿಂಘಭಳಾರರೊಂದಿಗೆ ಬಾಗಳಿಗೆ ಬಂದು ಬಾಗಳಿಯ ಮಹಾಜನರ 
ಅಧ್ಯಕ್ಷತೆಯಲ್ಲಿ ಸೋಮಸಿಂಘಭಳಾರರ ಪಾದ ತೊಳೆದು ಅದೇ ಲೋಗೇಶ್ವರದ ಭೂಮಿಯನ್ನು ಕಲಿದೇವರಿಗೆ ದಾನ ಮಾಡಿದನು. ಪಂಪಾಪುರದ 
ತೀರ್ಥದಲ್ಲಿ ಅರಸನು ಮಾಡಿದ ದಾನವನ್ನೇ ಈ ಅಧಿಕಾರಿಯು ಬಾಗಳಿಯಲ್ಲಿ ಮಾಡುವುದರ ಉದ್ದೇಶ ಸ್ಥಳೀಯರಿಗೆ ದಾನದ ಅರಿವನ್ನುಂಟು 
ಮಾಡುವುದಾಗಿತ್ತು. 


ಮೇಲಿನ ಎರಡು ಸಂದರ್ಭಗಳಲ್ಲಿ ಪಂಪಾ ನದಿಯ ಮತ್ತು ಪಂಪಾಪುರದ ಅಧಿದೇವತೆಯಾದ ವಿರೂಪಾಕ್ಷನ ಉಲ್ಲೇಖವಿಲ್ಲ. 
ವಿರೂಪಾಕ್ಷನ ಉಲ್ಲೇಖ ಸಿಗುವುದು 12ನೇ ಶತಮಾನದ ಶಾಸನದಲ್ಲಿ. ಕಳಚುರಿ ಅರಸ ಬಿಜ್ಜಳನು ಕ್ರಿ.ಶ. 1163ರಲ್ಲಿ ಹಂಪೆಯ ವಿರೂಪಾಕ್ಷನ 
ಸನ್ನಿಧಾನದಲ್ಲಿ ಮಹಾದಾನಗಳನ್ನು ಮಾಡುತ್ತಿದ್ದ ಸಂದರ್ಭದಲ್ಲಿ ಬೆಳ್ವೊಲನಾಡು ಮತ್ತು ವತ್ಸೆಯನಾಡಿನ ಅಧಿಕಾರಿ ದಂಡನಾಯಕ ಅಮ್ಮಣಯ್ಯನು 
ಅರಸನ ಅನುಮತಿ ಪಡೆದು ಎಡೆಯಹಳ್ಳಿಯನ್ನು ಕುಕ್ಕನೂರ ಮಲ್ಲಿಕಾರ್ಜುನ ದೇವರಿಗೆ ದಾನವಾಗಿ ಕೊಟ್ಟನು. ಹಂಪೆಯ ಕ್ರಿ.ಶ. 1199ರ 
ಶಾಸನದಲ್ಲಿ ಹಂಪೆಯನ್ನು ಪಂಪಾತೀರ್ಥ, ಪಂಪಾವರಕ್ಷೇತ್ರ, ವಿರೂಪಾಕ್ಟತೀರ್ಥ ಮತ್ತು ಹಂಪಾತೀರ್ಥವೆಂದು ಉಲ್ಲೇಖಿಸಿ, ಅದು 
ಗಂಗಾನದಿಯಿಂದ, ಹಲವು ತೀರ್ಥಗಳಿಂದ, ಉತ್ತಮವಾದ ದೇವಾಲಯ ಸಮೂಹದಿಂದ ಮತ್ತು ತಪಸ್ವಿಗಳಿಂದ ಕೂಡಿತ್ತೆಂದು ವಿವರಿಸಿ, ಮೈದುನ 
ಜೌಡಯ್ಯನು ಪಂಪಾದೇವಿಗೆ ಚೆಂಬೊನ್ನಿನ ಕಳಶವನ್ನು ಮಾಡಿಸಿ, ವಿರೂಪಾಕ್ಸ ಮತ್ತು ಪಂಪಾದೇವಿಯ ದೇವಾಲಯಗಳಿಗೆ ಸುಣ್ಣವನ್ನು ಬಳಿಸಿ, 
ಆ ದೇವಾಲಯಗಳಿಗೆ ಘಂಟೆ, ಅಡ್ಡಣಿಗೆ, ಆರತಿ, ಧೂಪಘಟ, ಪರ್ಯಾಣ, ಕಳಶ, ತಿಳಿವಟ್ಟಲು, ಚಂದನ, ಸುಗಂಧದ ಸಿಪ್ಪು ಮತ್ತು ಅನೇಕ 
ವಸ್ತ್ರಭೂಷಣಗಳನ್ನು ಕೊಟ್ಟನು, ಅಲ್ಲದೆ ವಿರೂಪಾಕ್ಟದೇವರ ಮತ್ತು ಪಂಪಾದೇವಿಯ ನೈವೇದ್ಯಕ್ಕೆ ಅಕ್ಕಿ ಮತ್ತು ಭೂಮಿಯನ್ನು ದಾನ 
ಮಾಡಿದನೆಂದು ಉಲ್ಲೇಖಿಸಲಾಗಿದೆ." 


12ನೇ ಶತಮಾನದ ಹೊತ್ತಿಗೆ ಹಂಪೆಯು ಧಾರ್ಮಿಕ ಕೇಂದ್ರವಾಗಿ ಬೆಳೆದಿತ್ತು. ವಿರೂಪಾಕ್ಷನು ಹಂಪೆಯ ಅಧಿದೇವತೆಯಾಗಿದ್ದನು. ಈ 
ಕಾಲದಲ್ಲಿ ಇಲ್ಲಿ ನೆಲೆಸಿದ ಕನ್ನಡ ಕವಿಗಳಾದ ಹರಿಹರ ಮತ್ತು ರಾಘವಾಂಕರು ತಮ್ಮ ಪ್ರಸಿದ್ಧ ಕೃತಿಗಳನ್ನು ರಚಿಸಿದರು. ಹರಿಹರನ ಮಹಾಕಾವ್ಯ 
ಗಿರಿಜಾಕಲ್ಕಾಣದಲ್ಲಿ ಶಿವ ಮತ್ತು ಪಾರ್ವತಿಯರ ಮದುವೆಯೇ ಕಾವ್ಯವಸ್ತುವಾಗಿದೆ.' ಈ ಕೃತಿಯು ಪಂಪಾ-ವಿರೂಪಾಕ್ಷನಿಗೆ ವಂದಿಸುವುದರಿಂದ 
ಪ್ರಾರಂಭವಾಗಿ ಪುನಃ ವಂದನೆಗಳೊಂದಿಗೆ ಮುಕ್ತಾ ಯವಾಗುತ್ತದೆ. ಇದೇ ಕವಿಯ ಪಂಪಾಶತಕದಲ್ಲಿ ವಿರೂಪಾಕ್ಷನನ್ನು ಸ್ತುತಿಸುವ 101 
ಪದ್ಯಗಳಿವೆ. ಅನೇಕ ಪದ್ಮಗಳಲ್ಲಿ ವಿರೂಪಾಕ್ಷನನ್ನು ಹಂಪೆಯಾಳ್ಡ ಅಥವಾ ಹಂಪೆಯರಸ ಎಂದು ಸಂಬೋಧಿಸಲಾಗಿದೆ. ಇದೇ ಕವಿಯ 
ರಕ್ಷಶತಕವು ಭಕ್ತಿ ವೈರಾಗ್ಯವನ್ನು ಬೋಧಿಸುತ್ತದೆ. ಇದರಲ್ಲಿಯ 101 ಪದ್ಮಗಳಲ್ಲಿ ಪ್ರತಿ ಪದ್ಮವೂ '"ಪಂಪಾಪುರದರಸ ವಿರೂಪಾಕ್ಷ ರಕ್ಷಿ ಪ್ರದೆನ್ನಂ" 
ಎಂದು ಅಂತ್ಯಗೊಳ್ಳುತ್ತದೆ? ಈ ಎರಡು ಕೃತಿಗಳಲ್ಲಿ ವಿರೂಪಾಕ್ಸನಿಗೆ ಪಂಪಾಪುರದ ಅಥವಾ ಹಂಪೆಯ ಅರಸನ ಸ್ಥಾನ ನೀಡಲಾಗಿದೆ. 
ರಾಘವಾಂಕನು ತನ್ನ ಹರಿಶ್ಚಂದ್ರ ಕಾವ್ಯದ ಪ್ರಾರಂಭದಲ್ಲಿ ಪಂಪಾವಿರೂಪಾಕ್ಸ ಮತ್ತು ಪಂಪಾಂಬಿಕೆಯರನ್ನು ಸ್ತುತಿಸುತ್ತಾನೆ. 
ಮಾಡಿದನು.'' ಇದೇ 


ಹೊಯ್ಸಳ ಅರಸ ಸೋಮೇಶ್ವರನು ಕ್ರಿ.ಶ. 1236ರಲ್ಲಿ ಪಂಪಾಕ್ಸೇತ್ರದ ವಿರೂಪಾಕ್ಷನಿಗೆ ಒಂದು ಹಳ್ಳಿಯನ್ನು ದಾನ 
ಪಾಕ್ಷದೇವರ ಪಾದ 


ಅರಸನ ಹಾಸನ ಜಿಲ್ಲೆಯ ಯಲ್ಲೇಶ್ವರದ ಕ್ರಿ.ಶ. 1238ರ ಶಾಸನದಲ್ಲಿ ಬಮ್ಮಣ್ಣನನ್ನು ಹೇಮಕೂಟ ವಿರೂ 


ಪದ್ಮಾರಾಧಕನೆಂದು ಬಣ್ಣಿಸಲಾಗಿದೆ. ದೋರಸಮುದ್ರವು ಮುಸ್ಲೀಮರ ದಾಳಿಯಿಂದ ನಾಶವಾದ ಮೇಲೆ ಮೂರನೇ ಬಲ್ಲಾಳನು ಹಂಪೆಯನ್ನು 
ತೂ ಸದುರ್ಗವಂದು ಕರೆದು, ಕ್ರಿ.ಶ. 1331ರಲ್ಲಿ ಅಲ್ಲಿಂದ ಆಳುತ್ತಿದ್ದನು. ಮೂರನೇ ಬಲ್ಲಾಳನ ಮಗನ ಹೆಸರು ವಿರೂಪಾಕ್ಷ 
ವ ಭ್‌ ಇ ಐ hs ವು ಹಂಪೆಯಲ್ಲಿ ನಡೆಯಿತು." ಇವೆಲ್ಲವನ್ನು ಗಮನಿಸಿದಾಗ ಹೊಯ್ಸಳ ವಂಶದ ಕೊನೆ ಅರಸರು 
ಸ್ತನಿ ಆಶ್ರಯ ಪಡೆದದ್ದು ವ್ಯಕ್ತವಾಗುತ್ತದೆ. ವಿಜಯನಗರಪೂರ್ವ ಕಾಲದಲ್ಲಾಗಲೆ ಹಂಪೆಯು ಧಾರ್ಮಿಕವಾಗಿ ಮತ್ತು 
ರಾಜಕೀಯವಾಗಿ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು. ಇದಕ್ಕೆ ಕಾರಣ ಹಂಪೆಯ ಕೇಂದ್ರ ಬಿಂದುವಾದ ವಿರೂಪಾಕ್ಷದೇವರು. 


14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯೊಂದಿಗೆ ವಿರೂಪಾಕ್ಷನ ಮಹತ್ವ ಇನ್ನೂ ಹೆಚ್ಚಾಯಿತು. ವಿರೂಪಾಕ್ಷನು 
ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ವಿಜಯನಗರ ಪಟ್ಟಣದ ರಕ್ಷಕ ಮತ್ತು ವಿಜಯನಗರ ಅರಸರ ಆರಾಧ್ಯ ದೈವವಾದನು. ಸಂಗಮ 
ವಂಶದ ಎರಡನೇ ಹರಿಹರನು ವಿಜಯನಗರ ಪಟ್ಟಣದ ಜೊತೆಗೆ ವಿರೂಪಾಕ್ಷನನ್ನೂ ವಂಶಪಾರಂಪರ್ಯವಾಗಿ ಪಡೆದನೆಂದು ಶಾಸನವೊಂದು 
ತಿಳಿಸುತ್ತದೆ." ಈ ಅರಸನ ಶಾಸನಗಳು ವಿರೂಪಾಕ್ಷನು ವಿಜಯನಗರ ಪಟ್ಟಣದ ರಕ್ಷಕನೆಂದು, ಅರಸನನ್ನು ವಿರೂಪಾಕ್ಷ ಚರಣಕಮಲ 
ರಾಜಭೃಂಗ'' ಮತ್ತು ವಿರೂಪಾಕ್ಷದೇವ ದಿವ್ಮಭಕ್ತಾಂಕಿತನೆಂದು'* ತಿಳಿಸುತ್ತವೆ. ಹರಿಹರನು ವಿರೂಪಾಕ್ಷನ ಕರುಣೆಯಿಂದ ರಾಜ್ಯಭಾರ 
ಮಾಡುತ್ತಿದ್ದನು.'” ಈತನು ಹೊರಡಿಸಿದ ತಾಮ್ರ ಶಾಸನಗಳ ಕೊನೆಯಲ್ಲಿ "ರಾಜಾಧಿರಾಜ ವೀರಹರಿಹರರಾಯರ ಹಸ್ತ ಮುಟ್ಟಿದ ವೊಪ್ಪಿತಾ 
॥ ರಾಜ್ಞೋ ಹರಿಹರೇಶಸ್ಕ ಆಜ್ಞಯಾ ತಾಮ್ರ ಶಾಸನಂ 1" ಎಂದು ಇರುವುದಲ್ಲದೆ, ಹಸ್ತಾಕ್ಟರವು "ಶ್ರೀ ವಿರೂಪಾಕ್ಷ" ಎಂದಿದೆ. "ಶ್ರೀ 
ವಿರೂಪಾಕ್ಷ" ಎಂದು ಹಸ್ತಾಕ್ಷರ ಹಾಕುವ ಪದ್ಧತಿಯನ್ನು ಅರವೀಡು ವಂಶದ ಒಂದನೇ ಶ್ರೀರಂಗನವರೆಗೆ ಎಲ್ಲ ಅರಸರು ಮುಂದುವರಿಸಿಕೊಂಡು 
ಬಂದರು. ಎರಡನೇ ಶ್ರೀರಂಗನು "ಶ್ರೀ ವಿರೂಪಾಕ್ಷನ ಬದಲು "ಶ್ರೀ ವೆಂಕಟೇಶ" ಎಂದು ಹಸ್ತಾಕ್ಷರ ಹಾಕಲು ಪ್ರಾರಂಭಿಸಿದನು.?' 


ಒಂದನೇ ದೇವರಾಯನು ವಿಜಯನಗರದಲ್ಲಿ ವಿರೂಪಾಕ್ಷದೇವರ ಸನ್ನಿಧಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದನೆಂದು ಅವನ ಶಾಸನಗಳು 
ತಿಳಿಸುತ್ತವೆ.” ಎರಡನೇ ದೇವರಾಯನು ಸಹ ವಿಜಯನಗರಿಯಲ್ಲಿ ಸಿಂಹಾಸನಸ್ಮನಾಗಿ ವಿರೂಪಾಕ್ಷ ದೇವರ ಸನ್ನಿಧಿಯಲ್ಲಿ ರಾಜ್ಯವನ್ನು 
ಪರಿಪಾಲಿಸುತ್ತಿದ್ದನು.೫ ದೊಡ್ಡಗಾತ್ರದ ಆನೆಗಳನ್ನು ಬೇಟೆಯಾಡುತ್ತಿದ್ದುದಕ್ಕಾಗಿ ಈ ಅರಸನು ಗಜಬೇಂಟೆಕಾರನೆಂಬ ಬರುದು ಹೊಂದಿದ್ದನು. 
ಈತನು ಒಮ್ಮೆ ಹೃದ್ರೋಗ ಪೀಡಿತನಾದಾಗ ನಾಗನಾಥಾರ್ಯ ಸೂರಿ ಎಂಬ ಪಂಡಿತನು ಚಿಕಿತ್ಸೆ ನೀಡಿದನು. ಚಿಕಿತ್ಸೆಯಿಂದ ಸಂತುಷ್ಟನಾದ ಅರಸನು 
ಆತನಿಗೆ ಹಲವು ಹಳ್ಳಿಗಳನ್ನು ದಾನವಾಗಿ ಕೊಟ್ಟನು. ನಾಗನಾಥಾರ್ಯನು ಪಂಪಾತಟದ ಭಾಸ್ಕರಕ್ಷೇತ್ರದಲ್ಲಿಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ 
ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗುವುದಾಗಿ ಸಂಕಲ್ಪ ಮಾಡಿದನು. ತೀರ್ಥಯಾತ್ರೆಯಲ್ಲಿ ಜಿತೇಂದ್ರಿಯನಾಗಿ ಹಾಲನ್ನಲ್ಲದೆ ಬೇರೆಯಾವುದೇ 
ಆಹಾರವನ್ನು ಸ್ವೀಕರಿಸದೆ ಯಶಸ್ವಿಯಾಗಿ ತೀರ್ಥಯಾತ್ರೆಯನ್ನು ಮುಗಿಸಿ ಹಿಂದಿರುಗಿದನು.3" ದೇವರಾಯನು ವಿರೂಪಾಕ್ಸ ಸನ್ನಿಧಿಯಲ್ಲಿಯ 
ದಾನ ಮಂಟಪದಲ್ಲಿ ಕಲ್ಪಲತಾ ಮತ್ತು ಇತರ ದಾನಗಳನ್ನು ಮಾಡಿದನು. ಕಲ್ಪಲತಾ ದಾನವು ತುಲಾಪುರುಷ ದಾನಕ್ಕೆ ಸಮನಾದುದೆಂದು ಶಾಸ್ತ್ರಗಳು 
ಹೇಳುವುದನ್ನು ತಿಳಿದವರಿಂದ ದೃಢಪಡಿಸಿಕೊಂಡನು. 


ತುಳುವ ವಂಶದ ವೀರನರಸಿಂಹನು ಶ್ರೀರಂಗ ಹಸ್ತಿಶೈಲ, ಗರುಡಗಿರಿ, ಕುಂಭಗೋಣ, ವೃಷುದ್ರಿ, ಶ್ರೀಶೈಲ, ರಾಮಸೇತು, ಹರಿಹರ, ಸಂಗಮ, 
ನಂದಿತೀರ್ಥ, ಗೋಕರ್ಣ, ಕಾಳಹಸ್ತಿ, ಈಶ್ವರಸದಸ್‌ ಮತ್ತು (ಹಂಪೆಯ) ವಿರೂಪಾಕ್ಷ ದೇವಸ್ಥಾನದಲ್ಲಿ ಷೋಡಶ ಮಹಾದಾನಗಳನ್ನು 


ಮತ್ತು ವಿರೂಪಾಕ್ಷ ದೇವಸ್ಥಾನದಲ್ಲಿ ಬ್ರಹ್ಮಾಂಡ, ಸ್ವರ್ಣಮೇರು, ತ್ರಿದಶತರುಲತ, ಕಾಮಧೇನು ಮತ್ತು ಇತರ ಮಹಾದಾನಗಳನ್ನು ಪುನಃ ಪುನಃ 
ಮಾಡಿದನೆಂದು ಅದೇ ಶಾಸನ ತಿಳಿಸುತ್ತದೆ. ಇದೇ ಅರಸನ ಕ್ರಿ.ಶ. 1506ರ ಶಾಸನವು ಮೇಲೆ ತಿಳಿಸಿದ ಸ್ಥಳಗಳಲ್ಲಿ ಬ್ರಹ್ಮಾಂಡ, ವಿಶ್ವಚಕ್ರ, 
ಮಹಾಭೂತಘಟ, ರತ್ನಧೇನು, ಸಪ್ತಾಂಬೋದಿ (ಸಪ್ತಸಾಗರ), ಕಲ್ಪಲತಾ, ಕಾಂಚನೀಂ (ಸ್ವರ್ಣ) ಕಾಮಧೇನು, ಸ್ವರ್ಣಕ್ಷ್ಮಾ (ಭೂ), ಹಿರಣ್ಯಾಶ್ವರಥ, 
ತುಲಾಪುರುಷ, ಗೋಸಹಸ್ರ, ಹೇಮಾಶ್ವ, ಹೇಮಗರ್ಭ, ಕನಕಕರಿರಥ ಮತ್ತು ಪಂಚಲಾಂಗಲ (ಐದು ನೇಗಿಲು) ಮಹಾದಾನಗಳನ್ನು ಮಾಡಿದನೆಂದು 
ತಿಳಿಸುತ್ತದೆ. ಕೃಷ್ಣದೇವರಾಯ, ೫ ಅಚ್ಛುತರಾಯ? ಮತ್ತು ಸದಾಶಿವರಾಯರ* ಶಾಸನಗಳು ವಿಜಯನಗರ ಅರಸರ ವಂಶಾವಳಿಯನ್ನು 
ಷಾ ವೀರನರಸಿಂಹನ ಈ ಮಹಾದಾನಗಳ ಬಗ್ಗೆ ಪದೇ ಪದೇ ಪ್ರಸ್ತಾಪಿಸುತ್ತವೆ. ಈ ಮಹಾದಾನಗಳನ್ನು ಕನಕಸದಸ್‌ (ಚಿದಂಬರಂ), 
$5 ವಿರೂಪಾಕ್ಷ ದೇವಾಲಯ, ಕಾಳಹಸ್ತಿ, ವೆಂಕಟಾದ್ರಿ (ತಿರುಪತಿ), ಕಾಂಚಿ, ಶ್ರೀಶೈಲ (ಶ್ರೀಪರ್ವತ), ಶೋಣಶೈಲ (ತಿರುವಣ್ಣಾಮಲೈ), 

(ದಾವಣಗೆರೆ ಜಿಲ್ಲೆ), ಅಹೋಬಲ (ಕರ್ನೂಲು ಜಿಲ್ಲೆ), ಸಂಗಮ (ಆಲಂಪುರದ ಹತ್ತಿರ), ಶ್ರೀರಂಗ (ತ್ರಿಚಿನಾಪಳ್ಳಿ ಹತ್ತಿರ), 
ಹ (ತಂಜಾವೂರು ಜಿಲ್ಲೆ), ಮಹಾನಂದಿತೀರ್ಥ (ಕರ್ನೂಲು ಜಿಲ್ಲೆ), ನಿವೃತ್ತಿ (ಕರ್ನೂಲು ಜಿಲ್ಲೆ), ಗೋಕರ್ಣ (ಉತ್ತರ ಕನ್ನಡ ಜಿಲ್ಲೆ), 
ರಾಮಸೇತು (ರಾಮೇಶ್ವರಂ) ಮತ್ತು ಇತರ ಪುಣ್ಯಕ್ಷೇತ್ರಗಳಲ್ಲಿ ಮಾಡಿದರೆಂದು ತಿಳಿಸುತ್ತವೆ. 


4 ಜಾ ಸಾಮ್ರಾಜ್ಯದ ಬೇರೆ ಬೇರೆ ಊರುಗಳಲ್ಲಿ ಆ ಊರುಗಳಲ್ಲಿಯ ಅಥವಾ ಬೇರೆ ಊರುಗಳಲ್ಲಿಯ ದೇವರಿಗೆ ಅಥವಾ ವ್ಯಕ್ತಿಗಳಿಗೆ 
ವಾಗ ಸಾಮಾನ್ಯವಾಗಿ ತುಂಗಭದ್ರಾ ತೀರದ ಪಂಪಾಕ್ಷೇತ್ರದ ವಿರೂಪಾಕ್ಷನ ಸನ್ನಧಿಯಲ್ಲಿ ದಾನ ಕೊಡುವುದು ರೂಢಿಯಲಿ ತು. 


ಶಾಸನಗಳನ್ನು ಅವಲೋಕಿಸಿದಾಗ ಒಂದನೇ ಬುಕ್ಕನಿಂದ ಅಚ್ಕುತದೇವರಾಯನವರೆಗೆ ಈ ಪದ್ಧತಿ ಮುಂದುವರಿದದ್ದು ಕಾಣುತ್ತದೆ. ಎರಡನೇ 
ದೇವರಾಯನು ವಿರೂಪಾಕ್ಸನ ಸನ್ನಿಧಿಯಲ್ಲಿ ದಾನಮಂಟಪದಲ್ಲಿ ದಾನ ಮಾಡುತಿ ಶ್ರಿದುದನ್ನು ಮೇಲೆ ಗಮನಿಸಿದ್ದೇವೆ. ಕೃಷ್ಣದೇವರಾಯನು ಕ್ರಿ.ಶ. 
: 1517ರಲ್ಲಿ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಮುಕಿ ಕ್ರಿಮಂಟಪದಲ್ಲಿ ದಾನಮಾಡಿದನೆಂದು ಪಾವಗಡದ ಶಾಸನ ತಿಳಿಸುತ್ತದೆ. ತುಮಕೂರು ಜಿಲೆ ಯ 
ಬೆನಕನಕೆರೆ ಶಾಸನವನ್ನು ಹರಿಹರನ ಕಾಲದಲ್ಲಿ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಬರೆದು ವಿರೂಪಾಕ್ಸನ ಶಾಸನವೆಂದು ಕರೆಯಲಾಗಿದೆ. 


ವಿಜಯನಗರದ ಅರಸರು ತಾವು ಹೊರಡಿಸಿದ ಶಾಸನಗಳಿಗೆ ವಿರೂಪಾಕ್ಷನ ಹೆಸರಿನಲ್ಲಿ ಶ್ರೀ ವಿರೂಪಾಕ್ಸ'' ಎಂದು ಹಸ್ತಾಕ್ಷರ ಹಾಕುವುದನ್ನು 
ಈಗಾಗಲೇ ಗಮನಿಸಿದ್ದೇವೆ. ಇದು ಹೆಚ್ಚಾಗಿ ತಾಮ್ರ ಶಾಸನಗಳಿಗೆ ಅನ್ವಯಿಸಿದರೂ ಕೆಲವು ಶಿಲಾಶಾಸನಗಳಲ್ಲೂ ಇದನ್ನು ಕಾಣುತ್ತೇವೆ. ಶಾಸನದ 
ಭಾಷೆ ಮತ್ತು ಲಿಪಿ ಯಾವುದೇ ಆಗಿದ್ದರೂ "ಶ್ರೀ ವಿರೂಪಾಕ್ಷ'' ಹಸ್ತಾಕ್ಷರವು ಸಾಮಾನ್ಯವಾಗಿ ಕನ್ನಡ ಲಿಪಿಯಲ್ಲಿ _ರುತ್ತದೆ. . "ಶ್ರೀ ವಿರೂಪಾಕ್ಷ” 
ಹಸ್ತಾಕ್ಷರ ವಿಜಯನಗರ ಅರಸರದೆ ಆಗಿದೆ ಎಂಬುದಕ್ಕೆ ಎರಡನೇ ಹರಿಹರನ ಅನೇಕ ಶಾಸನಗಳು ಪ ಪುಷ್ಟಿ ನೀಡುತ್ತವೆ. ತುಮಕೂರು ಜಿಲ್ಲೆಯ 
ನಾಗಸಂದ್ರದ ಶಾಸನದಲ್ಲಿ ''ಹರಿಹರರಾಯನ ಶ್ರೀಹಸ್ತದ ಬರಹ ಶಿ ಶ್ರೀ ವಿರೂಪಾಕ್ಷ" ಎಂದಿದೆ. ಮೈಸೂರು ಜಿಲ್ಲೆಯ ಸಾಗೆರೆ ಶಾಸನದಲ್ಲಿ 
"ಹರಿಹರ ಸ್ವಹಸ್ತೇನ ಶ್ರೀ ವಿರೂಪಾಕ್ಷ" ಎಂದಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ಶಾಸನದಲ್ಲಿ "ಶ್ರೀ ಹರಿಹರರಾಯನ ವೊಪ್ಪ ಶಿ 
ವಿರೂಪಾಕ್ಸ'" ಎಂದಿದೆ.” ತುಮಕೂರು ಜಿಲ್ಲೆಯ ಯಲಿಯೂರು ಶಾಸನದಲ್ಲಿ "ರಾಯರವೊಪ್ಪ ಶ್ರೀ ವಿರೂಪಾಕ್ಷ" ಎಂದಿದೆ.3 


ಮೇಲಿನ ಎಲ್ಲ ಅಂಶಗಳನ್ನು ಗಮನಿಸಿದಾಗ ವಿಜಯನಗರದ ಅರಸರು ವಿರೂಪಾಕ್ಷನ ಕರುಣೆಯಿಂದ, ಆತನ ಸನ್ನಿಧಿಯಲ್ಲಿ ಸಿಂಹಾಸನದ 

ಫಲಿ ಕುಳಿತು, ತಮ್ಮನ್ನು ವಿರೂಪಾಕ್ಷ ಚರಣಕಮಲ ರಾಜಭೃಂಗಗಳೆಂದು ಕರೆದುಕೊಂಡು, ತಾವು ಬರೆಸಿದ ಶಾಸನಗಳಿಗೆ ದೇವರ ಹೆಸರಿನಲ್ಲಿ 

ಶ್ರೀ ವಿರೂಪಾಕ್ಷ" ಎಂದು ಹಸ್ತಾಕ್ಷರ ಹಾಕಿ, ದೇವರೇ ವಿಜಯನಗರದ ಅರಸ, ತಾವು ಆತನ ಪ್ರತಿನಿಧಿಗಳೆಂಬಂತೆ ರಾಜ್ಯಭಾರ 
ಮಾಡುತ್ತಿದ್ದರೆಂಬುದು ಸ್ಪಷ್ಟವಾಗುತ್ತದೆ. 


ಟಿಪ್ಪಣಿಗಳು 
1. ಪಂಪಾಮಹಾತ್ವೆ, ಭಾಗ 1, ಅಧ್ಯಾಯ 70. 
2. ಅದೆ ಭಾಗ 1, ಅಧ್ಯಾಯ 4-7. 
3. ಇಂಎಂ, 11 ಪ್ರ. 85-88. 
4. ಸೌಇಂಣ್ಗ Xi, ಸಂ. 81-82. 
೨... ಶಾಸನ ಪರಿಚಯ, ಸಂ. 49. 
6... ಸೌಇಂಣ್ಕ V, ಸಂ. 260. 
7. ಆರ್‌. ನರಸಿಂಹಾಚಾರ್ಯ, 1972, ಕರ್ನಾಟಕ ಕವಿಚರಿತೆ ಸಂ. 1, ಪು. 257-264. 
8. ಎಂ.ಎಸ್‌. ಸುಂಕಾಪುರ (ಸಂ.), 1985, ರಕ್ಷಾಶತಕ ಪಂಪಾಶತಕ್ತ ಧಾರವಾಡ. 
RT 
10. ಆರ್‌. ನರಸಿಂಹಾಚಾರ್ಯ, ಪೂರ್ವೋಕ್ತ, ಪ್ರ 268-274. 
11. ಆರಿಇಂಎ, 1934-35, ಸಂ. ಬಿ 355. 
12. ಎಕ (ಪರಿಷ್ಕೃತ), ೪11, ಹೊಳೆನರಸೀಪುರ 71. 
13. ಎಕ ೫೭, ಗುಬ್ಬಿ 30. 
14. ಪಿ.ಬಿ. ದೇಸಾಯಿ, ಶ್ರೀನಿವಾಸ ರಿತ್ತಿ ಮತ್ತು ಬಿ.ಆರ್‌. ಗೋಪಾಲ್‌, 1981, ಎ ಹಿಸ್ಟರಿ ಆಫ್‌ ಕರ್ನಾಟಕ ಧಾರವಾಡ, ಪು. 332. 


15. ಎಕ್ಕ ೪, ಚನ್ನರಾಯಪಟ್ಟಣ 256. 


26. 


28. 


35. 
36. 


ಎಕ ೫1, ದಾವಣಗೆರೆ 34. 

ಎಕ (ಪರಿಷ್ಕೃತ), ಳ, ಕೃಷ್ಣರಾಜನಗರ Fy 
ಎಕ (ಪರಿಷ್ಕೃತ), 1], ಹಾಸನ 115. 
ಎಕ್ಕ ೫. ಶ್ರೀನಿವಾಸಪುರ 54. 


ಎಕ (ಪರಿಷ್ಠತ), 1111, ಹಾಸನ BRS 
ಎನ್‌, ವೆಂಕಟರಮಣಯ್ಯ, "ಎ ನೋಟ್‌ ಆನ್‌ ಶ್ರೀ ವಿರೂಪಾಕ್ಟ,' ಜಓರೀ, ೪, ಪ್ರ 241-245. 


ಎಕ್ಕ ೪8, ಶಿವಮೊಗ್ಗ 70. 


. ಅದೇ 8, ಶಿವಮೊಗ್ಗ 71. 


ಎಕ (ಪರಿಷ್ಕೃತ), 1X, ಬೇಲೂರು 576. 
ಎಕ್ಕ ೫೭1, ತುಮಕೂರು 11. 

ಅದೇ, ೫, ಗೌರಿಬಿದನೂರು 77. 

ಅದೇ XVI, ಮಧುಗಿರಿ 131. 

ಎಕ (ಪರಿಷ್ಕೃತ), 111, ಗುಂಡ್ಲುಪೇಟೆ 1. 
ಎಕ (ಪರಿಷ್ಕೃತ), ೪1, ಕೃಷ್ಣರಾಜಪೇಟೆ 71. 
ಎಕ (ಪರಿಷ್ಕೃತ), VI, ಹಾಸನ 9. 


- ಎಕ ೫೫, ಪಾವಗಡ 4. 


ಅದೇ, ೫1, ತಿಪಟೂರು 139. 


- ಅದೇ, ೫, ಕುಣಿಗಲ್ಲು 43. 


ಎಕ (ಪರಿಷ್ಕೃತ), 111, ಹೆಗ್ಗಡದೇವನಕೋಟೆ 149. 
ಎಕ್ಕ 2%, ದಾವಣಗೆರೆ 34. 
ಅದೇ, ೫ ಶಿರಾ 76. 


2. ಹಂಪಿ ಪ್ರದೇಶದ ಸೂರ್ಯ ಶಿಲ್ಪಗಳು 


ಕೆ.ಎಂ. ಸುರೇಶ 


ಭಾರತದಲ್ಲಿ ಸೂರ್ಯನ ಆರಾಧನೆ ವೇದಗಳಷ್ಟೆ ಹಿಂದಿನಿಂದ ನಡೆದುಕೊಂಡು ಬಂದಿದೆ. ವೇದಗಳೇ ಸೂರ್ಯನನ್ನು ಮತ್ತು ಅವನ 
ವೈವಿಧ್ಯಗಳನ್ನು ಸವಿತೃ, ಪುಷನ್‌, ಭಗ, ಮಿತ್ರ, ಆರ್ಕಮನ್‌ ಮತ್ತು ವಿಷ್ಣು ಎಂದು ಕರೆದಿವೆ. ಸೌರಮಂಡಲದ ದೇವತೆಗಳಲ್ಲೇ ಸೂರ್ಯನಿಗೆ 
ಅಗ್ರ ಪ್ರಾಶಸ್ತೃ. ಪ್ರತಿಯೊಂದಕ್ಕೂ ಉತ್ತೇಜನಕಾರಿಯಾದ ಸೂರ್ಯನನ್ನು ಸವಿತೃ ಎಂದು ಕರೆದು ಅನ ್ವರ್ಥಗೊಳಿಸಲಾಗಿದೆ. ಮಿತ್ರ ಹಾಗೂ 
ಆರ್ಕಮನ್‌ he ಮತ್ತು ಇರಾನ್‌ ದೇವತೆಗಳ ಹೆಸರು. ವಿಷ್ಣು ಭಾಗವತ ಸಂಪ್ರದಾಯದ ಅಧಿದೆ ೈವವಾಗಿದ್ದು ಸೌರಮಂಡಲದ ದೇವತೆಗಳಲ್ಲಿ 
ಪ್ರಮುಖವಾಗಿದ್ದಾನೆ. ಈ ಎಲ್ಲ ದೇವತೆಗಳ ಜೊತೆಯಲ್ಲಿ ಇನ್ನಿತರ ದೇವತೆಗಳಾದ ಅಂಶ, ದಕ್ಷ, ಮಾರ್ತಾಂಡ ಮುಂತಾದವರೊಂದಿಗೆ, ವಿವಿಧ 
ಸಂದರ್ಭಗಳಲ್ಲಿ ಹಾಗೂ ಗುಂಪುಗಳಲ್ಲಿ ಆದಿತ್ಕರೆಂಬ ಹೆಸರಿನಿಂದ ಕರೆಯಲ್ಪಡುತ್ತಾರೆ. ಈ ರೀತಿಯ ಹನ್ನೆರಡು ಆದಿತ್ಕರ ಹಾಗೂ ನವಗ್ರಹಗಳ 
ಆರಾಧನೆ ಭಾರತೀಯರ ಧಾರ್ಮಿಕ ಆಚರಣೆಯ ಬಹುಮುಖ್ಯ ಭಾಗವಾಗಿದೆ. 


ವೇದಕಾಲದ ನಂತರದಲ್ಲಿಯ ಸೂರ್ಯದೇವನ ವಿಶೇಷಣಗಳ ಬಗ್ಗೆ ಮಾಹಿತಿ ಒದಗಿಸುವ ಹಲವಾರು ಉಕ್ತಿಗಳು ಯಗ್ವೇದದಲ್ಲಿ ಕಂಡು 
ಬರುತ್ತವೆ. ಕೆಲವು ಕಡೆ ಸೂರ್ಯನನ್ನು ಸ್ವರ್ಗಲೋಕದಿಂದ ಬರುವ ಸುಂದರ ರೆಕ್ಕೆಯುಳ್ಳ ಗರುಡನೆಂದು ಕರೆಯಲಾಗಿದೆ. ಇನ್ನೊಂದೆಡೆ ಉಷೆ 
ತರುವ ಹೊಳಪಿನ ಶ್ವೇತಾಶ್ವ ಎನ್ನಲಾಗಿದೆ. ಇಂಥಹ ವಿವರಣೆಗಳಿಂದ ವಿಷ್ಣುವಿನ ವಾಹನವಾದ ಗರುಡ ಮತ್ತು ಸೂರ್ಯನ ಕುದುರೆಯಾದ 
ತಾರ್ಕ್ಕ್ಸ್ಯನ ಬಗ್ಗೆ ಮೂಲ ಕಲ್ಪನೆಗಳು ಮೂಡಿಬರುತ್ತವೆ. ವೇದ ಕಾಲದ ನಂತರದ ಸಾಹಿತ್ಯದಲ್ಲಿ ಉಲ್ಲೇಖವಿರುವಂತೆ ನಾಲ್ಕು ಅಥವಾ ಏಳು 
ಕುದುರೆಗಳ ಮೇಲೆ ಸೂರ್ಯನು ಸಂಚಾರ ಮಾಡುವ ಕಲ್ಪನೆಗಳು ಖುಗ್ವೇದದ ಸೂಕ್ತಿಗಳಲ್ಲಿ ಮೊದಲೇ ಮೂಡಿಬಂದಿವೆ. ಸೂರ್ಯನನ್ನು ಒಂದು 
ಅಥವಾ ಹೆಚ್ಚು ಕುದುರೆಗಳ ಲಗಾಮು ಹಿಡಿದು ಬರುವಂತೆ ಚಿತ್ರಿಸಲಾಗಿದೆ. ಸೂರ್ಯದೇವನ ಹಾಗೂ ಅವನ ಅವತಾರಗಳ ಆರಾಧನೆ ವೇದಗಳ 
ಕಾಲದಲ್ಲೂ ಮುಂದುವರೆದು ಬಂದಿರುವುದು ಕಂಡುಬರುತ್ತದೆ. ವೇದಗಳ ನಂತರ ಎರಡು ಮಹಾಕಾವ್ಯಗಳಾದ ರಾಮಾಯಣ ಮತ್ತು 
ಮಹಾಭಾರತಗಳಲ್ಲಿ ಸೂರ್ಯನ ಬಗ್ಗೆ ಮತ್ತಷ್ಟು ವಿವರಗಳು ವ್ಯಕ್ತವಾಗಿವೆ. ಮಹಾಭಾರತದಲ್ಲಿ ಸೂರ್ಯನನ್ನು ದೇವತೆಗಳ ಪಾಲಕನಾದ 
ದೇವೇಶ್ವರನೆಂದು ಕರೆಯಲಾಗಿದೆ. ಇಂಥಹ ಉಲ್ಲೇಖಗಳು ಗುಪ್ತರ ಕಾಲದ ಹಲವು ಸಂಸ್ಕೃತ ಕೃತಿಗಳಲ್ಲಿ ವ್ಯಕ್ತವಾಗಿವೆ. ಆಗಮಗಳ ಪ್ರಕಾರ 
ಸೂರ್ಯದೇವನು ವೃತ್ತಾಕಾರನು, ಕೆಂಪು ಬಣ್ಣದವನು, ಕೆಂಪು ಬಣ್ಣದ ಹೂವುಗಳಿಂದ ಅಲಂಕೃತನಾದವನು, ವೈವಿಧ್ಯ ಬಣ್ಣಗಳ ಉಡುಪು 
ಧರಿಸಿದವನು, ಹಲವು ಧ್ವಜಗಳ ರಥವುಳ್ಳವನು. ಏಳು ಕುದುರೆಗಳನ್ನು ಕಡಿವಾಣದಲ್ಲಿಟ್ಟ, ಕಾಲುಗಳೇ ಇಲ್ಲದ ಸಾರಥಿ ಅರುಣನೊಂದಿಗೆ, ಒಂದೇ 
ಗಾಲಿಯ ರಥದ ಮೇಲೆ ಸೂರ್ಯದೇವ ಸವಾರಿ ಮಾಡುತ್ತಿರುತ್ತಾನೆ. ಮಧ್ಯಕಾಲೀನ ಕವಿ ಮಯೂರಭಟ್ಟನು ಸೂರ್ಯದೇವನ ಮಹಿಮೆಯನ್ನು 
ಕೊಂಡಾಡುವ ನೂರು ಶ್ಲೋಕಗಳ ಶತಕವಾದ ಸೂರ್ಯ ಶತಕ ರಚಿಸಿದ್ದಾನೆ. 


ಸೂರ್ಯದೇವನು ಮೂರು ವೇದಗಳ ಸಾರನೆಂತಲೂ, ಸಮಸ್ತ ಜಗತ್ತಿನ ಜೀವರಾಶಿಯ ರಕ್ಷಕನೆಂತಲೂ, ತನ್ನ ದಿವ್ಯವಾದ ರಥದಲ್ಲಿ 
ಸ್ವರ್ಗಲೋಕದ ಕನ್ಕೆಯರಿಂದಲೂ, ಇತರ ಗ್ರಹಗಳೊಂದಿಗೆ ಆಸೀನರಾಗಿರುವವನೆಂತಲೂ ಚಿತ್ರಿಸಲಾಗಿದೆ. ಹೇಮಾದ್ರಿ ಹೇಳುವಂತೆ ಬಂಡಪಿಂಗಲ 
ಮತ್ತು ಅತಿಪಿಂಗಲರು ಸೂರ್ಯನ ಪಕ್ಕದಲ್ಲಿ ನಿಂತು ಅವನನ್ನು ಪೂಜಿಸುತ್ತಿರುತ್ತಾರೆ. ಕೆಲವು ಕಡೆ ಸೂರ್ಯನನ್ನು ತ್ರಿಮೂರ್ತಿಗಳಾದ ಬ್ರಹ್ಮ- 
ವಿಷ್ಣು-ಮಹೇಶ್ವರರನ್ನು ಒಳಗೊಂಡಂತೆ ಚಿತ್ರಿಸಿದ್ದಾರೆ. ತಮಿಳುನಾಡಿನ ಚಿದಂಬರಂನಲ್ಲಿ ಸೂರ್ಯನಲ್ಲಿ ತ್ರಿಮೂರ್ತಿಗಳನ್ನು ಒಟ್ಟುಗೂಡಿಸಲಾಗಿದೆ. 
ಆ ಚಿತ್ರದಲ್ಲಿಯ ಕರಮುದ್ರೆಗಳನ್ನು ಗಮನಿಸಿದಲ್ಲಿ ಖಚಿತವಾಗಿ ಇಂಥಹ ನಿರ್ಣಯಕ್ಕೆ ಬರಲಾಗದಿದ್ದರೂ, ಆ ಚಿತ್ರದ ತಳಭಾಗದಲ್ಲಿ ಸೂರ್ಯನ 
ಏಳು ಕುದುರೆ. ಮತ್ತು ಸಾರಥಿಯಾದ ಅರುಣನನ್ನು ಮೂಡಿಸಲಾಗಿದೆ. 


ಅಂಶುಮದ್‌ ಭೇದಾಗಮ ಮತ್ತು ಸುಪ್ರಭೇದಾಗಮಗಳು ವರ್ಣಿಸುವಂತೆ, ಸೂರ್ಯದೇವನ ವಿಗ್ರಹದಲ್ಲಿ ಭುಜದ ಎತ್ತರಕ್ಕೆ ಎತ್ತಿದ ಎರಡು 
ಕೈಗಳಲ್ಲಿ ಕಮಲದ ಹೂಗಳಿವೆ. ಸೂರ್ಯನ ತಲೆಯ ಹಿಂಭಾಗದಲ್ಲಿ ವೃತ್ತಾಕಾರದ ಕಾಂತಿಮಂಡಲವನ್ನು ಮತ್ತು ಹಲವಾರು ಆಭರಣಗಳನ್ನು, 
ಶಿರದಲ್ಲಿ ಕಿರೀಟವನ್ನು, ಕೆಂಪುಬಣ್ಣದ ಬಟ್ಟೆಗಳನ್ನು ಧರಿಸಿರುವಂತೆ ಚಿತ್ರಿಸಿದೆ. ಸೂರ್ಯನ ಕಿವಿಗಳಲ್ಲಿ ಕುಂಡಲಗಳು ಎದೆಯ ಮೇಲೆ 
ಕಠೀಹಾರವಿರುವುದಾಗಿ ಮತ್ತು ಸೂರ್ಯನು ಯಜ್ಞೋಪವೀತವನ್ನು ಧರಿಸಿದ್ದಾಗಿ ಹೇಳಿದೆ. ನೆಗೆಯುತ್ತಿ ರುವ ಏಳು ಕುದುರೆಗಳ ರಹದಲ್ಲಿ 
ಪದ್ಮಪೀಠದಲ್ಲಿ ನಿಂತಿರುವುದು ಕಂಡುಬರುತ್ತದೆ. ಒಂದೇ ಚಕ್ರವುಳ್ಳ ರಥದ ಸಾರಥಿ ಹೆಳವನಾದ ಅರುಣ. ಸೂರ್ಯನ ಬಲಭಾಗದಲ್ಲಿ 
ಷಾದೇವಿಯು ಎಡಭಾಗದಲ್ಲಿ ಪ್ರತ್ಕುಷಾದೇವಿಯು ನಿಂತಿರುತ್ತಾರೆ. 


2. ಕೋಟಿಲಿಂಗದ ಹತ್ತಿರವಿರುವ ಸೂರ್ಯ 


ಶಿಲ್ಪರತ್ನವು ಉಲ್ಲೇಖಿಸುವಂತೆ ಸೂರ್ಯದೇವನ ಪಕ್ಕದಲ್ಲಿ ಮಂಡಲ ಮತ್ತು ಪಿಂಗಳರೆಂಬ ದಾ ್ವರಪಾಲಕರಿರುತ್ತಾರೆ. ಮತ್ತ್ಯಪುರಾಣವು 

ಕಿ 
ಹೇಳುವಂತೆ ಸೂರ್ಯನು ಆಕರ್ಷಕ ಮೀಸೆ ಮತ್ತು ಉತ್ತರಭಾರತದ ವ್ಯಕ್ತಿಯಂತೆ ಉಡುಪಿನ ವಿನ್ಕಾಸ ಹೊಂದಿದವನಾಗಿದಾನೆ. ಸೂರ್ಯನು 
ನಾಲ್ಕು ಕೈಗಳನ್ನು, ಕಾಂತಿಯುಕ್ತವಾದ ಶರೀರವನ್ನು ಹೊಂದಿ ಮತ್ತು ಕೆಂಪು ವರ್ಣದ ನಿಲುವಂಗಿಯಿಂದ ಅಲಂಕೃತನಾಗಿರುತ್ತಾನೆಂದು ತಿಳಿಸುತ್ತದೆ. 


ಹಂಪೆಯಲ್ಲಿ ಕೆಲವು ಸೂರ್ಯನ ಶಿಲ್ಪಗಳಿವೆ. ಕಡಲೇಕಾಳು ಗಣಪತಿ ದೇವಸ್ಥಾನದ ಮುಖ ಮಂಟಪದ ಕಂಬದ ಮೇಲೆ ಸಮಭಂಗಿಯಲ್ಲಿ 
ನಿಂತಿರುವ ಸೂರ್ಯನ ವಿಗ್ರಹವಿದೆ. ಇಲ್ಲಿ ಕುದುರೆಗಳ ರಥಾರೂಢನಾದ ಸೂರ್ಯ ಎರಡು ಕೈಗಳಲ್ಲಿ ಕಮಲದ ಹೂಗಳನ್ನು ಹಿಡಿದಿದ್ದಾನೆ. 
ಕಿರೀಟ, ಕಂಠಹಾರ, ಕರ್ಣಕುಂಡಲ, ಯಜ್ಞೋಪವೀತ, ತೋಳ್ಪಟ್ಟಿ, ಕೈಪಟ್ಟಿ, ನಡುಪಟ್ಟಿ ಮತ್ತು ಹೂವಿನ ಹಾರಗಳಿಂದ ಸೂರ್ಯ 
ಅಲಂಕೃತನಾಗಿದ್ದಾನೆ. ರಥಕ್ಕೆ ಕಟ್ಟಿದ ಕುದುರೆಗಳು ಮುಂಗಾಲುಗಳನ್ನೆ ತ್ರಿ ನೆಗೆಯುತ್ತಿದ್ದು, ಸಾರಥಿ ಅರುಣನೂ ಕಾಣುತಾನೆ. ಸೂರ್ಯನ 
ಹಿಂಬದಿಯಲ್ಲಿ ಪ್ರಭಾಮಂಡಲವಿದೆ. K 


ಮತ್ತೊಂದು ಶಿಲ್ಪವು ಕಮಲಾಪುರದ ವಸ್ತುಸಂಗ್ರಹಾಲಯದಲ್ಲಿ ಪ್ರದರ್ಶನಕ್ಕಿದೆ (ಚಿತ್ರ 1). ಈ ಶಿಲ್ಪವು ಸಹ ಸಮಭಂಗಿಯಲ್ಲಿದ್ದು 
ಎರಡೂ ಕೈಗಳಲ್ಲಿ ಕಮಲದ ಹೂಗಳಿವೆ. ಕಿರೀಟ, ಕಂಠಹಾರ, ನಡುಪಟ್ಟಿ, ಜನಿವಾರ, ಕುಂಡಲಗಳನ್ನು ಧರಿಸಿದ ಸೂರ್ಯ ಧೋತ್ರ ಹಾಗೂ 
ಕಾಲಲ್ಲಿ ರುಳಿಗಳನ್ನು ಧರಿಸಿದ್ದಾನೆ. ಪ್ರಭಾವಳಿಯ ಮೇಲ್ಭಾಗದಲ್ಲಿ ಕೀರ್ತಿಮುಖವಿದೆ. ಅದೇ ಪೀಠದ ಮೇಲೆ ಬಲಭಾಗದಲ್ಲಿ ಉಷಾದೇವಿ 
ಹಾಗೂ ಎಡಭಾಗದಲ್ಲಿ ಪ್ರತ್ಕುಷಾದೇವಿ ತ್ರಿಭಂಗಿಯಲ್ಲಿ ನಿಂತಿದ್ದಾರೆ. ಇಬ್ಬರೂ ಕಿರೀಟ, ಕುಂಡಲ, ಕಂಠಹಾರ ಹಾಗೂ ಇನ್ನಿತರ ಆಭರಣಗಳನ್ನು 
ಧರಿಸಿದ್ದಾರೆ. 


ಹಂಪಿಯ ಕೋಟಿಲಿಂಗದ ಬಳಿಯ ಶಿಲ್ಪದಲ್ಲಿ ಸೂರ್ಯನು ಏಳು ಕುದುರೆಗಳನ್ನೊಳಗೊಂಡ ರಥದ ಮೇಲೆ ಸಮಭಂಗದಲ್ಲಿ ನಿಂತಿದ್ದಾನೆ 
(ಚಿತ್ರ 2). ಇಲ್ಲಿಯೂ ಕೂಡಾ ಅರುಣನು ಸಾರಥಿಯಾಗಿದ್ದಾನೆ. ಹಂಪಿಯ ವಿರೂಪಾಕ್ಷ ದೇವಾಲಯದಲ್ಲಿ ಗರ್ಭಗೃಹಕ್ಕೆ ಎದುರಾಗಿರುವ 
ಸಣ್ಣ ಗುಡಿಯಲ್ಲಿ ಸೂರ್ಯನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಸೂರ್ಯನ ಕೊರಳಲ್ಲಿ ಪಾದದವರೆಗಿರುವ ವೈಜಯಂತಿಮಾಲೆಯಿದೆ. 


3, ಆತ್ಮಾಹುತಿಯ ಶಿಲ್ಪಗಳು 


ಬಾಲಸುಬ್ರಹ್ಮಣ್ಯ 


ಪ್ರಾಚೀನ ಕರ್ನಾಟಕದ ಯುದ್ಧದ ಪರಿಕಲ್ಪನೆ, ವೀರಾವೇಶದ ಹೋರಾಟದ ವಿವರಗಳನ್ನು ನೀಡುವ ಹಲವಾರು ಶಾಸನಗಳು, ಶಿಲ್ಪಗಳು 
ದೊರಕುತ್ತವೆ. ಯುದ್ದದಲ್ಲಿ ವೀರಮರಣ ಹೊಂದಿದರೆ ಸ್ವರ್ಗದ ಆಮಿಷ, ಗೆದ್ದರೆ ಲಕ್ಷ್ಮಿಯು ದೊರಕುವಳೆಂಬ ಹಂಬಲ, ರಣರಂಗದಲ್ಲಿ 
ಮಡಿಯುವಾಗ ಚಿಂತೆ ಏಕೆ ಎನ್ನುವ ಭಾವನೆಗಳಿಂದ, ವೀರರನ್ನು ಹೋರಾಡಲು ಪ್ರೇರೆಪಿಸಿದ ಬಗ್ಗೆ ಹಲವು ಶಾಸನಗಳಿವೆ. ಈ ಬಲಿದಾನಗಳು 
ತಮ್ಮ ದೇಶಕ್ಕೆ, ಒಡೆಯನಿಗೆ, ತೋರಿಸಿದ ಮಹಾತ್ಕಾಗ. ಇವುಗಳನ್ನು ಬಿಂಬಿಸುವ ವೀರಗಲ್ಲುಗಳು ಹಲವಿವೆ. ಉದಾತ್ತ ಧ್ಯೇಯಕ್ಕಾಗಿ ತಮ್ಮ 
ಪ್ರಾಣವನ್ನು ತಾವೇ ತೆಗೆದುಕೊಳ್ಳವ ಪದ್ಧತಿಯನ್ನು 'ಆತ್ಮಬಲಿ' ಎಂದು ಅಥವಾ 'ದೇಹ ತ್ಕಾಗ'ವೆಂದು ಕರೆದಿದ್ದಾರೆ. ಇಲ್ಲಿ ವೀರಯೋಧರ ರೀತಿಯ 
ಮೋಕ್ಷಪೇಕ್ಷೆಯನ್ನು, ಕೆಚ್ಚೆದೆಯನ್ನು, ಅಸೀಮವಾದ ಧ್ಯೇಯ, ನಿಷ್ಠೆ, ಸ್ವಾಮಿಭಕ್ತಿಗಳನ್ನು ಈ ಆತ್ಮಾಹುತಿಯಲ್ಲಿ ಗುರುತಿಸಬಹುದಾಗಿದೆ. ಈ | 
ಆತ್ಮಬಲಿಗಳು ಧಾರ್ಮಿಕ ಮತ್ತು ಸ್ವಾಮಿಭಕ್ತಿಯನ್ನು ತೋರಿಸುವ ಕುರುಹುಗಳಾಗಿವೆ. ಆತ್ಮಾಹುತಿಯನ್ನು ಹಲವಾರು ಕಾರಣಗಳಿಂದ 
ಕೈಗೊಂಡಿರುವುದನ್ನು ಗುರುತಿಸಬಹುದು. ಈ ವೀರರ ಉದ್ದೇಶವೇನೇ ಇರಲಿ, ಇವರಲ್ಲಿದ್ದ ಸಮರ್ಪಣಾ ಭಾವ ಮೆಚ್ಚತಕ್ಕದ್ದಾಗಿದೆ. ಪ್ರಾಣವನ್ನು 
ತೃಣವಾಗಿ ಕಂಡಂತಹ ಹಲವರು ದೃಷ್ಟಾಂತಗಳನ್ನು ಕಾಣಬಹುದು. ತಮ್ಮ ಪ್ರಾಣವನ್ನು ತಾವೇ ತೆಗೆದುಕೊಂಡು, ರಾಜನ ಪುರೋಭಿವೃದ್ದಿ ಗೋ 
ಅಥವಾ ತಮಗೆ ಶ್ರೇಯಸ್ಸು ದೊರಕುವುದೆಂಬ ನಂಬಿಕೆಯಿಂದ ಆತ್ಮಾಹುತಿಯಾದ ಪ್ರಕರಣಗಳು ಹಲವಿವೆ. ಮನುಷ್ಯನ ಪ್ರಾಣದ ಮೋಹ ಎಷ್ಟೇ 
ಇರಲಿ ತನ್ನೆಲ್ಲಾ ಆಸೆಯನ್ನು, ಬದುಕುವ ಹಂಬಲವನ್ನು ತೊರೆದು, ತಾವು ನಂಬಿದ ನಂಬುಗೆಗೆ ತಮ್ಮನ್ನೇ ಅರ್ಪಿಸಿಕೊಂಡ ಉದಾಹರಣೆಗಳು 
ಕರ್ನಾಟಕದ ಉದ್ದಗಲಕ್ಕೂ ವಿಪುಲವಾಗಿ ದೊರೆಯುತ್ತವೆ. ಆತ್ಮಬಲಿಯ ಪದ್ಧತಿಗೆ ಹಲವು ಕಾರಣಗಳಿರಬಹುದು. ಯುದ್ಧದಲ್ಲಿ ಹೋರಾಡಿ 
ಮಡಿದ ವ್ಯಕ್ತಿಗಳಿಗಿಂತ ತಾವು ನಂಬಿದ ಆದರ್ಶಗಳಿಗೆ, ಭಾವನೆಗಳಿಗೆ, ಸಮಾಜದ ಅಥವಾ ಉಪು ಎಂಡವನ ಒಳಿತಿಗಾಗಿ ಆತ್ಮ ಸಮರ್ಪಿಸಿಕೊಂಡವರು 
ಸಮಾಜದಲ್ಲಿ ಕಡಿಮೆಯಿಲ್ಲವೆಂದು ತಿಳಿಯಬಹುದಾಗಿದೆ. 


ಕ್‌ 


ಪ್ರಾಚೀನ ಕಾಲದ ಈ ವ್ಯವಸ್ಥೆಯನ್ನು ಇಂದಿನ ದೃಷ್ಟಿಯಿಂದ ನೋಡಿದಲ್ಲಿ ವಿಚಿತ್ರ ಮತ್ತು ಅಮಾನವೀಯ ಎನಿಸಬಹುದು. ಸ್ಪೃತಿ, 
ಪುರಾಣ, ಇತಿಹಾಸಗಳು ಕೆಳಗಿನ ಕೆಲ ಬಗೆಯ ದೇಹತ್ಕಾಗವನ್ನು ಒಪ್ಪಿಕೊಂಡಿವೆ. 


1. ಘೋರ ಪಾತಕಗಳ ಪ್ರಾಯಶ್ಚಿತ್ತ 

2. ತೀರ್ಥಯಾತ್ರೆಯ ಸಮಯದಲ್ಲಿ ಅಸಮರ್ಥನಾದಾಗ ದೇಹತ್ಕಾಗ 

3. ಧಾರ್ಮಿಕ ದೇಹತ್ಕಾಗ 

4. ಗೃಹಸ್ಥ ಲೌಕಿಕ ಆಸೆಗಳು ಬತ್ತಿಹೋದ ಮೇಲೆ ದೇಹತ್ಕಾಗದ ಬಯಕೆ 


ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ದೇಹತ್ಕಾಗ ಮಾಡಿದರೆ, ಶುಭ ದಿನಗಳಲ್ಲಿ ಈ ದೇಹತ್ಕಾಗವು ನಡೆದಲ್ಲಿ ಮೋಕ್ಸವು ಖಂಡಿತ ಎಂದು 
ನಂಬಲಾಗಿತ್ತು. ಇದೇ ರೀತಿ ದೇವಾಲಯ ರಥಗಳಿಗೆ ರಥೋತ್ಸವದಲ್ಲಿ ತಲೆಯನ್ನು ಸಮರ್ಪಿಸಿಕೊಳ್ಳುವುದನ್ನು ಪ್ರವಾಸ ಕಥನದಲ್ಲಿ ಉಲ್ಲೇಖಿಸಿದೆ. 


ಪ್ರಸಿದ್ಧ ಬೌದ್ಧ ಪ್ರವಾಸಿ ಹುಯೆನ್‌ತ್ಸಾಂಗ್‌ ಈ ಧಾರ್ಮಿಕತೆಯ ದೇಹತ್ಕಾಗದ ಬಗ್ಗೆ ವಿವರವಾಗಿ ವಿವರಣೆ ನೀಡಿದ್ದಾನೆ. ಕ್ರಿ.ಶ. ಸು. 
SE ಬೆಂಕಿಯ ಕೊಂಡವನ್ನು ಮಕರ ಮಾಸದ ದಿನ ಹಾಯ್ದ ಜಯನಾಗನ್‌ ಶಿವನ ಲೋಕಕ್ಕೆ ಹೋದದ್ದು ತಿಳಿಯುತ್ತದೆ. ಒಡೆಯನಿಗೆ 
ಪುತ್ರ ಸಂತಾನವಾದರೆ ತಾನು ಬಲಿಯಾಗುವುದಾಗಿ ಒಪ್ಪಿಕೊಂಡು ಸಿಡಿತಲೆಯ ಮೂಲಕ ದೇಹತ್ಕಾಗ ಮಾಡಿದ ಸುಮಾರು ಕ್ರಿ.ಶ. 991ರ 
ಶಾಸನವೊಂದು ದೊರೆತಿದೆ.3 


ಮಧ್ಯಯುಗದಲ್ಲಿ ಶೈವಧರ್ಮವು ಒಂದು ರೀತಿ ವೀರತ್ವಕ್ಕೆ ಪ್ರೋತ್ಸಾಹ ನೀಡಿದೆ. ಈ ಮತವು ತಾಂತ್ರಿಕ ಮತದ ಸಂಪರ್ಕದಿಂದಾಗಿ ಹೆಚ್ಚಿನ 
ವ್ಯಾಪ್ತಿ ಹೊಂದಿತು. ಆಂಧ್ರಪ್ರದೇಶದಲ್ಲಿ ಅಷ್ಟಭೈರವ ದೇವತೆಗಳಿಗೆ ಬಲಿ ಕೊಡುವ ಸಂಪ್ರದಾಯ ಗಮನ ಸೆಳೆಯುತ್ತದೆ. ಇಲ್ಲಿ ಬಲಿಯಾದವರು 
ಜಃ ಪರಿಗಣಿಸಲ್ಪಡುತ್ತಿದ್ದರು. ಈ ರೀತಿ ಬಲಿಕೊಡುವುದರಿಂದ ಅನಿಷ್ಟಗಳು ದೂರವಾಗಿ, ಅಂಟು ವ್ಯಾಧಿಗಳು 
೦ದ ದೂರವಿರುವ ಸಲುವಾಗಿ ತಲೆಕೊಡುವ ಹರಕೆ ಹೊರುತ್ತಿದ್ದರು. ಮಹಾಶಿವರಾತ್ರಿಯ ದಿನ ಶೈವಧರ್ಮದ 

ಅನುಯಾಯಿಗಳು ತಮ್ಮ ಕುಕ್ಷಿ ಶಿರಸ್ಸು, ಮುಂತಾದ ಭಾಗಗಳನ್ನು ಕತ್ತರಿಸಿ ದೇವರಿಗೆ ಸಮರ್ಪಿಸುತ್ತಿದ್ದರು. ಇಂತಹವರ ಸ್ಮರಾಣಾರ್ಥ 


ಕಲ್ಲುಗಳನ್ನು ನೆಡುತ್ತಿದ್ದುದಲ್ಲದೆ ಗುಡಿಗಳನ್ನು ಕಟ್ಟುತ್ತಿದ್ದರು. ಇವುಗಳು ನಮ್ಮ ನೆರೆರಾಜ್ಕವಾದ ಆಂದ್ರಪ್ರದೇಶದಲ್ಲಿ ಹೇರಳವಾಗಿ 
ದೊರೆಯುತ್ತಿ ದ್ದು, ಇವನ್ನು "ವೀರಗುಡ್ಡಮಲು' ಎಂದು ಕರೆಯುತ್ತಾರೆ. ಕೇವಲ ವೈಯಕ್ತಿಕ ಮೋಕ್ಷ ಸಾಧನೆಗೆ ಆತ್ಮಹತ್ತೆ ಮಾಡಿಕೊಂಡ ಶೈವ 
ಧರ್ಮದವರ ಶಾಸ್ತ್ರ ಸಂಪ್ರದಾಯದ ಹಲವು ಉದಾಹರಣೆಗಳನ್ನು ಕೋಲಾರ ಜಿಲ್ಲೆ ಯಲ್ಲಿ ಜಾ 


ಇವುಗಳು ಶಾಸನ 
ರಹಿತವಾಗಿರುವುದನ್ನು ಗಮನಿಸಬಹುದಾಗಿದೆ. 


ಧಾರ್ಮಿಕ ಉದ್ದೇಶಗಳಿಗೆ ಅರಸನಿಗೆ ಒಳಿತಾಗಲೆಂದು ತಾವೇ ಸಮರ್ಥಿಸಿಕೊಂಡ ಉದಾಹರಣೆಗಳು ಹಲವಿವೆ. ತಮ್ಮ ಪಕ್ಷಕ್ಕೆ ಯುದ್ಧದಲ್ಲಿ 
ಜಯವು ದೊರೆಯಲೆಂಬ ಉದ್ದೇಶದಿಂದ ಸೈನಿಕರಲ್ಲಿ ವೀರೋತ್ಸಾಹ ತುಂಬಲೆಂದು ಆತ್ಮಬಲಿಯನ್ನು ಮಾಡಿಕೊಳ್ಳುವ ಪದ್ದತಿ ಇದ್ದಿತೆಂದು 
ಎಂ. ಚಿದಾನಂದಮೂರ್ತಿಯವರು ಅಭಿಪ್ರಾಯ ಪಡುತ್ತಾರೆ. ಕ್ರಿ.ಶ. ಸುಮಾರು 1141ರ ಶಾಸನದಲ್ಲಿ ಸೂರ್ಯಗ್ರಹಣ ದೊರೆ ಕೊಳೆ ತೆಲುಂಗದ 
ಮಲ್ಕಂ ಸುರಗಣಿಕೆಯರುಮೆ ಸೂರ್ಕ ಲೋಕಕ್ಕೋದ ಸಸ ಎಂದಿದೆ." ಈ ರೀತಿ ಸೂರ್ಯಗ್ರಹಣದ ದಿನ ದೇಹತ್ಕಾಗ ಮಾಡಿದವರ 
ಮಾಹಿತಿಯಿದೆ. 


ಕ್ರಿ.ಶ. 1220ರ ಹಳೇಬೀಡು ಶಾಸನವು ಕುವರಲಕ್ಷ್ಮ, ಆತನ ಸತಿ ಸುಗ್ಗಲೆ ಮತ್ತು ಕೆಲ ಜನ ಲೆಂಕರು ಬಲ್ಲಾಳನಿಗೆ ಪ್ರಾಣಾರ್ಪಣೆ 
ಹಾ ನ್ನು ಹೇಳುತ್ತದೆ. ಕುವರಲಕ್ಷ್ಮನ ಶಾಸನ ಮುಂದೆ ಕಂಬದ ಮೇಲಿದೆ. ಆನೆಯ ಮೇಲೆ ಕುಳಿತ ಅನೇಕ ವ್ಯಕ್ತಿಗಳು ಗರುಡನೊಂದಿಗೆ 
ಹೋರಾಡುವ ವಿಗ್ರಹವಿದೆ. ಕನ್ನೆಯ ನಾಯಕನ, ಆತನ ಹೆಂಡಿರ ಮತ್ತು ಲೆಂಕ-ಲೆಂಕಿತಿಯರ ಮರಣ ಸ್ವರೂಪವನ್ನೂ ಅನಂತನಾಥಪುರಾಣಂನಲ್ಲಿ 
ಹೇಳಿದೆ. 


ದೇವಿಗೆ ತಮ್ಮ ಶಿರಸ್ಸನ್ನು ಸಮರ್ಪಿಸಿಕೊಂಡವರ ಬಗ್ಗೆ ನಿಕೊಲೊಕೊಂಟಿ ವಿವರಣೆ ನೀಡುತ್ತಾನೆ. "'ಕಾಂಬೈ ತಾ (ಕ್ಕಾಂಬೆ) ನಗರದಲ್ಲಿ 
ಪುರೋಹಿತರು ದೇವರ ವಿಗ್ರಹಗಳ ಮುಂದೆ ನಿಂತು ತಮ್ಮ ಧರ್ಮದಲ್ಲಿ ವಿಧಿಸಿರುವ ಕರ್ಮಗಳನ್ನು ಮಾಡಬೇಕೆಂದೂ ದೇವರುಗಳಿಗೋಸ್ಕರ 
ಬಲಿದಾನ ಮಾಡಿ ಪ್ರಾಣತ್ಕಾಗ ಮಾಡಿದರೆ ದೇವರುಗಳಿಗೆ ಮೆಚ್ಚುಗೆಯಾಗುವುದೆಂದೂ ಬೋಧನೆ ಮಾಡುತ್ತಾರೆ. ದೇವರುಗಳಿಗೋಸ್ಕರ ಪ್ರಾಣತ್ಕಾಗ 
ಮಾಡಲು ಅನೇಕರು ಸಿದ್ದವಾಗಿ ಮುಂದೆ ಬರುತ್ತಾರೆ" ಎಂಬುದಾಗಿ ನಿಕೊಲೊಕೊಂಟಿ ತಿಳಿಸುತ್ತಾನೆ. ಬಾರ್ಬೊಸ ತಾನು ಕಂಡ ವಿವರಣೆಯನ್ನು 
ಬೇರೆ ರೀತಿಯದಾಗಿ ನೀಡುತ್ತಾನೆ. ರಥೋತ್ಸವದ ದಿನ ರಾಜನು ಸ್ನಾನ ಮಾಡಿ, ದೇವರ ಪೂಜೆಯನ್ನು ನೆರವೇರಿಸಿ ಸಾರುವೆ ಕಟ್ಟಿ, ರೇಷ್ಮೆ 
ಬಟ್ಟೆಗಳಿಂದ ಅಲಂಕರಿಸಿದ ರಥದ ಮೇಲೆ ಬಂದು ನಿಲ್ಲುತ್ತಾನೆ. ರಕ್ತಸ್ರಾವದಿಂದ ಪ್ರಜ್ಞೆತಪ್ಪಿ ಬೀಳುವಷ್ಟರಲ್ಲಿ ತನ್ನ ಕುತ್ತಿಗೆಯನ್ನು 
ಕೊಯ್ದುಕೊಳ್ಳುತ್ತಾನೆ. ಈ ರೀತಿ ಅವನು ದೇವರಿಗೆ ಬಲಿಯಾಗುತ್ತಾನೆ. ಅವನ ನಂತರ ರಾಜನಾಗುವವನು ಅಲ್ಲಿದ್ದು ಇದನ್ನೆಲ್ಲಾ ನೋಡಬೇಕು, 
ಆಗಲೆ ಅವನನ್ನು ಮುಂದಿನ ರಾಜನನ್ನಾಗಿ ಮಾಡುವುದು. ಈ ರೀತಿಯ ಕೆಲವು ಉದಾಹರಣೆಗಳು ದೊರಕುತ್ತವೆ. 


ಹಂಪಿಯಲ್ಲಿ ದೊರಕಿರುವ ಸಿಡಿಕಲ್ಲುಗಳನ್ನು ಮೂರು ವಿಧವಾಗಿ ವಿಂಗಡಿಸಬಹುದು: (1) ಪಟ್ಟಿಕೆಗಳನ್ನು ಹೊಂದಿರುವ ಸಿಡಿಕಲ್ಲು, 
(2) ಏಕಚಿತ್ರಣವಿರುವ ಸಿಡಿಕಲ್ಲು, (3) ಸ್ತಂಭ ಸಿಡಿಕಲ್ಲು. 


1. ಪಟ್ಟಿಕೆಗಳನ್ನು ಹೊಂದಿರುವ ಸಿಡಿಕಲ್ಲು (ಚಿತ್ರ) 


ಸಿಂಘಾರದ ಹೆಬ್ಬಾಗಿಲ ಪೂರ್ವಕ್ಕಿರುವ ಕೃಷ್ಣ ದೇವಾಲಯದ ಬಳಿ ಇರುವ ಗುಡ್ಡದ ತಪ್ಪಲಲ್ಲಿ ಒಂದು ಸ್ಮಾರಕ ಚಪ್ಪಡಿಕಲ್ಲು ದೊರೆತಿದೆ. 
ಈ ರೀತಿಯ ಕಲ್ಲನ್ನು ಸಿಡಿಕಲ್ಲು ಎಂದು ಕರೆದಿದ್ದಾರೆ. ವಿಜಯನಗರದ ಸಿಡಿಕಲ್ಲಿನ ಉತ್ತಮ ಉದಾಹರಣೆ ಇದಾಗಿದೆ. ಈ ಚಪ್ಪಡಿಯು 512% 
ಅಡಿ ಇದೆ. ಇಲ್ಲಿ ಮೂರು ಪಟ್ಟಿಕೆಗಳಿವೆ. ಕೆಳಭಾಗದ ಪಟ್ಟಿಕೆಯಲ್ಲಿ, ವೀರನೊಬ್ಬ ತನ್ನ ತಲೆಯನ್ನು ಸಮರ್ಪಿಸಿಕೊಳ್ಳುವ ಭಂಗಿಯಲ್ಲಿ 
ನಿಂತಿದ್ದಾನೆ. ಈ ವೀರನು ದೇವರನ್ನು ಒಲಿಸಿಕೊಳ್ಳಲು ಅಥವಾ ತನ್ನ ತಲೆಯನ್ನು ಕಡಿದುಕೊಂಡು ದೇವರಿಗೆ ಸಮರ್ಪಿಸಿಕೊಳ್ಳುವ 
ಭಂಗಿಯಲ್ಲಿದ್ದಾನೆ. ಆತನ ಇಚ್ಛೆಯು ಪೂರ್ಣವಾದ ಕುರುಹು ಇದು ಆಗಿರಬೇಕು. ನ ಸಿಡಿಯಾಡುವ ಚಿತ್ರವಿದೆ. ಈ ಸಾಧನವು ಒಂದು 
ನೆಟ್ಟನೆಯ ಕಂಬವನ್ನು ನೆಲದಲ್ಲಿ ನೆಟ್ಟು ಅದರ ಮೇಲ್ಬಾ ಗದ ತುದಿಯಲ್ಲಿ ಅಡ್ಡವಾಗಿ ಉದ್ದ ವಾದ ಕೋಲನ್ನು ಇಡಲಾಗಿದೆ. ಹಿಂಭಾಗದಲ್ಲಿ 
ನಿಂತಿರುವ ಸೇವಕನು ಕೋಲಿಗೆ ಕಟ್ಟಿದ ದಪ್ಪ ಹಗ್ಗವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಮುಂಭಾಗದಲ್ಲಿ ವೀರನು ತನ್ನ ಎಡಗೈಯಿಂದ ಕೋಲನ್ನು 
ಹಿಡಿದುಕೊಂಡಿದ್ದಾನೆ. ವೀರನ ಸೊಂಟದಿಂದ ಹಗ್ಗವನ್ನು ಕೋಲಿಗೆ ಕಟ್ಟಲಾಗಿದೆ. ಆತನ ಬಲಗೈಯಲ್ಲಿರುವ ಖಡ್ಗವು ಅವನ ಕುತ್ತಿ ಗೆಯ ಬಳಿ 
ಇದೆ. ವೀರ ಆತ್ಮಾಹುತಿಯ ಪ್ರಕ್ರಿಯೆಗೆ ಒಳಪಟ್ಟಾಗ ಖಡ್ಗದಿಂದ ಅವನ ಶಿರಚ್ಛೇದವಾಗುತ್ತದೆ. ವೀರನ ರುಂಡವು ಕೋಲಿನ ತುದಿಯಿಂದ 
ನೇತಾಡುವ ವ್ಯವಸ್ಥೆಯಿರುತ್ತದೆ. ಈ ಸಿಡಿಕಲ್ಲಿನಲ್ಲಿ ವೀರನು ಆತ್ಮಾಹುತಿಯ ಕೊನೆಯ ಹಂತದಲ್ಲಿರುವಂತೆ ಬಿಡಿಸಲಾಗಿದೆ. ಆತನ ಇಬ್ಬರು 
ಹೆಂಡಂದಿರು ಸತಿ ಮರಣವನ್ನಪ್ಪಿರುವುದನ್ನು ಚಿತ್ರಿಸಲಾಗಿದೆ." ಈ ಸತಿಯಾಗಿರುವ ಮಹಿಳೆಯರನ್ನು ಅವರು ಶೃಂಗರಿಸಿಕೊಂಡಿರುವ ರೀತಿಯಿಂದ 
ಅರಿಯಬಹುದಾಗಿದೆ. ಅವರು ಬಲಗೈಯನ್ನು ಮೇಲೆತ್ತಿರುವುದನ್ನು ಸ್ಪಷ್ಟವಾಗಿ ಚಿತ್ರಿಸಲಾಗಿದೆ. 


ಸಿಡಿಕಲು 


ದೇವಾಲಯದ ಬಳಿಯಿರುವ 


ಕೃ 


10 


ಎರಡನೆಯ ಪಟ್ಟಿಕೆಯಲ್ಲಿ ವೀರ ತನ್ನಿಬ್ಬರು ಹೆಂಡಂದಿರೊಡನೆ ಶಿವನ ಸಾನಿಧ [ಕ್ಕೆ ಕೈಮುಗಿದುಕೊಂಡು ಹೋಗುತ್ತಿರುವಂತೆ ಚಿ 
ಮೇಲ್ಭಾಗದಲ್ಲಿ ಕೊನೆಯ ಪಟ್ಟಿಕೆಯಿದ್ದು, 


ಸೂರ್ಯಚಂದ್ರರಿದ್ದಾರೆ. 


್ರಿಸಿದೆ. 


ಇಲ್ಲಿ ಲಿಂಗ, ಅದರ ಮುಂದೆ ನಂದಿ, ಲಿಂಗವನ್ನು ಪೂಜಿಸುವ ಗಡ್ಡಧಾರಿ ಭಕ್ತ ಮತ್ತು 


ಈ ಸಿಡಿತಲೆ ಕಲ್ಲಿನಲ್ಲಿ ಯಾವುದೇ ಶಾಸನ ಇರುವುದಿಲ್ಲ. ಹೊಯ್ಸಳರ ಕಾಲದ ಈ ಬಗೆಯ ಸಿಡಿತಲೆಗಳಲಿ ಶಾಸನವಿರುವುದು ಸಾಮಾನ್ನ. 


2. ಏಕ ಚಿತ್ರಣವಿರುವ ಸಿಡಿಕಲ್ಲು 


ಹಂಪಿಯ ಸಂಗ್ರಹಾಲಯದಲ್ಲಿರುವ ಎರಡು ಶಿಲ್ಪಗಳು ತೀರಾ ಭಿನ್ನವಾಗಿವೆ. ಸಮ ಭಂಗಿಯಲ್ಲಿ ನಿಂತ ವೀರ ತನ್ನ ಕುತ್ತಿಗೆಯನ್ನು 
ಕತ್ತರಿಸಿಕೊಂಡು ಎಡಗೈಯಲ್ಲಿ ಜುಟ್ಟಿನಿಂದ ರುಂಡವನ್ನು ಹಿಡಿದು ನಿಂತಿದ್ದಾನೆ. ಈ ಶಿಲ್ಪದ ಮೇಲೆ ಯಾವುದೇ ಶಾಸನವಿಲ್ಲ. 


3. ಕಂಬದ ಸಿಡಿಕಲ್ಲು 


ಮೂರನೆಯ ಬಗೆಯ ಆತ್ಮಾಹುತಿ ಕಲ್ಲು ಸುಮಾರು 4 ಅಡಿ ಉದ್ದವಿದೆ. ಇದು ಕೆಳಗೆ ಚೌಕಾಕರದಲ್ಲಿದ್ದು ಮೇಲೆ ಹೋದಂತೆ ಕಿರಿದಾಗಿದೆ. 
ಎರಡು ಕಡೆ ಸತಿಯ ಚಿತ್ರಣವಿದ್ದು, ಮಿಕ್ಕೆರಡು ಕಡೆ ವೀರನನ್ನು ತನ್ನ ತಲೆ ಸಮರ್ಪಿಸಿಕೊಳ್ಳುವ ಭಂಗಿಯಲ್ಲಿ ಚಿತ್ರಿಸಲಾಗಿದೆ. ಅಷ್ಟಕೋನಾಕೃತಿಯ 
ಮೇಲ್ಬಾಗ ಕಳಶದ ಆಕಾರದಲ್ಲಿದೆ. ಇದರ ಮೇಲೆ ಶಾಸನವಿಲ್ಲ. 


.. ಹಂಪಿಯ ಒಟ್ಟು ವಿಸ್ತೀರ್ಣಕ್ಕೆ ಹೋಲಿಸಿದರೆ ದೊರೆತಿರುವ ಸಿಡಿತಲೆ ಕಲ್ಲುಗಳು ಬಹಳ ಕಡಿಮೆ ಎಂದು ಹೇಳಬಹುದು. ನೋಡುಗರ 
ಗಮನ ಸೆಳೆಯುವ ಈ ಸಿಡಿಕಲ್ಲುಗಳು ಮತ್ತು ಅವುಗಳು ಚಿತ್ರಿಸಿರುವ ಚಿತ್ರಣಗಳು ವಿಜಯನಗರ ಕಾಲದ ಸಮಾಜವನ್ನು ಬಿಂಬಿಸುತ್ತವೆ. 
ಟಿಪ್ಪಣಿಗಳು 
1. ಎಂ. ಚಿದಾನಂದಮೂರ್ತಿ, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯ ಯನ, ಪ್ರ. 299. 
2. ೨81, IK, ಒಣ No. 9: 
3° ECS NIL 59.479. 
4° EC. NILSK. 290. 
5. ಎಂ.ಎಂ. ಕಲಬುರ್ಗಿ, ಸಮಾಧಿ ಬಲಿದಾನ ವೀರಮರಣ ಸ್ಮಾರಕಗಳು, ಪ್ರ. 61-62. 


6. MS. Nagaraja Rao (Ed.), Vijayanagara: Progress of Research 1979-83, pp. 38-39. 


4. ಬಳ್ಳಾರಿಯ ಕೋಟೆಮಲ್ಲೇಶ್ವರ ದೇವಸ್ಥಾನದಲ್ಲಿಯ ಶಿವಭಕ್ತರ ಶಿಲ್ಪಗಳು 


ವಿನೋದಾ ಪಾಟೀಲ 


ಒಂದು ಕಾಲದಲ್ಲಿ ತಮಿಳುನಾಡಿನಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಶೈವಧರ್ಮವು, ಜೈನ ಮತ್ತು ಬೌದ್ಧ ಧರ್ಮಗಳ ಪ್ರಚಾರದಿಂದ, ಅವಸಾನ 
ಹೊಂದುವ ಸ್ಲಿತಿ ತಲುಪಿತ್ತು. ಆಗ ಆ ಧರ್ಮವನ್ನು ಮತ್ತೆ ಪುನರುಜ್ಜೀವನಗೊಳಿಸಿದವರು 63 ಪುರಾತನರೆಂದು ಪ್ರಸಿದ್ಧಿ ಪಡೆದ ತಮಿಳುನಾಡಿನ 
ಶಿವಭಕ್ತರು. ಉರು ತಮ್ಮ ಪ್ರಾಣವನ್ನಷ್ಟೇ ಅಲ್ಲದೆ ತಮ್ಮ ಪತ್ನಿ, ಮಕ್ಕಳನ್ನೂ ತ್ಕಾಗ ಮಾಡಿ ಶೈವಧರ್ಮದ ಉದ್ದಾರಕ್ಕೆ ಶ್ರಮಿಸಿದ್ದಾರೆ. ಈ 
3353] ಬಗ್ಗೆ ಕನ್ನಡದಲ್ಲಿ ಹರಿಹರನ ರಗಳೆ, ಭೀಮಕವಿಯ ಬಸವಪುರಾಣ, ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ; ಸಂಸ್ಕೃತದಲ್ಲಿ ಅಗಸ್ತ್ಯ 
ಭಕ್ತ ವಿಲಾಸ, ಉಪಮನ್ಮು ಭಕ್ತವಿಲಾಸ; ತಮಿಳಿನಲ್ಲಿ ಶೇಕ್ಕಿಳಾರನ ಪೆರಿಯ ಪುರಾಣ ಮತ್ತು ತೆಲುಗು ಸಾಹಿತ್ಯಗಳಲ್ಲಿ ವಿಪುಲ ಮಾಹಿತಿ 
ದೊಕೆಯುತ್ತ ದೆ. ಇವರು ತಮಿಳುನಾಡಿನವರಾಗಿದ್ದು ಇತರ ಭಾಷೆಗಳಲ್ಲಿಯೂ ಇವರ ಚರಿತ್ರೆ ದೊರೆತಿದ್ದರಿಂದ ಇವರ ಹೆಸರುಗಳಲ್ಲಿ ವೃತ್ಕಾಸ 
ಕಂಡುಬರುತ್ತದೆ. ಈ ವೃತ್ಕಾಸ ಉಚ್ಚಾರಣೆಯಿಂದ ಆಗಿದೆಯೋ ಅಥವಾ ಇನ್ನಾವುದಾದರು ಕಾರಣದಿಂದ ಆಗಿದೆಯೋ ಎಂಬುದು ಸ್ಪಷ್ಟವಾಗಿಲ್ಲ. 
ಕೆಳಗೆ ತಿಳಿಸಿರುವ ನಾಲ್ಕು ಕೃತಿಗಳಲ್ಲಿರುವ ಅವರ ಹೆಸರು ಮತ್ತು ಕಾಯಕಗಳ ಆಧಾರದಿಂದ ಇಲ್ಲಿರುವ ಶಿಲ್ಪಗಳನ್ನು ಗುರುತಿಸಲಾಗಿದೆ. ಆ ಕೃತಿಗಳು: 


ಆರ್‌.ಸಿ. ಹಿರೇಮಠರವರ "ಕವಿ ಚಕ್ರವರ್ತಿ ಸುರಂಗಕವಿ ಕೃತ ತ್ರಿಷಷ್ಮಿ ಪುರಾತನ ಚಾರಿತ್ರಂ” ಗ್ರಂಥದಲ್ಲಿ ಕೊಟ್ಟಿರುವ 18 ಕೃತಿಗಳಲ್ಲಿ 

ಬರುವ ಪುರಾತನರ ಹೆಸರುಗಳ ಪಟ್ಟಿ.! 

2. ಎಚ್‌. ದೇವೀರಪ್ಪನವರ "ಹಂಪೆಯ ಹರಿಹರದೇವ ವಿರಚಿತ ಶರಣಚರಿತ ಮಾನಸಂ" ಗ್ರಂಥದಲ್ಲಿ ಕೊಟ್ಟಿರುವ 5 ಕೃತಿಗಳಲ್ಲಿ ಬರುವ 
ಪುರಾತನರ ಹೆಸರುಗಳ ಪಟ್ಟ.” 

3. ಎಸ್‌. ವಿದ್ಯಾಶಂಕರರವರ "ವೀರಶೈವ ಪುರಾಣಗಳು - ಒಂದು ಅಧ್ಯಯನ" ಗ್ರಂಥದಲ್ಲಿರುವ ಪುರಾತನರ ಹೆಸರು ಮತ್ತು ಕಾಯಕಗಳಪಟ್ಟಿ,' 


1 


4. ಜಿ.ಜಿ. ಮಂಜುನಾಥನ್‌ರವರ "ಪ್ರಸಾದ", ದ್ವೈಮಾಸಿಕ, ಸಂಪುಟ 6(1991)ರಲ್ಲಿ ಪ್ರಕಟಿಸಿದ ''ಕಳಲೆ ನಂಜರಾಜ ವಿರಚಿತ ಅರವತ್ತು 
ಮೂವರ ಪುರಾತನ ಚರಿತೆ'ಯಲ್ಲಿ ಕೊಟ್ಟಿರುವ ಪುರಾತನರ ಹೆಸರು ಮತ್ತು ಕಾಯಕ. 


63 ಪುರಾತನರು ತಮ್ಮ ನಿಷ್ಠೆ, ಭಕ್ತಿಯಿಂದ ಶಿವನನ್ನು ಒಲಿಸಿಕೊಂಡು ಜನರಲ್ಲಿದ್ದ ನಾಸ್ತಿಕತೆಯನ್ನು ಹೊಡೆದೋಡಿಸಿ ಆಸ್ತಿ ಕತೆಯನ್ನು 
ಬೆಳೆಸಿದುದರ ಜೊತೆಗೆ ತಾವೂ ಪೂಜ್ಯನೀಯರಾಗಿ ಮೆರೆದಿದ್ದಾರೆ. ಆ ಕಾರಣಕ್ಕಾಗಿಯೇ ಅವರ ಮಹಿಮೆ ತಮಿಳುನಾಡಿನಲ್ಲಿ ಮಾತ್ರವಲ್ಲದೆ 
ಕರ್ನಾಟಕದಲ್ಲಿಯೂ ಹರಡಿ, ಜನರು ಅವರ ಶಿಲ್ಪಗಳನ್ನು ಸ್ಥಾಪಿಸಿ ಪೂಜೆ ಸಲ್ಲಿಸಿದ್ದಾರೆ. ಇವರ ಶಿಲ್ಪಗಳು ತಮಿಳುನಾಡಿನಲ್ಲಿ ದಾರಾಸುರಂನ 
ಐರಾವತೇಶ್ವರ ದೇವಸ್ಥಾನ ಮತ್ತು ಇತರ ಕೆಲವು ಸ್ಥಳಗಳಲ್ಲಿ ಮತ್ತು ಕರ್ನಾಟಕದಲ್ಲಿ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ, 
ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನ, ಶ್ರೀಠಂಗಪಟ್ಟಣದ ಗಂಗಾಧರೇಶ್ವರ ದೇವಸ್ಥಾನ, ಬುಕ್ಕಸಾಗರದ ವೀರಭದ್ರಸ್ವಾಮಿ ದೇವಸ್ಥಾ ನ 
ಮತ್ತು ಬಳ್ಳಾರಿಯ ಕೋಟೆಮಲ್ಲೆ ಶ್ವರ ದೇವಸ್ಥಾ ನಗಳಲ್ಲಿ ಕಂಡು ಬಂದಿವೆ. ದಾರಾಸುರಂನ ವಿಗ್ರಹಗಳ ರೇಖಾಚಿತ್ರಗಳು ಆರಿಇಎ (ARLE) 
1908ರಲ್ಲಿ, ನಂಜನಗೂಡಿನ ವಿಗ್ರಹಗಳು ಎ.ಕ. ಸಂ. 1Vರಲ್ಲಿ್‌ ಮತ್ತು ಮೈ.ಆ.ರಿ.ನಲ್ಲಿ,7 ಚಾಮರಾಜನಗರದ ವಿಗ್ರಹಗಳು ಎ.ಕ., ಸಂ. 
X1Vರಲ್ಲಿ* ಪ್ರಕಟವಾಗಿವೆ. ಬುಕ್ಕಸಾಗರದ ವಿಗ್ರಹಗಳನ್ನು ಸಿ.ಟಿ.ಎಂ. ಕೊಟ್ರಯ್ಕನವರು ಗುರುತಿಸಿದ್ದಾರೆ. ಶ್ರೀರಂಗಪಟ್ಟಣದ ಶಿಲ್ಪಗಳು ಸತ್ಯಶುದ್ಧ 
ಕಾಯಕದಲ್ಲಿ ಪ್ರಕಟವಾಗಿವೆ. 0 ಬಳ್ಳಾರಿಯ ಕೋಟೆಮಲ್ಲೇಶ್ವರ ದೇವಸ್ಥಾನದಲ್ಲಿರುವ ವಿಗ್ರಹಗಳನ್ನು ಪ್ರಥಮಬಾರಿಗೆ ಇಲ್ಲಿ ಗುರುತಿಸಲಾಗಿದೆ. 
ಈ ದೇವಸ್ಥಾ ನದ ಪ್ರಾಕಾರದ ಗೋಡೆಯ ಒಳಭಾಗದಲ್ಲಿ ಅನೇಕ ಶಿಲ್ಪ ಪಟ್ಟಿಕೆಗಳಿವೆ. ಇಲ್ಲಿ ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಿಸಿದ ಶಿಲ್ಪಗಳನ್ನು, 
ಪುರಾತನರ ಮತ್ತು ವೀರಶೈವ ಶರಣರ ಶಿಲ್ಪಗಳನ್ನು ಮತ್ತು ಇನ್ನೂ ಕೆಲವು ಇತರ ಕಥೆಗಳಿಗೆ ಸಂಬಂಧಿಸಿದ ಶಿಲ್ಪಗಳನ್ನು ಒಟ್ಟಿಗೆ ಕೆತ್ತಿರುವುದರಿಂದ 


ಯಾವ ಶಿಲ್ಪ ಯಾವ ಕಥೆಗೆ ಸಂಬಂಧಿಸಿದ್ದೆಂದು ಗುರುತಿಸುವುದು ಕಷ್ಟಕರ. ಬಹುಶಃ ಇಲ್ಲಿ ಎಲ್ಲ 63 ಪುರಾತನರ ಶಿಲ್ಪಗಳಿರಬಹುದು. ಶಿಲ್ಪಗಳಿಗೆ 


ತ ದೇವಸ್ಥಾ ನದ ವಾಸ್ತು ಮತ್ತು ಈ ಶಿಲ್ಪಗಳ ಶೈಲಿಯಿಂದ ಇವು ವಿಜಯನಗರ ಕಾಲದವೆಂದು ಹೇಳಬಹುದು. ಕಲ್ಮಾಣದಲ್ಲಿ 
ಬಸವಣ್ಣನವರ ಕಾಲದಲ್ಲಿ ನಡೆದ ಕ್ರಾಂತಿಯಿಂದ ಬಸವಣ್ಣನವರ ಅನುಯಾಯಿಗಳು ಕಲ್ಕಾಣ ತೊರೆದು ಕೂಡಲಸಂಗಮ, ಹಂಪೆ, ಬಳ್ಳಿಗಾವೆ, 


12 


ಉಳವಿ ಮುಂತಾದ ಸ್ಥಳಗಳಿಗೆ ಹೋಗಿ ನೆಲೆಸಿದರು. ಧರ್ಮಪ್ರಚಾರಕ್ಕಾಗಿ ಶರಣರನ್ನು ಕುರಿತು ಗ್ರಂಥಗಳನ್ನು ರಚಿಸುವ ಮಠ, ಸಂಘ, ಸಂಸ್ಥೆಗಳನ್ನು 
ಸ್ಥಾಪಿಸಿ ದಾನ ನೀಡುವ ಕಾರ್ಯಗಳನ್ನು ಕೈಗೊಂಡರು. ಇದಕ್ಕೂ ಪೂರ್ವದಲ್ಲಿ ಕವಿ ಹರಿಹರನು ಪಂಪಾ ಕ್ಷೇತ್ರದಲ್ಲಿ ನೆಲೆಸಿ ಪುರಾತನರ ಮತ್ತು 
ವೀರಶೈವ ಶರಣರ ರಗಳಗಳನ್ನು ರಚಿಸಿದ್ದಾನೆ. ಅಲ್ಲದೆ ವಿಜಯನಗರವು ಸಂಗಮ ವಂಶದ ಆಡಳಿತ ಕಾಲದಲ್ಲಿ ಶೈವ-ವೀರಶೈವ ಧರ್ಮದ ಪ್ರಮುಖ 
ಕೇಂದ್ರವಾಗಿತ್ತು. ಹರಿಹರನ ರಗಳೆಗಳ ಪ್ರಭಾವದಿಂದಾಗಲಿ ಅಥವಾ ಶೈವಧರ್ಮದ ಪ್ರಚಾರಕಾ ಗಿಯಾಗಲಿ ಇಲ್ಲಿ ಈ ಶಿಲ್ಪಗಳನ್ನು 
ಕೆತ್ತಿಸಿರಬಹುದೆಂದು ಭಾವಿಸಬಹುದಾಗಿದೆ. 


ಈ ಶಿವಭಕ್ತರ ಜೀವನ ಚರಿತ್ರೆ'' ಮತ್ತು ದೇವಸ್ಥಾನದಲ್ಲಿರುವ ಶಿಲ್ಪಗಳನ್ನು ಕೆಳಗೆ ವಿವರಿಸಲಾಗಿದೆ. 


(1) ತಿರುನೀಲಕಂಠ: ಈತ ಚೋಳದೇಶದ ಚಿದಂಬರದವನು. ಆದರೆ ಹರಿಹರನು ಈತ ಚೋಳದೇಶದ ಪೊನ್ನಾಂಬಲಿಪುರದವನೆಂದು 
ಹೇಳಿದ್ದಾನೆ. ಸುಮಾರು ಕ್ರಿ.ಶ. 600-660ರ ಮಧ್ಯಕಾಲದಲ್ಲಿ ಜೀವಿಸಿದ್ದ. ಪತಿ-ಪತ್ನಿಯರಿಬ್ಬರಿಗೂ ಶಿವನಲ್ಲಿ ಅಪಾರ ಭಕ್ತಿ ಇತ್ತು. ಒಂದು 
ದಿನ ದೇವಾಲಯಕ್ಕೆ ಆತೆ ಪೂಜೆ ಮುಗಿಸಿಕೊಂಡು ಬರುವಾಗ ಒಬ್ಬ ವೇಶೈಯು ಮನೆಯೊಳಗೆ ನಿಂತು ಎಂಜಲು ನೀರನು ಚಲಿ ದಾಗ ಅದು 
ನೀಲಕಂಠನ ಮೈಮೇಲೆ ಬೀಳುತ್ತದೆ. ವೇಶೈಗೆ ತನ್ನ ತಪ್ಪಿನ ಅರಿವಾಗಿ ನೀಲಕಂಠನನ್ನು ಒಳಗೆ ಕರೆದು ಪರಿಮಳ ದ್ರವ್ಯಗಳಿಂದ ee ನೀರಿನಿಂದ 
ಸ್ನಾನ ಮಾಡಿಸಿ ಕಳಿಸುತ್ತಾಳೆ. ಮನೆಗೆ ಬಂದ ಪತಿಯ ಮೈಯಿಂದ ಸುಗಂಧ ದ್ರವ್ಯದ ವಾಸನೆಯು ಬರುತ್ತಿರುವುದನ್ನು ಗಮನಿಸಿದ ಆತನ ಪತ್ನಿಯು, 
ಪತಿಯು ದಾರಿ ತಪ್ಪಿರುವನೆಂದು ತಿಳಿದು ನೀವು ನಮ್ಮನ್ನು ಮುಟ್ಟಿದರೆ ತಿರುನೀಲಕಂಠನಾಣೆ ಎಂದು ಆಣೆ ಇಡುತ್ತಾಳೆ. ಅಂದಿನಿಂದ ಪತಿ 
ಪತ್ನಿಯರಿಬ್ಬರೂ ಒಂದೇ ಮನೆಯಲ್ಲಿದ್ದರೂ ಒಬ್ಬರನ್ನೊಬ್ಬರು ಮುಟ್ಟದೆ ಬದುಕುತ್ತಿರುತ್ತಾರೆ. ಶಿವನು ಇವರಿಬ್ಬರನ್ನು ಪರೀಕ್ಷಿಸುವುದಕ್ಕೋಸ್ಕರ 
ಭಿಕ್ಷುಕನ ವೇಷದಲ್ಲಿ ಬಂದು ಒಂದು ಪಾತ್ರೆಯನ್ನು ಕೊಟ್ಟು ಸುರಕ್ಷಿತವಾಗಿಡಲು ಹೇಳಿಹೋಗುತ್ತಾನೆ. ಕೆಲವು ಸಮಯದ ನಂತರ ಬಂದು ತನ್ನ 
ಪಾತ್ರೆ ಕೇಳಲು ಅದು ಮಾಯವಾಗಿರುತ್ತದೆ. ತನ್ನ ಪಾತ್ರೆಯನ್ನು ಕೊಡಬೇಕು ಇಲ್ಲವಾದರೆ ಇಬ್ಬರೂ ಒಬ್ಬರ ಕೈಯನ್ನೊಬ್ಬರು ಹಿಡಿದು ಕೊಳದಲ್ಲಿ 
ಮುಳುಗಬೇಕು ಎಂದು ಹೇಳುತ್ತಾನೆ. ಆಗ ದಂಪತಿಗಳು ತಾವಿಬ್ಬರೂ ಒಬ್ಬರನ್ನೊಬ್ಬರು ಮುಟ್ಟುವುದಿಲ್ಲ ಎಂದು ಆಣೆಯನ್ನು ಪಾಲಿಸುತ್ತಿರುವ 
ವಿಷಯ ತಿಳಿಸಿದಾಗ ಶಿವನು ಒಂದು ಕೋಲನ್ನು ಕೊಟ್ಟು ಇಬ್ಬರೂ ಕೋಲಿನ ಒಂದೊಂದು ತುದಿ ಹಿಡಿದು ನೀರಿನಲ್ಲಿ ಮುಳುಗಿರಿ ಎಂದು 
ಹೇಳುತ್ತಾನೆ. ಅದರಂತೆ ಇಬ್ಬರೂ ನೀರಿನಲ್ಲಿ ಮುಳುಗಿದಾಗ ಹದಿನಾರರ ಹರೆಯದವರಾಗಿ ಮೇಲೇಳುತ್ತಾರೆ. ಭಿಕ್ಷುಕನು ನಿಜರೂಪ ತೋರುತ್ತಾನೆ. 


ಶಿಲ್ಪ: ಇಲ್ಲಿ ಮಧ್ಯದಲ್ಲಿ ಕೊಳದ ದೃಶ್ಯವಿದೆ. ಕೊಳದಲ್ಲಿ ಮೇಲಿನಿಂದ ನೀರು ಬೀಳುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. 
ಎಡಭಾಗದಲ್ಲಿ ಪತಿಪತ್ನಿಯರು ಕೋಲಿನ ಒಂದೊಂದು ತುದಿ ಹಿಡಿದು ನಿಂತಿದ್ದಾರೆ. ಬಲಭಾಗದಲ್ಲಿ ಶಿವನು ಭಿಕ್ಷುಕನ ವೇಷದಲ್ಲಿ ನಿಂತು ಕೈ 
ಮುಂದೆ ಮಾಡಿ ದಂಪತಿಗಳಿಗೆ ಕೊಳದಲ್ಲಿ ಮುಳುಗಲು ಹೇಳುತ್ತಿದ್ದಾನೆ (ಚಿತ್ರ 11). 


(2) ಮಾನಕಂಜರ (ಮಾನವಿಕ್ರಮ): ಚೋಳದೇಶದ ಕಂಜಾರೂರಿನವನು. ಮನೆಗೆ ಬಂದ ಭಕ್ತರಿಗೆ ಬೇಡಿದ್ದನ್ನು ನೀಡುವ 
ನೇಮವಿಟ್ಟುಕೊಂಡಿದ್ದ. ಈತನ ಭಕ್ತಿಯನ್ನು ಪರೀಕ್ಷಿಸಲು ಶಿವನು ಮುನಿಯ ವೇಷದಲ್ಲಿ ಈತನ ಮಗಳ ಮದುವೆ ನಡೆಯುತ್ತಿರುವ ಮಂಟಪಕ್ಕೆ 
ಬರುತ್ತಾನೆ. ಈತನ ಮಗಳ ಮುಡಿಯು ಬೆನ್ನು ತುಂಬ ಹರಡಿರುವುದನ್ನು ನೋಡಿ ತನಗೆ ಜನಿವಾರಕ್ಕೆ ಕೂದಲು ಕೊಡಬೇಕೆಂದು ಕೇಳಲು ಹಿಂದೆ 
ಮುಂದೆ ಯೋಚಿಸದೆ ಮಗಳ ಮುಡಿಯನ್ನು ಕತ್ತರಿಸಿ ಕೊಡುತ್ತಾನೆ. ಈತನ ಭಕ್ತಿಗೆ ಮೆಚ್ಚಿದ ಶಿವನು ಪಾರ್ವತಿಯೊಂದಿಗೆ ದರ್ಶನ ಕೊಟ್ಟು ವಧುವಿನ 
ಕೂದಲು ಮೊದಲಿನಂತೆ ಬೆನ್ನು ತುಂಬ ಹರಡುವಂತೆ ಮಾಡುತ್ತಾನೆ. 


ಶಿಲ್ಪ: ಇಲ್ಲಿ ಮಾನಕಂಜರನ ಮಗಳು ವಧುವಿನ ವೇಷದಲ್ಲಿ ಸ್ವಲ್ಪ ತಲೆಬಾಗಿ ನಿಂತಿದ್ದಾ ಳೆ. ಮಾನಕಂಜರನು ಎಡಗೈಯಲ್ಲಿ ಅವಳ ಮುಡಿ 
ಹಿಡಿದು ಬಲಗೈಯಲ್ಲಿರುವ ಕತ್ತಿಯಿಂದ ಕೂದಲನ್ನು ಕತ್ತರಿಸುತ್ತಿದ್ದಾನೆ (ಚಿತ್ರ 111). 


(3) ಮಹಾಧನ (ಸಿಂಧು ಬಲ್ಲಾಳ, ಇಹಃಪಗೆಯಾಂಡ): ಈತ ಚೋಳನಾಡಿನ ಅತಿ ಪ್ರರಾತನ ರಾಜಧಾನಿಯಾಗಿದ್ದ ಪುಗಾರ್‌ ಎಂಬ ಊರಿನ 
ಶ್ರೀಮಂತ ವ್ಯಾಪಾರಿಯಾಗಿದ್ದ. ಈತನೂ ಸಹ ಮನೆಗೆ ಬಂದ ಭಕ್ತರಿಗೆ ಬೇಡಿದ್ದನ್ನು ಕೊಡುವ ನೇಮವಿಟ್ಟು ಕೊಂಡಿದ್ದ. ಈತನ ಭಕ್ತಿಯ ಆಳವನ್ನು 
ಪರೀಕ್ಷಿಸಲು ಶಿವನು ಮುನಿಯ ವೇಷದಲ್ಲಿ ಈತನ ಮನೆಗೆ ಬಂದು ತನ್ನ ಪರಿಚಾರಿಕೆಗೆ ಒಬ್ಬ ವನಿತೆ ಬೇಕಾಗಿದ್ದಾಳೆಂದು ಕೇಳುತ್ತಾನೆ. ಮಹಾಧನನು 
ತನ್ನಲ್ಲಿರುವ ವಿಲಾಸಿನಿಯರನ್ನು, 100 ಸೇವಕಿಯರನ್ನು ಕರೆದು ನಿಮಗೆ ಯಾರು ಬೇಕೊ ಆರಿಸಿಕೊಳ್ಳಿ ಎಂದು ಹೇಳುತ್ತಾನೆ. ಆದರೆ ಶಿವನು ಅವರಲ್ಲಿ 
ಒಬ್ಬರನ್ನೂ ಇಷ್ಟಪಡದೆ ಮಹಾಧನನ ಪತ್ನಿ ಯನ್ನೇ ಇಚ್ಛಿಸುತ್ತಾನೆ. ಮುನಿಯು ತನ್ನಲ್ಲಿ ರುವ ವಸ್ತುವನ್ನೇ ಕೇಳಿದನಲ್ಲ ಎಂದು ಸಂತೋಷಪಟ್ಟು 
ಮಹಾಧನನು ಪತ್ನಿಯನ್ನೇ ಮುನಿಗೆ ಒಪ್ಪಿಸುತ್ತಾನೆ. ಮಹಾಧನನ ಸಂಬಂಧಿಕರು ಇದಕ್ಕೆ ಅಡ್ಡಿ ಬರಬಹುದೆಂದು ಯೋಚಿಸಿದ ಮುನಿಯು ಊರ 
ಗಡಿ ದಾಟುವವರೆಗೆ ಬಂದು ತಮ್ಮನ್ನು ಕಳಿಸು ಬಾ ಎಂದು ಆತನನ್ನು ಕರೆಯುತ್ತಾನೆ. ಆಗ ಮಹಾಧನನು ಊರ ಗಡಿಯವರೆಗೆ ಹೋಗಿ 
ಸಂಬಂಧಿಗಳೊಂದಿಗೆ ಹೋರಾಡಿ ಅವರನ್ನು ಕಳಿಸಿಕೊಡುತ್ತಾನೆ. ಈತನ ಭಕ್ತಿಗೆ ಮೆಚ್ಚಿದ ಶಿವನು ನಿಜರೂಪ ತೋರಿ ಮುಕ್ತಿ ನೀಡುತ್ತಾನೆ. 


13 


ಶಿಲ್ಪ: ಶಿವನು ಮುನಿಯ ವೇಷದಲ್ಲಿ ನಡೆದುಹೋಗುತ್ತಿರುವ ಭಂಗಿಯಲ್ಲಿದ್ದಾನೆ. ಈತನ ಬಲಗೈಯಲ್ಲಿ ದಂಡ, ಎಡಗೈಯಲ್ಲಿ 
ಕಮಂಡಲಗಳಿವೆ. ಆತನ ಹಿಂದೆ ಮಹಾಧನನ ಪತ್ನಿಯು ಕೈಮುಗಿದು ನಿಂತಿದ್ದಾಳೆ. ಅವಳ ಪಕ್ಕದಲ್ಲಿ ಮಹಾಧನನು ಬಲಗೈಯಲ್ಲಿ ಖಡ್ಗ ಹಿಡಿದು, 
ು೦ ಯ ಸ್ಸ ಟಿ 
ಎಡಗೈಯನ್ನು ಕೆಳಗೆ ಇಟ್ಟಿರುವ ಗುರಾಣಿಯ ಮೇಲೆ ಇಟ್ಟು ನಿಂತಿದ್ದಾನೆ. ಆತನ ಪಕ್ಕದಲ್ಲಿ ಇಬ್ಬರು ನಿಂತಿದ್ದಾರೆ (ಚಿತ್ರ 2(i1)). 
ಬ 


(4) ಅಮರನೀತಿ: ಚೋಳ ದೇಶದ ಪಳ್ಳೆಯಾರೈ ಎಂಬ ಊರಲ್ಲಿ ಹುಟ್ಟಿದ ಈತನು ಬಟ್ಟೆ ನೇಯುವ ಕಾಯಕ ಕೈಗೊಂಡಿದ್ದ . ತಾನು ನೇಯ್ದ 
ಬಟ್ಟೆಗಳನ್ನು ಶಿವನಿಗೆ ಅರ್ಪಿಸಿ ಅವುಗಳನ್ನು ಬಡವರಿಗೆ ಹಂಚುತ್ತಿ ದ್ದ. ಈತನನ್ನು ಪರೀಕ್ಷಿಸಲು ಶಿವನು ಬಂದು, ಒಂದು ವಸ್ತ್ರವನ್ನು ಕೊಟ್ಟು 
ತಾನು ಸಾನ ಮಾಡಿ ಬಂದು ಮತ್ತೆ ಕೇಳಿದಾಗ ಅದನ್ನು ಕೊಡಬೇಕೆಂದು ಹೇಳಿ ಹೋಗುತ್ತಾನೆ. ಕೆಲವು ಸಮಯದ ನಂತರ ಬಂದು ವಸ್ತ್ರವನ್ನು 
ಕೇಳಿದಾಗ ಅದು ಮಾಯವಾಗಿರುತ್ತದೆ. ಅದಕ್ಕೆ ಬದಲಾಗಿ ಬೇರೆ ವಸ್ತ್ರ ಕೊಡುತ್ತೇನೆಂದು ಅಮರನೀತಿ ಎಷ್ಟೇ ಹೇಳಿದರೂ ಶಿವನು ಒಪ್ಪುವುದಿಲ್ಲ. 
ನಂತರ ಶಿವನು ತನ್ನಲ್ಲಿರುವ ಒಂದು ಬೇರೆ ವಸ್ತ್ರವನ್ನು ಕೊಟ್ಟು ಅದರ ತೂಕಕ್ಕೆ ಸಮನಾದ ನಿನ್ನಲ್ಲಿರುವ ಒಂದು ವಸ್ತ್ರವನ್ನು ಕೊಡು ಎಂದು 
ಹೇಳುತ್ತಾನೆ. ನಂತರ ಅಮರನೀತಿಯು ತಕ್ಕಡಿಯ ಒಂದು ತಟ್ಟೆಯಲ್ಲಿ ಶಿವನ ವಸ್ತ್ರವನ್ನಿಟ್ಟು ಇನ್ನೊಂದು ತಟ್ಟೆಯಲ್ಲಿ ತನ್ನಲ್ಲಿರುವ ಸಂಪತ್ತನ್ನೆಲ್ಲ 
ಇಟ್ಟರೂ ತೂಕ ಸಮನಾಗುವುದಿಲ್ಲ. ಕೊನೆಗೆ ತಾನು ಸತಿ ಸುತರೊಡನೆ ತಟ್ಟೆಯಲ್ಲಿ ಕುಳಿತಾಗ ತೂಕ ಸಮನಾಗುತ್ತದೆ. 


ಶಿಲ್ಪ: ಇಲ್ಲಿ ವಸ್ತ್ರಕ್ಕೆ ಬದಲಾಗಿ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಶಿವನೇ ಕುಳಿತ್ತಿದ್ದು ಇನ್ನೊಂದು ತಟ್ಟೆಯಲ್ಲಿ ಅಮರ ನೀತಿ ಮತ್ತು ಆತನ 
ಪತ್ನಿ ಇಬ್ಬರೂ ಕೈಮುಗಿದು ಕುಳಿತಿದ್ದಾರೆ (ಚಿತ್ರ 3). 


(3) ಕಾರೈಕ್ಕಾಲಮ್ಮೆ (ಪೂತವತಿ): ಚೋಳನಾಡಿನ ತಿರುಕ್ಕಾರೈಕ್ಕಾಲ್‌ ಎಂಬ ಊರಿನ ಧನದತ್ತನ ಮಗಳು. ಚಿಕ್ಕಂದಿನಿಂದಲೇ ಶಿವನ ಬಗ್ಗೆ 
ಅಪಾರ ಭಕ್ತಿ ಇತ್ತು. ಪರಮದತ್ತ ಎಂಬ ಯುವಕನೊಂದಿಗೆ ಮದುವೆಯಾಗಿತ್ತು. ಪತಿಯು ಮನೆಗೆ ಕೊಟ್ಟು ಕಳಿಸಿದ ಎರಡು ಮಾವಿನ ಹಣ್ಣುಗಳಲ್ಲಿ 
ಒಂದನ್ನು ಅತಿಥಿಗಳಿಗೆ ಕೊಡುತ್ತಾಳೆ. ಪತಿಯು ಮನೆಗೆ ಬಂದು ಹಣ್ಣು ಕೇಳಿದಾಗ ಒಂದೇ ಹಣ್ಣು ಕೊಡುತ್ತಾಳೆ. ಇನ್ನೊಂದು ಹಣ್ಣನ್ನು ಪತಿಯು 
ಕೇಳಿದಾಗ ಅದನ್ನು ಅತಿಥಿಗಳಿಗೆ ಕೊಟ್ಟ ವಿಷಯ ಪತಿಗೆ ಹೇಳಿದರೆ ಎಲ್ಲಿ ಬಯ್ಕುತ್ತಾನೋ ಎಂದು ಹೆದರಿ ದೇವರ ಮನೆಗೆ ಹೋಗಿ ಶಿವನನ್ನು 
ಬೇಡುತ್ತಾಳೆ. ಆಗ ಶಿವನು ಆ ಹಣ್ಣನ್ನು ದಯಪಾಲಿಸುತ್ತಾನೆ. ಪತಿಗೆ ಸಂಶಯ ಬಂದು ವಿಚಾರಿಸಿದಾಗ ನಡೆದ ವಿಷಯ ಹೇಳುತ್ತಾಳೆ. ಇವಳು 
ಸಾಮಾನ್ಯ ಮನುಷ್ಕಳಲ್ಲ ಇವಳೊಂದಿಗೆ ಬಾಳುವುದು ಉಚಿತವಲ್ಲವೆಂದು ಪತಿಯು ಅವಳನ್ನು ತೊರೆದು ಹೋಗುತ್ತಾನೆ. ತನ್ನ ಪತಿಗೇ ಬೇಡವಾದ 
ಮೇಲೆ ತಾನು ಬದುಕಿ ಏನು ಪ್ರಯೋಜನವೆಂದು ಯೋಚಿಸಿ ಕಾರೈಕ್ಕಾಲಮ್ಮೆ ಕೈಲಾಸದತ್ತ ಹೊರಡುತ್ತಾಳೆ. ಆದರೆ ತನಗಿಂತ ಮೊದಲೆ ಕೈಲಾಸ 
ಸೇರಿದ ಹಿರಿಯ 'ಭಕ್ತರ ಹೆಜ್ಜೆಗಳ ಮೇಲೆ ತಾನೂ ನಡೆಯುವುದು ಪಾಪವೆಂದು ತಿಳಿದು ತಲೆಕೆಳಗೆ ಮಾಡಿ ಕೈಯಿಂದಲೇ ನಡೆದು ಕೈಲಾಸ ಸೇರುತ್ತಾಳೆ. 


ಶಿಲ್ಪ: ಇಲ್ಲಿ ಕಾರೈಕ್ಕಾಲಮ್ಮೆಯು ತಲೆಕೆಳಗೆ ಮಾಡಿ ಕೈಗಳಿಂದ ನಡೆದು ಹೋಗುತ್ತಿರುವ ದೃಶ್ಮವಿದೆ (ಚಿತ್ರ 4). 


(6) ಶಾಕ್ಯನಾಥ (ಸಾಂಖ ತೊಂಡ): ಚೋಳನಾಡಿನ ತಿರುಚ್ಚಮಂಗೈನಲ್ಲಿ ವೇಳ್ಳಾಳ ಕುಲದಲ್ಲಿ ಜನಿಸಿದ. ಪ್ರತಿದಿನ ಶಿವಲಿಂಗವನ್ನು ಪೂಜಿಸಿ 
ಊಟಮಾಡುವ ನೇಮವಿಟು ಿಕೊಂಡಿದ್ದ. ಒಂದು ದಿನ ಪೂಜೆಗೆ ಹೋಗುತಿ ಶ್ರಿರುವಾಗ ಬಯಲಲ್ಲಿ ಒಂದು ಶಿವಲಿಂಗ ಕಾಣುತ್ತದೆ. ಅದನ್ನು ನೋಡಿ 
ಸಂತೋಷಗೊಂಡು ತನಗರಿವಿಲ ದಂತೆಯೇ ಅಲ್ಲಿಯೇ ಬಿದ್ದಿದ್ದ ಒಂದು ಕಲ್ಲನ್ನು ಎತ್ತಿ ಶಿವಲಿಂಗಕ್ಕೆ ಹೊಡೆಯುತ್ತಾನೆ. ಇದೇ ಕುಚೇಷ್ಮೆಯನ್ನು 
ಅನೇಕ ದಿನಗಳವರೆಗೆ ಮುಂದುವರಿಸುತ್ತಾನೆ. ಈತ ಎಸೆಯುತಿ ತಿರುವ ಕಲ್ಲುಗಳು ಶಿವನಿಗೆ ಭಕ್ತಿಯಿಂದ ಅರ್ಪಿಸುವ ಪ್ರಷ್ಟಗಳಂತೆ ಕಾಣುತ್ತವೆ. ಒಂದು 
ದಿನ ಪೂಜೆ ಮರೆತು ಊಟ ಮಾಡುತಿ ರುವಾಗ ಪೂಜೆಯ ನೆನಪಾಗಿ ಊಟ ಬಿಟ್ಟು ಓಡಿಹೋಗಿ ಲಿಂಗದ ಹತ್ತಿರವೇ ಬಿದ್ದಿದ್ದ ಒಂದು ದೊಡ್ಡ 
ಕಲ್ಲನ್ನು ಎತ್ತಿ ಹೊಡೆಯುತ್ತಿರುವಾಗ ಶಿವನು ದರ್ಶನ ಕೊಟ್ಟು ಶಿವಲೋಕಕ್ಕೆ ಕರೆದೊಯ್ಯುತ್ತಾನೆ. 


ಶಿಲ್ಪ: ಇಲ್ಲಿ ಈಶ್ವರ ಲಿಂಗವಿದೆ. ಅದರ ಮುಂದೆ ಶಾಕ್ಕನಾಥನು ಬಲಗೈಯಲ್ಲಿ ಕಲ್ಲನ್ನು ಹಿಡಿದು ಶಿವಲಿಂಗಕ್ಕೆ ಹೊಡಿಯುತ್ತಿ ದ್ದಾನೆ. 
ಎಡಗೈಯನ್ನು ತೊಡೆಯ ಮೇಲೆ ಇಟ್ಟಿದ್ದಾನೆ (ಚಿತ್ರ 5). 


(7) ದಾರುಕ (ಇರಿಭಕ್ತ): ಚೋಳದೇಶದ ಕರವೂರಿನಲ್ಲಿ ಜನಿಸಿದ. ಪ್ರತಿ ದಿನ ಶಿವದೇವಾಲಯಕ್ಕೆ ಹೋಗಿ ದೇವರಿಗೆ ಹೂಗಳನ್ನು ಅರ್ಪಿಸಿ 
ಹಾಡುತ್ತ ಪೂಜೆ ಮಾಡುವುದು ಈತನ ಕಾಯಕವಾಗಿತ್ತು. ಶಿವಭಕ್ತರಿಗೆ ಯಾವುದೇ ತೊಂದರೆ ಬಂದರೂ ನಿವಾರಿಸಲು ತನ್ನ ಜೊತೆಯಲ್ಲಿ 
ಯಾವಾಗಲೂ ಖಡ್ಗ ಇಟ್ಟು ಕೊಂಡಿರುತ್ತಿದ್ದ. ಒಂದು ದಿನ ಪೂಜೆ ಮುಗಿಸಿಕೊಂಡು ಬರುತಿ ಶರುವಾಗ ಶಿವಕಾಮಿಯಾಂಡಾರ್‌ ಎಂಬ ಭಕ್ತ 
ದೇವಾಲಯಕ್ಕೆ ಹೂವು ತೆಗೆದುಕೊಂಡು ಹೋಗುತ್ತಿದ್ದ. ಆಗ ಪಟ ಶ್ವಿವರ್ಧಿನಿ ಎಂಬ ಅರಸನ ಆನೆಯು ಆತನ ಕೈಯಲ್ಲಿರುವ ಬುಟ್ಟಿಯನ್ನು 
ಕೆಡವುತ್ತದೆ. ಇದನ್ನು ನೋಡಿದ ದಾರುಕನು ಆನೆಯನ್ನು ಕೊಲ್ಲುತ್ತಾನೆ. ಈ ವಿಷಯ ಅರಸನಿಗೆ ತಿಳಿದು ಆ ಸ್ಥಳಕ್ಕೆ ಬಂದು ನೋಡಿದಾಗ ದಾರುಕನು 
ತನ್ನ ಆನೆಗೆ ಕೊಟ ರುವ ಶಿಕ್ಸೆ ಸಾಲದೆಂದು ತನ್ನನ್ನೂ ಕೊಲ್ಲು ಎಂದು ಹೇಳುತ್ತಾನೆ. ಇಂಥ ಪವಿತ್ರವಾದ ಮನಸ್ಸುಳ್ಳ ಅರಸನಿಗೆ ಮೋಸ 
ಮಾಡಿದೆನಲ್ಲ ಎಂದು ತನ್ನನ್ನೇ ಇರಿದುಕೊಳ್ಳುತ್ತಿ ರುವಾಗ ಶಿವನು ನಿಜರೂಪ ತೋರಿ ಆನೆಯನ್ನು ಬದುಕಿಸುತ್ತಾನೆ. 


14 


2. (ಗ ಸೋಮಸಿಮಾರ, (1) ಮಹಾಧನ 


3. ಅಮರನೀತಿ 


15 


ಶಿಲ್ಪ: ಇಲ್ಲಿ ಈಶ್ವರ ಲಿಂಗವಿದ್ದು ದಾರುಕನು ಅದಕ್ಕೆ ಹೂಮಾಲೆ ಹಾ ಇನ್ನೊಂದು ಭಾಗದಲ್ಲಿ ಆನೆಯನ್ನು ಕೊಲ್ಲುತ್ತಿರುವ 
ದೃಶ್ಯವಿದೆ. ಆತನ ಪಕ್ಕಲ್ಲಿ ಶಿವಕಾಮಿಯಾಂಡಾರನು ಕೈಮುಗಿದು ನಿಂತಿದ್ದಾನೆ (ಚಿತ್ರ 6(1)) 

(8) ಮೂರ್ತಿನಾಥ: ಪಾಂಡ್ಕನಾಡಿನ ಮಧುರಾಪುರಿ (ಮಧುರೈ)ಯಲ್ಲಿ ಜನಿಸಿದ. ಅಲ್ಲಿಯ ದೇವಾಲಯದಲ್ಲಿ ಪ್ರತಿದಿನ ಶಿವನಿಗೆ ಚಂದನ 
ತೇಯು ಅರ್ಪಿಸುವ ಕಾಯಕ ಕೈಗೊಂಡಿದ್ದ. ಈತನ ಭಕ್ತಿಯನ್ನು ಪರೀಕ್ಷಿಸಲು ಶಿವನು ಈತನನ್ನು ದರಿದ್ರನನ್ನಾಗಿ ಮಾಡುತ್ತಾನೆ. ಕೊನೆಗೆ 
ಪತ್ನಿಯ ಕೊರಳಲ್ಲಿರುವ ತಾಳಿಯನ್ನೂ ಮಾರುತ್ತಾನೆ. ಚಂದನದ ಕಾಯಕಕ್ಕೆ ಏನು ಮಾಡಬೇಕೆಂದು ಗೊತ್ತಾಗದೆ ದೇವರಲ್ಲಿ 


"ನಾಳಿಂಗೆ ನೇಮಕ್ಕೆ ಗಂಧವಿಲ್ಲವಯ್ಯ 
ಶೂಳಿ ನಿನ್ನಯ ಚಿತ್ತವಿದ್ದಂತೆ ಮಾಡಯ್ಕ'' 
ಎಂದು ಬೇಡಿಕೊಳ್ಳಲು ಶಿವನು ಕನಸಿನಲ್ಲಿ ಬಂದು 


"ಚಂದನಕ್ಕೆಮ್ಮಳಿಸಲೇಕೆ ನೀನೆಲೆ ಮಗನೆ 

ಚಂದನ ನಿನ್ನ ಮೊಳಕ್ಕೆಯ್ಕೊಳದೆ ಎಲೆ ಮಗನೆ" 
ಎಂದು ನುಡಿಯುತ್ತಾನೆ. ನಂತರ ಮೂರ್ತಿನಾಥನು ಪ್ರತಿದಿನ ಮೊಳಕೈೆಯಲ್ಲಿಯೇ ಗಂಧ ತೇಯ್ದು ಶಿವನಿಗರ್ಪಿಸಿದಾಗ ಶಿವನು ಆತನ 
ಮೊಳಕ್ಕೆಯಲ್ಲಿಯೇ ದರ್ಶನ ನೀಡುತ್ತಾನೆ. 


ಶಿಲ್ಪ: ಮಧ್ಯದಲ್ಲಿ ಗಂಧ ತೇಯುವ ಮಣೆ (ಕಲ್ಲು) ಇದ್ದು ಅದರ ಮೇಲೆ ಗಂಧ ತೇಯುವ ಕೊರಡು ಇದೆ. ಮಣೆಯ ಎರಡೂ ಬದಿಗಳಲ್ಲಿ 
ಒಬ್ಬೊಬ್ಬ ಮನುಷ್ಯರು ಕೈಯಲ್ಲಿ ಗಂಧದ ಉಂಡೆಯನ್ನು ಹಿಡಿದು ಕುಳಿತಿದ್ದಾರೆ. ಈ ಇಬ್ಬರೂ ಮೂರ್ತಿನಾಥನನ್ನು ಪ್ರತಿನಿಧಿಸುತ್ತಾರೋ ಅಥವಾ 
ಒಬ್ಬ ವ್ಯಕ್ತಿ ಬೇರೆ ಮನುಷ್ಯನೋ ಎಂಬುದು ಸ್ಪಷ್ಟವಾಗುವುದಿಲ್ಲ (ಚಿತ್ರ 7). 


(9) ವಿಚಾರವಂತ (ತಿರುಕ್ಕರಿಪ್ಪುತೊಂಡ): ತೊಂಡೈನಾಡಿನ ಕಾಂಚೀಪುರದಲ್ಲಿ ಜನಿಸಿದ. ಈತ ಶಿವಭಕ್ತರ ಬಟ್ಟೆ ಮಡಿ ಮಾಡಿಕೊಡುವ 
ಕಾಯಕ ಮಾಡುತ್ತಿದ್ದ. ಶಿವನು ಈತನನ್ನು ಪರೀಕ್ಷಿಸಲು ಮುನಿಯ ವೇಷದಲ್ಲಿ ಬಂದು ಒಂದೇ ದಿನದಲ್ಲಿ ತನ್ನ ಬಟ್ಟೆ ಒಗೆದು ಒಣಗಿಸಿ 
ಕೊಡಬೇಕೆಂದು ಹೇಳುತ್ತಾನೆ. ವಿಚಾರವಂತ ಆತನ ಬಟ್ಟೆಯನ್ನು ಒಗೆದು ಒಣಗಿಸಿದಾಗ ಶಿವನು ಮಳೆ ಬರುವಂತೆ ಮಾಡುತ್ತಾನೆ. ಮಾತಿಗೆ 
ತಪ್ಪಿದೆನಲ್ಲ ಎಂದು ವಿಚಾರವಂತನು ಒಗೆಯುವ ಕಲ್ಲಿಗೆ ತಲೆ ಹೊಡೆದುಕೊಳ್ಳುತ್ತಿರುವಾಗ ಶಿವನು ಆತನನ್ನು ತಡೆದು ಮುಕ್ತಿ ನೀಡುತ್ತಾನೆ. 


ಶಿಲ್ಪ: ಇಲ್ಲಿ ಎರಡು ದೃಶ್ಯಗಳಿವೆ. ಒಂದು ದೃಶ್ಯದಲ್ಲಿ ವಿಚಾರವಂತನು ಮಂಡಿಯೂರಿ ಕುಳಿತು ಬಟ್ಟೆ ಒಗೆಯುತ್ತಿದ್ದಾನೆ. ಬಟ್ಟೆ ಒಗೆಯುವ 
ಕಲ್ಲು ಸ್ಪಷ್ಟವಾಗಿ ಕಾಣುತ್ತದೆ. ಇನ್ನೊಂದು ದೃಶ್ಯದಲ್ಲಿ ಶಿವನು ಲಿಂಗದಲ್ಲಿ ಕಾಣಿಸಿಕೊಂಡಿದ್ದಾನೆ. ಎದುರಿಗೆ ವಿಚಾರವಂತನು ಕುಳಿತು ಕೈಯಲ್ಲಿರುವ 
ಬಟ್ಟೆಯನ್ನು ಶಿವನಿಗೆ ಕೊಡುತ್ತಿ ದ್ದಾನೆ. ಶಿವನು ಬಲಗೈ ಮುಂದೆ ಮಾಡಿ ಆ ಬಟ್ಟೆಯನ್ನು ತೆಗೆದುಕೊಳ್ಳುತ್ತಿದ್ದಾನೆ (ಚಿತ್ರ 8). 


(10) ಭದ್ರಭಕ್ತ (ಶಿರಿಯಾಳ): ತಮಿಳುನಾಡಿನ ತಿರುಚ್ಚೆಂಗಟ್ಟಕುಡಿಯಲ್ಲಿ ಜನಿಸಿದ. ಅರಸನ ಆಸ್ಥಾನದಲ್ಲಿ ಸೇನಾಪತಿಯಾಗಿದ್ದ. 
ಕರ್ನಾಟಕದಲ್ಲಿ ಶಿರಿಯಾಳ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾದ. ಪ್ರತಿದಿನ ಭಕ್ತರಿಗೆ ಭೋಜನ ಮಾಡಿಸಿ ತಾನು ಪ್ರಸಾದ ಸೇವಿಸುವ ಪದ್ದತಿ 
ಇಟ್ಟುಕೊಂಡಿದ್ದ. ಈತನನ್ನು ಪರೀಕ್ಷಿಸಲು ಭೈರವನ ವೇಷದಲ್ಲಿ ಬಂದ ಶಿವನಿಗೆ, ಆತನ ಇಚ್ಚೆಯಂತೆ ತನ್ನ ಮಗನನ್ನೇ ಕೊಂದು ಮಾಂಸದಡಿಗೆ 
ಮಾಡಿ ಶಿವನಿಗೆ ಬಡಿಸುತ್ತಾನೆ. ಶಿವನ ಕರುಣೆಯಿಂದ ಈತನ ಮಗ ಮತ್ತೆ ಜೀವ ಪಡೆಯುತ್ತಾನೆ. 


ಶಿಲ್ಪ: ಇಲ್ಲಿ ಶಿರಿಯಾಳನು ಕೆಳಗೆ ಕುಳಿತು ತನ್ನ ಮಗನನ್ನು ಖಡ್ಗದಿಂದ ಕತ್ತರಿಸುತ್ತಿದ್ದಾನೆ. ಇನ್ನೊಂದು ಭಾಗದಲ್ಲಿ ಶಿವನು ಲಿಂಗದಲ್ಲಿ 
ಮೂಡಿದ್ದಾನೆ. ಲಿಂಗದ ಮುಂದೆ ನಿಂತ ಈತನ ಪತ್ನಿಯು ಭೋಜನವಿರುವ ತಟ್ಟೆಯನ್ನು ಶಿವನಿಗೆ ಅರ್ಪಿಸುತ್ತಿ ದ್ದಾಳೆ (ಚಿತ್ರ 9). 


(11) ಮಾನಧನ (ಕಲಿಕ್ಕಂಬ): ನಡುನಾಡಿನ ಪೆನ್ನಗಡಂ ಎಂಬ ಊರಲ್ಲಿ ವಣಿಗರ ಕುಲದಲ್ಲಿ ಜನಿಸಿದ. ಮನೆಗೆ ಬಂದ ಭಕ್ತರ ಪಾದ 
ತೊಳೆದು ಭೋಜನ ಮಾಡಿಸಿ ತಾನೂ ಪ್ರಸಾದ ಸೇವಿಸುವ ಕಾಯಕ ಮಾಡುತ್ತಿದ್ದ. ಒಂದು ದಿನ, ಈತನ ಮನೆಯಲ್ಲಿ ಕೆಲಸಕ್ಕಿದ್ದು ಹೋದ 
ಒಬ್ಬ ಸೇವಕ ಭಕ್ತನ ವೇಷದಲ್ಲಿ ಈತನ ಮನೆಗೆ ಬರುತ್ತಾನೆ. ಇದನ್ನರಿತ ಆತನ ಪತ್ನಿಯು ಆತನ ಪಾದ ತೊಳೆಯಲು ನೀರು ಹಾಕಲು ಹಿಂಜರಿದಾಗ 
ಅವಳ ಶಿರವನ್ನು ಕತ್ತರಿಸುತ್ತಾನೆ. ಶಿವಶರಣ ಕಥಾ ರತ್ನಕೋಶದಲ್ಲಿ ಪತ್ನಿಯ ಕೈಗಳನ್ನು ಕತ್ತ ರಿಸುತ್ತಾನೆಂದು ತಿಳಿಸಲಾಗಿದೆ. 


ಕ ರ ಪತ್ನಿಯು ಕೈಮುಗಿದು ಪದ್ಮಾಸನದಲ್ಲಿ ಕುಳಿತಿದ್ದಾಳೆ. ಮಾನಧನನು ಕತ್ತಿಯಿಂದ ಅವಳ ಶಿರ ಕೈಗಳನ್ನು ಕತ್ತರಿಸುತ್ತಿದ್ದಾನೆ 
ಶ್ರ 1 S pe ಇದಿ ಎ 


16 


6. (1) ದಾರುಕ (1) ಗುಂಡಯ್ಯ- ಬ್ರಹ್ಮಯ್ಯ 


7. ಮೂರ್ತಿನಾಥ 


17 


(12) ಸಾಹಸಪ್ರಿಯ (ಚಿರುತ್ತೊಣೈಯಾಂಡಾರ್‌): ತಂಜಾವೂರಿನಲ್ಲಿ ಜನಿಸಿದ. ದೇವಾಲಯಕ್ಕೆ ಹೋಗಿ ಶಿವನಿಗೆ id 
ಡುತಿದ. ಒಮ್ಮೆ ದೇವಾಲಯದಲ್ಲಿ ದೇವರಿಗೆ ಹೂಮಾಲೆ ಅರ್ಪಿಸುತ್ತಿರುವಾಗ ದೇವಾಲಯಕ್ಕೆ ಬಂದಿದ್ದ ಕಳಚೆಂಗ ಅರಸನ ಪತ್ನಿಯು 

ಕಳ ಹ ಳೆ. ಇದರಿಂದ ಕೋಪಗೊಂಡ ಸಾಹಸಪ್ರಿಯನು ದೇವರಿಗೆ ಮೀಸಲಾಗಿಟ್ಟ ಹೂ ಮೈಲಿಗೆಯಾಯಿತೆಂದು ಅವಳ 
ಕಗ ಹ ನೆ. ಅರಸನು ತನ್ನ ಪತ್ನಿ ಮಾಡಿದ ತಪ್ಪಿಗೆ ಇಷ್ಟೆ ಶಿಕ್ಷೆ ಸಾಲದೆಂದು ಅವಳ ಕೈಗಳನ್ನು ಕತ್ತರಿಸುತ್ತಾನೆ. ಇವರ ಭಕ್ತಿಗೆ 


ಮೆಚ್ಚಿದ ಶಿವನು ಮೂವರಿಗೂ ಕೈಲಾಸ ಪದವಿ ನೀಡುತ್ತಾನೆ. 
ಶಿಲ್ಪ: ಸಾಹಸಪ್ರಿಯನು ಎಡಗೈಯಲ್ಲಿ ಕಳಚೆಂಗನ ಪತ್ನಿಯ ಮುಡಿ ಹಿಡಿದು ಬಲಗೈಯಲ್ಲಿರುವ ಕತ್ತಿಯಿಂದ ಅವಳ ಮೂಗನ್ನು 
ಎ" 4ಡಿ 
ಕತರಿಸುತ್ತಿದ್ದಾನೆ. ಬಲಭಾಗದಲ್ಲಿ ಶಿವನು ಲಿಂಗದಲ್ಲಿ ಪ್ರತ್ಯಕ್ಸವಾಗಿರುವ ಚಿತ್ರವಿದೆ (ಚಿತ್ರ 11). 


ಡಿ 


(13) ಅಭೂತಿಚರ (ಅಪ್ಪೂದಿಅಡಿಗಳು): ಚೋಳನಾಡಿನ ತಿಂಗಳೂರಿನಲ್ಲಿ ಜನಿಸಿದ. ಸಂಗೀತ ಹಾಡಿ ಬಂದ ಹಣದಿಂದ ಜಂಗಮಾರ್ಚನೆ 
ಮಾಡುತ್ತಿದ್ದ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರೂ ಕೆಳಜಾತಿಯವನಾದ ತಿರುನಾವುಕ್ಕರಸನ ಬಗ್ಗೆ ಅಪಾರ ಪ್ರೀತಿಯಿಟ್ಟುಕೊಂಡಿದ್ದ. ಆತನ 
ಹೆಸರಿನಲ್ಲಿ ಛತ್ರ, ಅರವಟ್ಟಿಗೆ ಕಟ್ಟಿಸಿ, ಮನೆಯಲ್ಲಿ ಮಕ್ಕಳಿಗೆ ಸಹ ಆತನ ಹೆಸರನ್ನೇ ಇಟ್ಟಿದ್ದ. ತಿರುನಾವುಕ್ಕರಸು ಈತನ ಮನೆಗೆ ಬಂದಾಗ 
ಭೋಜನಕ್ಕೆ ಬಾಳೆ ಎಲೆ ತರಲು ಮಗನನ್ನು ಕಳಿಸಿದಾಗ ಬಾಲಕ ಹಾವು ಕಚ್ಚಿ ಸಾಯುತ್ತಾನೆ. ನಂತರ ತಿರುನಾವುಕ್ಕರಸು ಆತನಿಗೆ ಪುನಃ ಜೀವ 
ಬರುವಂತೆ ಮಾಡುತ್ತಾನೆ. ಶಿವನು ತಿರುನಾವುಕ್ಕರಸನ ವೇಷದಲ್ಲಿ ಬಂದು ಕೈಲಾಸಕ್ಕೆ ಕರೆದೊಯ್ಯುತ್ತಾನೆ. 


ಶಿಲ್ಪ: ಇಲ್ಲಿ ಅಭೂತಿಚರ ಮತ್ತು ಆತನ ಪತ್ನಿ ಇಬ್ಬರೂ ಮಗನ ಶವವನ್ನು ಬಚ್ಚಿಡಲು ಎತ್ತಿ ಹಿಡಿದಿದ್ದಾರೆ. ಇನ್ನೊಂದು ಭಾಗದಲ್ಲಿ 
ಶಿವನು ಲಿಂಗದಲ್ಲಿ ಮೂಡಿದ್ದಾನೆ (ಚಿತ್ರ 12). 


(14) ಸಂಕುಲದಾಯ (ಅರಿವಟ್ಟಾಯ): ಚೋಳನಾಡಿನ ಕಣಮಂಗಲಂ ಈತನ ಊರು. ಈತ ದಿನಗೂಲಿ ಮಾಡಿ ಬಂದ ಅಕ್ಕಿಯಲ್ಲಿ ಸ್ವಲ್ಪ 
ಭಾಗವನ್ನು ಶಿವನಿಗೆ ಅರ್ಪಿಸಿ ಉಳಿದದ್ದನ್ನು ತಾನು ಸೇವಿಸುವ ಪದ್ಧತಿ ಇಟ್ಟುಕೊಂಡಿದ್ದ. ಒಮ್ಮೆ ಪತಿ-ಪತ್ನಿಯರು ಪ್ರಸಾದವನ್ನು ಬುಟ್ಟಿಯಲ್ಲಿ 
ತುಂಬಿಕೊಂಡು ಹೋಗುತ್ತಿರುವಾಗ ಬಿರುಗಾಳಿ ಬೀಸಿ ಪ್ರಸಾದ ಕೆಳಗೆ ಬೀಳುತ್ತದೆ. ದೇವರಿಗೆ ನೈವೇದ್ಶ ತಪ್ಪಿಹೋಯಿತಲ್ಲ ಎಂದು ತನ್ನಲ್ಲಿರುವ 
ಕತ್ತಿಯಿಂದ ಶಿರವನ್ನು ಕತ್ತರಿಸಿಕೊಳ್ಳುತ್ತಿರುವಾಗ ಶಿವನು ಪ್ರತ್ಯಕ್ಷವಾಗಿ ತಡೆಯುತ್ತಾನೆ. 


ಶಿಲ್ಪ: ಇಲ್ಲಿ ಸಂಕುಲದಾಯ ಮತ್ತು ಆತನ ಪತ್ನಿ ಇಬ್ಬರೂ ನೈವೇದ್ಯ ಇರುವ ಬುಟ್ಟಿಗಳನ್ನು ತಲೆಯ ಮೇಲಿಟ್ಟುಕೊಂಡು ಲಿಂಗದ ಮುಂದೆ 
ನಿಂತಿದ್ದಾರೆ (ಚಿತ್ರ 13). 


(15) ಧರ್ಮಕೇತನ (ಪುಗಳ್ಬೋಳ): ಹಿಂದೆ ಚೋಳನಾಡಿನ ರಾಜಧಾನಿಯಾಗಿದ್ದ ಉರೈಯಾರ್‌ನಲ್ಲಿ ಅರಸನಾಗಿದ್ದ. ಈತ ಶಿವಭಕ್ತರ ಬಗ್ಗೆ 
ಅಪಾರ ಪ್ರೀತಿ ಇಟ್ಟಕೊಂಡವನಾಗಿದ್ದ. ಒಮ್ಮೆ ಈತನ ಸೈನಿಕರು ಯುದ್ಧದಲ್ಲಿ ಸತ್ತ ವೈರಿ ಸೈನಿಕರ ರುಂಡಗಳನ್ನು ತಂದಾಗ ಅವುಗಳ ಮಧ್ಯದಲ್ಲಿ 
ಒಬ್ಬ ಶಿವಭಕ್ತನ ರುಂಡ ನೋಡುತ್ತಾನೆ. ಒಬ್ಬ ಶಿವಭಕ್ತನ ಸಾವಿಗೆ ಕಾರಣನಾದೆನಲ್ಲ ಎಂದು ಯೋಚಿಸಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾನೆ. 


ಶಿಲ್ಪ: ಪೀಠದ ಮೇಲೆ ಜಡೆಯಿರುವ ಒಬ್ಬ ಶಿವಭಕ್ತನ ರುಂಡವಿದೆ. ಪಕ್ಕದಲ್ಲಿ ಶಿವನು ಲಿಂಗದಲ್ಲಿ ಕಾಣಿಸಿಕೊಂಡಿದ್ದಾನೆ. ಶಿವನ ಮುಂದೆ 
ನಿಂತಿರುವ ಧರ್ಮಕೇತನನು ತನ್ನ ಶಿರವನ್ನು ಕತ್ತರಿಸಿಕೊಳ್ಳುತ್ತಿದ್ದಾನೆ (ಚಿತ್ರ 10(11)). 


(16) ಕಣ್ಣಪ್ಪ: ಪೆರಿಯಪುರಾಣದಲ್ಲಿ ಈತನ ಊರು ಉಡಪೂ ಎರ ಎಂದು ತಿಳಿಸಿದ್ದರೆ, 'ರಸಿಕ ಚಕ್ರಿ ಹರಿಹರದೇವ' ಗ್ರಂಥದಲ್ಲಿ ಈತನ 
ಊರು ತಿರುಕಾಳತ್ತಿ ಎಂದು ತಿಳಿಸಲಾಗಿದೆ. ಈತನ ಕಥೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದದ್ದೆ. ಈತ ತನ್ನ ಕಣ್ಣುಗಳನ್ನೇ ಕಿತ್ತು ಶಿವನಿಗೆ ಅರ್ಪಿಸಿದ 
ಕಥೆ ಜನಜನಿತವಾಗಿದೆ. 


ಶಿಲ್ಪ: ಇಲ್ಲಿ ಕಣ್ಣಪ್ಪನು ತನ್ನ ಎಡಗಾಲನ್ನು ಶಿವಲಿಂಗದ ಮೇಲಿಟ್ಟು ಎಡಗೈಯಲ್ಲಿ ಮಾಂಸದ ತಟ್ಟೆ ಮತ್ತು ಬಲಗೈಯಲ್ಲಿ ಖಡ್ಗ ಹಿಡಿದು 
ನಿಂತಿದ್ದಾನೆ (ಚಿತ್ರ 14(). 


(17) ನೀಲನಗ್ನ (ತಿರುನೀಲನಕ್ಕ): ಚೋಳನಾಡಿನ ತಿರುಚ್ಚಾಮಂಗೈ ಎಂಬ ಊರಿನವನು. ಒಂದು ದಿನ ಪತ್ನಿಯೊಡನೆ ಶಿವದೇವಾಲಯಕ್ಕೆ 
ಹೋಗಿ ಪೂಜಿಸುತ್ತಿರುವಾಗ ಲಿಂಗದ ಮೇಲೆ ಜೇಡ ಹುಳುವೊಂದು ಬೀಳುತ್ತದೆ. ಈತನ ಪತ್ನಿಯು ಜೇಡವನ್ನು ಓಡಿಸಲು ಲಿಂಗದ ಮೇಲೆ 
ಬಾಯಿಯಿಂದ ಊದುತ್ತಾಳೆ. ಆಗ ಅವಳ ಬಾಯಿಯಿಂದ ಉಗುಳು ಬೀಳುತ್ತದೆ. ಲಿಂಗವನ್ನು ಮೈಲಿಗೆ ಮಾಡಿದಳೆಂದು ನೀಲನಗ್ಗನು ತನ 
ಪತ್ನಿಯನ್ನು ತ್ಯಜಿಸುತ್ತಾನೆ. ನಂತರ ಶಿವನ ಆಜ್ಞೆಯಂತೆ ಅವಳನ್ನು ಕ್ಷಮಿಸುತ್ತಾನೆ. 


18 


10. (1) ಮಾನಧನ, (1) ಧರ್ಮಕೇತನ 


19 


ಶಲ: ಇಲ್ಲಿ ಶಿವಲಿಂಗವಿದ್ದು ಅದರ ಮುಂದೆ ನೀಲನಗ್ನನ ಪತ್ನಿಯು ನಿಂತು ಶಿವಲಿಂಗದ ಕಡೆಗೆ ಬಾಗಿ ಬಾಯಿಯಿಂದ ಊದುತ್ತಿರುವ 
ಎ" 


ದೃಶ್ಯವಿದೆ (ಚಿತ್ರ 1(1)). 
(18) ಸೋಮಾಸಿಮಾರ: ಚೋಳನಾಡಿನ ತಿರುವೆಂಬರ ಎಂಬಲ್ಲಿ ಜನಿಸಿದ. ಸಕಲ ವೇದ ಪಾರಂಗತನಾಗಿದ್ದ. ತಾನು ಮಾಡುವ ಶಿವಯಾಗಕ್ಕೆ 
ತಃ ಶಿವನನ್ನೇ ಬರಮಾಡಿಕೊಳ್ಳಬೇಕೆಂದು ಇಚ್ಛಿಸಿ, ಆ ಇಚ್ಛೆಯನ್ನು ಸುಂದರನ ಮೂಲಕ ನೆರವೇರಿಸಿಕೊಂಡು ಮುಕ್ತಿ ಹೊಂದುತ್ತಾನೆ. 


ಶಿಲ್ಪ: ಇಲ್ಲಿ ಸೋಮಾಸಿಮಾರನು ಯಜ್ಞಮಾಡುತ್ತಿರುವ ದೃಶ್ಯವಿದೆ. ಶಿವಲಿಂಗದ ಮುಂದೆ ಯಜ್ಞವೇದಿಕೆ ಇದೆ. ಅದರಲ್ಲಿ ಜ್ವಾಲೆಗಳು 
ಜ್‌ ವೆ. ಯಜ್ಞವೇದಿಕೆಯ ಮುಂದೆ ಕುಳಿತ ಸೋಮಾಸಿಮಾರನು ಬಲಗೈಯಲ್ಲಿ ಸೌಟು ಹಿಡಿದು ತುಪ್ಪ ಸುರಿಯುತ್ತಿದ್ದಾನೆ 


(ಚಿತ್ರ 2(1). 

(19) ಶೂರವ್ಯಾಫ್ರು (ಕೋಟ್ಟುಲಿಯಾಂಡಾರ್‌): ಚೋಳ ಅರಸನ ಆಸ್ಥಾನದಲ್ಲಿ ಸೇನಾನಾಯಕನಾಗಿದ್ದ. ಈತ ಜಂಗಮರಿಗೆ ದಾಸೋಹ 
ನಡೆಸುವ ಕಾಯಕ ಮಾಡುತ್ತಿದ್ದ. ಒಮ್ಮೆ ಯುದ್ದಕ್ಕೆ ಹೋಗುವ ಪ್ರಸಂಗ ಬಂದಾಗ ಊರಿನಲ್ಲಿ ಬರಗಾಲ ಬಂದಿರುತ್ತದೆ. ಮನೆಯಲ್ಲಿರುವ 
ಧಾನ್ಯವನ್ನೆಲ್ಲಾ ಜಂಗಮರಿಗೆ ಹಂಚಿರಿ ಎಂದು ತಂದೆ ತಾಯಿಯರಿಗೆ ಹೇಳಿ ಯುದ್ಧಕ್ಕೆ ಹೋಗುತ್ತಾನೆ. ಆದರೆ ಅವರು ಧಾನ್ಯವನ್ನೆಲ್ಲಾ ತಾವೇ 
ಉಪಯೋಗಿಸುತ್ತಾರೆ. ಇದರಿಂದ ಕೋಪಗೊಂಡ ಶೂರವ್ಕಾಘ್ರನು ಅವರನ್ನೆಲ್ಲ ಕೊಲ್ಲುತ್ತಾನೆ. ಈತನ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ 


ಕೈ ಲಾಸಕ್ಕೆ ಕರೆದೊಯು ತ್ತಾ ನೆ. 


ಶಿಲ್ಪ: ಇಲ್ಲಿ ಶೂರವ್ಕಾಘ್ರನು ಕುದುರೆಯ ಮೇಲೆ ಯುದ್ದ ಮಾಡುತ್ತಿರುವ ಭಂಗಿಯಲ್ಲಿ ಕುಳಿತಿದ್ದಾನೆ. ಕೋಟೆಯ ಗೋಡೆಯೂ ಸ್ಪಷ್ಟವಾಗಿ 
ಕಾಣುತ್ತಿದ್ದು ಕುದುರೆಯು ಗೋಡೆಯನ್ನು ಹಾರುತ್ತಿರುವಂತೆ ಮುಂದಿನ ಎರಡೂ ಕಾಲುಗಳನ್ನು ಮೇಲೆತ್ತಿ ನಿಂತಿದೆ (ಚಿತ್ರ 14(11)). 


63 ಪುರಾತನರಲ್ಲಿ ಕಲಿನೀತಿ, ನವನಂದಿ ಮತ್ತು ಗಾನವಲ್ಲಭ ಎಂಬ ಮೂವರು ದೇವಾಲಯದಲ್ಲಿ ದೀಪ ಉರಿಸುವ ಕಾಯಕ 
ಮಾಡುತ್ತಿದ್ದರು. ಇಲ್ಲಿರುವ ಒಂದು ಶಿಲ್ಪದಲ್ಲಿ ಶಿವನ ಮುಂದೆ ಒಬ್ಬ ವ್ಯಕ್ತಿಯು ಎರಡೂ ಕೈಗಳಲ್ಲಿ ಹಣತೆಗಳನ್ನು ಹಿಡಿದು ಕುಳಿತ್ತಿದ್ದಾನೆ. ಈ 
ಶಿಲ್ಪ ಈ ಮೂವರಲ್ಲಿ ಯಾರದ್ದೆಂದು ಗೊತಾ ಿಗುವುದಿಲ್ಲ. 


ಕರ್ನಾಟಕದ ಶಿವಶರಣರಲ್ಲಿ ಕುಂಬಾರ ಗುಂಡಯ್ಯ, ಕೋಳೂರ ಕೊಡಗೂಸು ಚನ್ನಕ್ಕ, ಸತ್ಯಕ್ಕ ಮತ್ತು ಗುಂಡಯ್ಯ-ಬ್ರಹ್ಮಯ್ಮರ 
ವಿಗ್ರಹಗಳನ್ನು ನಿಖರವಾಗಿ ಗುರುತಿಸಲಾಗಿದೆ. 


(1) ಕುಂಬಾರ ಗುಂಡಯ್ಯ: ಬೀದರ ಜಿಲ್ಲೆಯ ಭಾಲಿ ;ಯವನು. ಈತ ಮಡಕೆ ಮಾಡುವ ಕಾಯಕ ಮಾಡುತ್ತಿದ್ದ. ರಾತ್ರಿ ಸಮಯದಲ್ಲಿ 
ಮಡಕೆ ಬಾರಿಸುತ್ತ ಶಿವನ ಧ್ಯಾನ ಮಾಡುತ್ತಿದ್ದ. ಒಮ್ಮೆ ಸ್ವತಃ ಶಿವನೇ ಈತನ ಮನೆಯ ಮುಂದೆ ಬಂದು ಈತನ ಹಾಡಿಗೆ ಮೆಚ್ಚಿ ಕುಣಿಯುತ್ತಾನೆ. 


ಶಿಲ್ಪ: ಗುಂಡಯ್ಮ ಮಡಕೆ ಹಿಡಿದು ಕುಳಿತಿದ್ದಾನೆ. ಶಿವನು ಈತನ ಪಕ್ಕದಲ್ಲಿ ನಾಟ್ಯವಾಡುವ ಭಂಗಿಯಲ್ಲಿದ್ದಾನೆ (ಚಿತ್ರ 15). 


(2) ಕೋಳೂರು ಕೊಡಗೂಸು ಚನ ಕ್ಕ: ಗುಲ್ಬರ್ಗ ಜಿಲ್ಲೆಯ ಕೋಳೂರು ಗಾ ಮದ ಸಂಗಯ್ಯ ಮತ್ತು ಸೋಮಲೆಯರ ಮಗಳು. ತಂದೆ 
ತಾಯಿಯರ ಅನುಪಸ್ಥಿತಿಯಲ್ಲಿ ಚನ್ನಕ್ಕ ಶಿವನಿಗೆ ಹಾಲನ್ನು ಅರ್ಪಿಸುತ್ತಾಳೆ. ನಿಜವಾಗಿ ಶಿವನೇ ಬಂದು ಹಾಲು ಕುಡಿದಿದ್ದನ್ನು ತಂದೆ ತಾಯಿಗಳು 
ಒಪ್ಪದೆ ತಮ್ಮ ಎದುರಿನಲ್ಲಿಯೇ ಶಿವನಿಗೆ ಹಾಲು ಕೊಡು ಎಂದು ಹೇಳುತ್ತಾರೆ. ಶಿವನು ಹಾಲು ಕುಡಿಯದೆ ಹೋದಾಗ ತಂದೆ ಅವಳನ್ನು 
ಹೊಡೆಯಲು ಹೋದಾಗ ಶಿವನು ಅವಳನ್ನು ಲಿಂಗದಲ್ಲಿ ಸೆಳೆದುಕೊಳ್ಳುತ್ತಾನೆ. 


ಶಿಲ್ಪ: ಮಧ್ಯದಲ್ಲಿ ಲಿಂಗದಲ್ಲಿ ಶಿವನು ಒಡಮೂಡಿದ್ದಾನೆ. ಲಿಂಗದ ಎರಡೂ ಪಕ [ಗಳಲ್ಲಿ ಚನ್ನಕ್ಕ ನಿಂತಿದ್ದಾಳೆ. ಒಂದು ಭಾಗದಲ್ಲಿ ನಿಂತ 


ಚನ್ನಕ್ಕನ ಕೈಯಲ್ಲಿ ಹಾಲಿನ ಬಟ್ಟಲಿದೆ. ಇನ್ನೊಂದು ಭಾಗದಲ್ಲಿರುವ ಚನ್ನಕ್ಕನ ಕೈಯಲ್ಲಿನ ಬಟ್ಟಲನ್ನು ಶಿವನು ತನ್ನ ಕೈಯಲ್ಲಿ ತೆಗೆದು ಕೊಂಡಿದ್ದಾನೆ 
(ಚಿತ್ರ 16). 


(3) ಸತ್ಯಕ್ಕ: ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ತಾಲೂಕಿನ ಹಿರೇಜಂಬೂರು ಈಕೆಯ ಜನ್ಮಸ್ಥಳ. ಹರನ ಭಕ್ತಳಾದ ಈಕೆ ಯಾರಾದರೂ 
'ಹರಿ' ಎಂದು ಉಚ ೈರಿಸಿದರೆ ಅವರನ್ನು ದಂಡಿಸುತ್ತಿದ್ದಳು. ಒಮ್ಮೆ ಶಿವನು ಇವಳ ಭಕ್ತಿ ಪರೀಕ್ಷಿ ್ಲಿಸುವುದಕ್ಕಾಗಿ ಬಿಕ್ಷುಕ (ಜಂಗಮ)ನ ವೇಷದಲ್ಲಿ | 
ಬಂದು ಭಿಕ್ಷೆ ಬೇಡುತ್ತಾನೆ. ಇವಳು ಧಾನ್ಯ ನೀಡಿದಾಗ ಜೋಳಿಗೆಯಿಂದ ಕಾಳುಗಳು ನೆಲದ ಮೇಲೆ ಬೀಳುತ್ತವೆ. ಆಗ ಭಿಕ್ಷುಕನು ''ಹರಿಯಿಂದ 


ಹರಿದ ಕಾಳು ನೆಲಕ್ಕೆ ಬಿತ್ತು" ಎಂದು ಹೇಳುತ್ತಾನೆ. ಆತನ ಬಾಯಿಯಿಂದ 'ಹರಿ' ಎಂಬ ಶಬ್ದ ಕೇಳಿ ತನ್ನ ಕೈಯಲ್ಲಿರುವ ಸೌಟನಿಂದಲೇ 
ಹೊಡೆಯುತ್ತಾಳೆ. ಶಿವನು ನಿಜರೂಪ ತೋರುತ್ತಾನೆ. 


20 


13. ಸಂಕುಲದಾಯ | 14. (i) ಕಣ್ಣಪ್ಪ, (1) ಶೂರವ್ಯಾಫ್ರ 


21 


22 


ಶಿಲ್ಪ: ಶಿವನು ಜಂಗಮ ವೇಷದಲ್ಲಿ ಎಡಗೈಯಲ್ಲಿ ಜೋಳಿಗೆ, ಬಲಗೈಯಲ್ಲಿ ದಂಡ ಹಿಡಿದು ನಿಂತಿದಾನೆ. ಆತನ ಮುಂದೆ ಸತಕ 
ಎ ರಿಕ 


ಬಲಗೈಯಲ್ಲಿ ಸೌಟು ಹಿಡಿದು ಹೊಡೆಯುತ್ತಿರುವ ಭಂಗಿಯಲ್ಲಿ ನಿಂತಿದ್ದಾಳೆ. ಇನ್ನೊಂದು ಭಾಗದಲ್ಲಿ ಶಿವನು ಲಿಂಗದಲಿ ಮೂಡಿದಾನೆ 
(ಚಿತ್ರ 17). ಜ್‌ ಜೆ 


(4) ಗುಂಡಯ್ಯ-ಬ್ರಹ್ಮಯ್ಯ: ಜಗದೇವ ಮತ್ತು ಮಲ್ಲಿಬೊಮ್ಮಣ್ಣನವರೇ ಗುಂಡಯ್ಕ-ಬ್ರಹ್ಮಯ್ಕರಾಗಿ ಹುಟ್ಟಿದರೆಂಬ ಅಭಿಪ್ರಾಯವಿದೆ. 


'ರಕ್ಷಣೆ ಬೇಡಿ ತಮ್ಮಲ್ಲಿ ಬಂದವರನ್ನು ಬಿಟ್ಟು ಕೊಡೆವು' ಎಂಬ ಪ್ರತಿಜ್ಞೆ ಮಾಡಿದ್ದರು. ಶಿವನು ಇವರನ್ನು ಪರೀಕ್ಷಿಸಲು ಅರಸನ ಮನೆಯಲ್ಲಿ 
ಕಳ್ಳತನ ಮಾಡಿ ಇವರಲ್ಲಿಗೆ ಬಂದು ರಕ್ಷಣೆ ಬೇಡುತ್ತಾನೆ. ಈ ಕಾರ್ಯದಲ್ಲಿ ತಾವೇ ಶೂಲಕ್ಕೇರಿ ಪ್ರಾಣ ಕಳೆದುಕೊಳ್ಳತ್ತಾರೆ. ಶಿವನು ಶೂಲ 
ಸಮೇತ ಇವರನ್ನು ಕೈಲಾಸಕ್ಕೆ ಕರೆದೊಯ್ಯುತ್ತಾನೆ. 


A, 


11. 


ಇ 


ಶಿಲ್ಪ: ಇಬ್ಬರೂ ಎಡಗೈಯಲ್ಲಿ ಲಿಂಗ ಹಿಡಿದು ಪದ್ಮಾಸನದಲ್ಲಿ ಕುಳಿತಿದ್ದಾರೆ (ಚಿತ್ರ 611). 
ಟಿಪ್ಪಣಿಗಳು 


ಆರ್‌.ಸಿ. ಹಿರೇಮಠ, 1978, ಕವಿ ಚಕ್ರವರ್ತಿ ಸುರಂಗಕವಿ ಕೃತ ತ್ರಿಷಷ್ಠಿ ಪುರಾತನ ಚಾರಿತ್ರಂ. 
ಎಚ್‌. ದೇವೀರಪ್ಪ, 1988, ಹಂಪೆಯ ಹರಿಹರದೇವ ವಿರಚಿತ ಶರಣ ಚರಿತ ಮಾನಸಂ, ಮೈಸೂರು, ಪು. 332-450. 
ಎಸ್‌. ವಿದ್ಯಾಶಂಕರ, 1982, ವೀರಶ್ಛ್ವವ ಪುರಾಣಗಳು - ಒಂದು ಅಧ್ಯಯನ ಪು. 87. 


ಜಿ.ಜಿ. ಮಂಜುನಾಥನ್‌, ''ಕಳಲೆ ನಂಜರಾಜ ವಿರಚಿತ ಅರವತ್ತು ಮೂವರ ಪುರಾತನ ಚರಿತೆ”, ಪ್ರಸಾದ, ದೈಮಾಸಿಕ, ಸಂ. 6, ಸಂ. 6. 
ನವಂಬರ್‌-ಡಿಸೆಂಬರ್‌ 1991, ಪ್ರ 14-23. 


Annual Report on Indian Epigraphy, 1908. 

ಎಪಿಗ್ರಾಫಿಯ ಕರ್ನಾಟಿಕ (ಎಕು, ಸಂ. IV, ನಂಜನಗೂಡು 201-265; ಪರಿಷ್ಟತ ಸಂ. 11, ನಂಜನಗೂಡು ಸಂ. 25-89. 
Annual Report of the Mysore Archaeological Department (MAR), 1940, ಪ್ರ 27-29, ಚಿತ್ರ 1-1. 
ಎಕ್ಕ ೫11, ಚಾಮರಾಜನಗರ 247, ಪರಿಷ್ಠತ ಸಂ. 1%, ಚಾಮರಾಜನಗರ 54. 


ಸಿ.ಟಿ.ಎಂ. ಕೊಟ್ರಯ್ಯ, 1998, ''ಬುಕ್ಕಸಾಗರದ ಶಿಲ್ಪಗಳಲ್ಲಿ ಶೈವ/ವೀರಶೈವ ಶರಣರು”, ವಿಜಯನಗರ ಅಧ್ಯಯನ, ಸಂ. 3, 
ಪು 8321: | 


ವಿನೋದಾ ಪಾಟೀಲ, "ಶ್ರೀರಂಗಪಟ್ಟಣದ ಗಂಗಾಧರೇಶ್ವರ ದೇವಸ್ಥಾನದಲ್ಲಿರುವ ಪುರಾತನರ ವಿಗ್ರಹಗಳು", ಸತ್ಯಶುದ್ಧ ಕಾಯಕ 
ತ್ರೈಮಾಸಿಕ, ಸಂ. 8, ಸಂ. 1-4, ಸೆಪ್ಟೆಂಬರ್‌ 1997-ಆಗಸ್ಟ್‌ 1998, ಚಿತ್ರದುರ್ಗ, ಪು. 75-88. 


ಶಂಕರ ಕೆದಿಲಾಯ, 1974, ಪೆರಿಯ ಪುರಾಣ, ಭಾಗ 1, ಪು. 47-118; 1980, ಪೆರಿಯ ಪುರಾಣ, ಭಾಗ 2, ಪ್ರ. 1-156. 


23 


5. ವಿಜಯನಗರ ಕಾಲದಲ್ಲಿ ಆಯುಧ ಕಲೆ 


ಹೆಚ್‌.ಟಿ. ತಳವಾರ್‌ 


ನಾಗರೀಕತೆಯ ಬೆಳವಣಿಗೆಯಲ್ಲಿ ಆಯುಧಗಳ ಪಾತ್ರ ಪ್ರಾಮುಖ್ಯವಾಗಿದೆ. ಅಂತೆಯೇ ಅವುಗಳ ವಿಕಾಸವೂ : ಬಹಳ ಆಸಕ್ತಿಯಿಂದ 
ಕೂಡಿದ್ದು, ಮಾನವ ಜೀವನದ ಮೇಲೆ ಬೆಳಕು ಚೆಲ್ಲುತ್ತದೆ. ಮಾನವನು ವಿವಿಧ ಆಯುಧಗಳನ್ನು ಹಿಡಿದಿರುವ ವಿವಿಧ ದೇವ ದೇವತೆಗಳನ್ನು 
ಪೂಜಿಸುತ್ತಿದ್ದಾ ನೆ. ಈ ಆಯುಧಗಳನ್ನು ಆಧಾರವಾಗಿಟ್ಟುಕೊಂಡು ದೇವರುಗಳನ್ನು ಗುರುತಿಸಲಾಗುತ್ತಿದೆ. ಈ ರೀತಿ ಪುರಾಣಗಳಲ್ಲಿ ಮತ್ತು 
ಇತಿಹಾಸದಲ್ಲಿ ತಮ್ಮದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡ ಆಯುಧಗಳನ್ನು ಸಾಂಪ್ರದಾಯಿಕವಾಗಿ ಗುರುತಿಸಲಾಗಿದೆ. ಈ ದಿಕ್ಕಿನಲ್ಲಿ 
ಪ್ರಾಚೀನ ಗ್ರಂಥಗಳಲ್ಲಿ ಕಾಣಸಿಗುವ ಇಂದ್ರನ ವಜ್ರಾಯುಧ ಮತ್ತು ಪಾಶ, ವಿಷ್ಣುವಿನ ಗದೆ ಮತ್ತು ಚಕ್ರ, ಶಿವನ ತ್ರಿಶೂಲ ಮತ್ತು ಪರುಶುರಾಮನ 
ಕೊಡಲಿ (ಪರಶು) ಇವುಗಳು ಇಂದಿಗೂ ಒಂದಲ್ಲ. ಒಂದು ವಿಧದಲ್ಲಿ ಕಾಣಸಿಗುತ್ತವೆ. 


ವಿಜಯನಗರ ಕಾಲದ ಆಯುಧ ಕಲೆಯನ್ನು ಅಧ್ಯಯನ ಮಾಡಲು ಶಾಸನಗಳು, ಶಿಲ್ಪಗಳು, ನಾಣ್ಯಗಳು, ವರ್ಣಚಿತ್ರಗಳು, ಸಾಹಿತ್ಯ ಮತ್ತು 
ವಿದೇಶಿಯರ ಬರಹ ಮುಖ್ಯ ಆಕರಗಳಾಗಿವೆ. 


ಶಾಸನಗಳು: 


ಆಯುಧ ಕಲೆಯನ್ನು ತಿಳಿಯಲು ಶಾಸನಗಳ ಪಾತ್ರ ಗಣನೀಯವಾಗಿರುವುದು. ಕನ್ನಡ ಶಾಸನಗಳಲ್ಲಿ ನೂರಾರು ಆಯುಧಗಳ ಹೆಸರುಗಳು 
ಬರುತ್ತವೆ. ಆದರೆ ಅವುಗಳ ಸ್ವರೂಪವೇನೆಂಬುದನ್ನು ತಿಳಿಯಲು ಕಷ್ಟದಾಯಕವಾದರೂ ಪ್ರಮುಖವಾದ ಆಯುಧಗಳನ್ನು ಗುರುತಿಸಬಹುದು. 
ಬಾಣದ ಪ್ರಭೇದಗಳಲ್ಲಿ ಬಿಳಿಯಂಬು, ಕೋಲಂಬು, ಸುಂಗಲಂಬು ಮುಂತಾದವುಗಳ ಹೆಸರುಗಳು ದೊರೆಯುತ್ತ ವೆ. ಖಡ್ಗ ಅಥವಾ ಕತ್ತಿಗೆ 
ಕರವಾಳ್‌ ಇಲ್ಲವೆ ತೋಳಬಾಳ್‌ ಎಂಬ ಹೆಸರುಗಳೂ ಇದ್ದವು. ಕಡಿತಲೆ, ಅಲಗು, ಗೇಣ್‌, ಕೊಂತ, ಶಲ್ಕ, ಭಲ್ಕ, ಕಣೆಯ, ಕರ್ಕಡೆ, ಸುಠಿಗೆ, 
ಮುಸಲ, ತೀರಿಕೆ, ಜಟ್ಟಿಗೆ, ಭಿಂಡಿವಾಳ, ಪಂಚರಾಯುಧ, ಮುದ್ದರ ಮುಂತಾದವುಗಳನ್ನು ಹೆಸರಿಸಬಹುದಾಗಿದೆ. | 
ಸಾಹಿತ್ಯ: 


ಲಿ 


ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ ಸಮರಗಳ ಬಗ್ಗೆ ಮತ್ತು ಆಯುಧಗಳ ಬಗ್ಗೆ ಉಲ್ಲೇಖವಿರುವುದನ್ನು ನೋಡಬಹುದು. ಸಾಮಾನ್ಯವಾಗಿ ಕವಿಗಳು 
ಕೋಟೆಕೊತ್ತಳಗಳ ಮತ್ತು ಯುದ್ದದ ವರ್ಣನೆಯನ್ನು ಕೊಡುವುದರ ಜೊತೆಗೆ ಆಯುಧಗಳ, ಸೈನಿಕರ ಉಡಿಗೆ ತೊಡಿಗೆ, ಸೈನಿಕರ ರಕ್ಷಾಕವಚಗಳು, 
ಆನೆ ಕುದುರೆಗಳ ಸಂರಕ್ಷಕ ಸಾಧನಗಳು, ಸಿಡಿಮದ್ದು, ರಣವಾಧ್ಯ ಮುಂತಾದವುಗಳ ವರ್ಣನೆಯನ್ನು ಕೊಡುವರು. 


ಕನ್ನಡ ಕೃತಿಗಳಾದ ನಂಜುಂಡಕವಿಯ ರಾಮನಾಥಚರಿತೆ, ಕಂಠೀರವ ನರಸರಾಜ ವಿಜಯ, ಕೆಳದಿ ನೃಪವಿಜಯ ಮತ್ತು ವೀರಶೈವ ಹಾಗೂ 
ಜೈನ ಪುರಾಣಗಳಲ್ಲಿ ಕೋಟೆಕಾಳಗ ಮತ್ತು ಆಯುಧಗಳ ಚಿತ್ರ ಅದ್ಭುತವಾಗಿದೆ. ವಿರೂಪಾಕ್ಷ ಪಂಡಿತನ (ಕ್ರಿ.ಶ. 1585) ಚೆನ್ನಬಸವ ಪುರಾಣದಲ್ಲಿ 
ಕೋಟೆ ಕಾಳಗಗಳ ವರ್ಣನೆಯು ನೈಜ ಚಿತ್ರಣವನ್ನು ಕೊಡುವದು. ಪುರಾಣ ವಿಷಯಗಳ ಮಧ್ಯದಲ್ಲಿ ಹುದುಗಿರುವ ಇಂತಹ ಅನೇಕ 
ವಿಷಯಗಳನ್ನು ನೋಡಬಹುದು. ಹಾಗೆಯೇ ಪುಷ್ಪದಂತ ಪುರಾಣ, ಪಾರ್ಶ್ವನಾಥ ಪುರಾಣ, ನೇಮಿನಾಥ ಪುರಾಣ, ಚಂದ್ರಪ್ರಭ: ಪುರಾಣ, 
ಅನಂತನಾಥ ಪುರಾಣ, ಜಗನ್ನಾಥ ವಿಜಯ ಮುಂತಾದವುಗಳು ಕೋಟ ಹಾಗೂ, ಸಮರೋಪಕರಣಗಳು, ಸೈನಿಕರ ಆಯುಧಗಳು, ರಕ್ಷಾಕವಚಿಗಳು, 
ಆನ-ಕುದುರೆಗಳ ಸಂರಕ್ಷಕ ಸಾಧನಗಳು, ಸಿಡಿಮದ್ದು, ರಣವಾದ್ಕಗಳು, ಸೇನಾಬಲ, ಗಜಾಶ್ಚದಳ, ಸೈನಿಕರ ಉಡಿಗೆ ತೊಡಿಗೆಗಳು, ಸಮರ 


[5°] 


ಕಾರ್ಯಾಚರಣೆ, ಕೋಟೆಗಳಿಗೆ ದಂಡಯಾತ್ರೆ, ಸಮರ ಸಿಬ್ಬಂದಿ ಮುಂತಾದವುಗಳ ವರ್ಣನೆಯನ್ನು ಕೊಡುವವು. 


ಕನ್ನಡೇತರ ಕೃತಿಗಳಾದ ಸಾಳವಾಭ್ಯುದಯಮ್‌ ಮತ್ತು ಗಂಗಾಂಬಿಕೆಯ ಮಧುರಾ ವಿಜಯಂ ಕಾವ್ಯಗಳು, ಶಸ್ತ್ರ (ಬಾಕು, ಕತ್ತಿ), ಶರಾಸನ 
ಬಿಲ್ಲು) ಅಸಿ, ಕರ್ಪಣ, ಕಥಾರಿಕಾಸ್ಟ್ರಮ್‌ (ಒಂದು ಬಗೆಯ ಬಾಣ), ಕಾರ್ಮುಕಂ, ಕೋದಂಡಂ, ಮುದ್ಧರ (ಚಮ್ಮಟಗೆಯಂತಹ ಆಯುಧ), 
ಬ (ಕ್ಷಿಪಣಿ) ಮುಂತಾದ ಆಯುಧಗಳ ಹೆಸರನ್ನು ಹೇಳುತ್ತವೆ. ಶತ್ರುಗಳ ಬಾಣದಿಂದ ರಕ್ಷಿಸಿಕೊಳ್ಳಲು ಸೈನಿಕರು ಫಲಕಗಳನ್ನು, ಕೆಲವು 
ಸಮಯದಲ್ಲಿ ಚರ್ಮದ ಫಲಕವನ್ನೂ (ಕರ್ಮಧಾರಣ) ಸಹ ಉಪಯೋಗಿಸುತ್ತಿ ದ್ದರು. y 


24 


ವಿದೇಶಿ ಪ್ರವಾಸಿಗಳ ವರದಿ: 


ವಿದೇಶಿ ಪ್ರವಾಸಿಗಳ ವರದಿಗಳು ಸಹ ಆಯುಧಗಳ ವಿವರಗಳನ್ನು ಕೊಡುವವು. ರಾಯಚೂರು ಯುದ ಕ್ಕೆ ಹೊರಟ ವಿಜಯನಗರ 
ಸೈನ್ಶವನ್ನು ವರ್ಣಿಸುವ ನ್ಯೂನಿಜನು, "He (the king) left the city of Bisnaga with all his wes and they marched 
in the following order. The chief of the guard led the advance with thirty thousand infantry - archers, 
men with shields, and musqueteers, and spearmen - and a thousand horse, and his elephants.” ವಿಜಯನಗರ 
ಕಾಲದ ವಿವಿಧ ಆಯುಧಗಳ ವರ್ಣನೆಯನ್ನು ಇಲ್ಲಿ ಕಾಣಬಹುದು. 


ಶಿಲ್ಪಗಳು: 


ನಾವು ಸಾಮಾನ್ಯವಾಗಿ ಯಾವುದೇ ವೀರಗಲ್ಲು ಮತ್ತು ಶಿಲ್ಪಗಳನ್ನು ಕಂಡಾಗ ಅವುಗಳಲ್ಲಿ ಆಯುಧಗಳನ್ನು ಕಾಣಬಹುದು. -ದೇವಾಲಯಗಳ 
ಅಧಿಷ್ಠಾನದ ಮೇಲಿನ ಯುದ್ದ ದೃಶ್ಯಗಳಲ್ಲಿ ಸೈನಿಕರು ಹಿಡಿದಿರುವ ಆಯುಧಗಳು, ಅವರ ವೇಷಗಳನ್ನು ಗಮನಿಸಬಹುದು. ಶಿಲ್ಪಗಳಲ್ಲಿಯ 
ಪೌರಾಣಿಕ ದೃಶ್ಶಗಳಲ್ಲಿ ಆಯುಧ ಕಲೆಗೆ ಒತ್ತು ಕೊಡಲಾಗಿದೆ. 


ಆಯುಧಗಳನ್ನು (1) ಆಕ್ರಮಣಕಾರಕ ಆಯುಧಗಳು ಮತ್ತು (2) ರಕ್ಷಣಾತ್ಮಕ ಆಯುಧಗಳು ಎಂದು ವಿಂಗಡಿಸಬಹುದು. ಆಕ್ರಮಣಕಾರಕ 
ಆಯುಧಗಳಲ್ಲಿ (1) ಚುಚ್ಚುವ ಆಯುಧಗಳು, (1) ಹೊಡೆಯುವ ಆಯುಧಗಳು, (11) ಕತ್ತರಿಸುವ ಆಯುಧಗಳು ಮತ್ತು (1) ಧ್ವಂಸ ಮಾಡುವ 
ಆಯುಧಗಳು ಎಂದು ವಿಂಗಡಿಸಬಹುದು. ರಕ್ಷಣಾತ್ಮಕ ಆಯುಧಗಳಲ್ಲಿ ಗುರಾಣಿಗಳು ಪ್ರಮುಖವಾಗಿರುವವು. ' 


(1) ಆಕ್ರಮಣಕಾರಕ ಆಯುಧಗಳು: 


(1) ಚುಚ್ಚುವ ಆಯುಧಗಳಲ್ಲಿ ಸಾಮಾನ್ಯವಾಗಿ ಭರ್ಚಿಗಳು ಮತ್ತು ಕಠಾರಿಗಳು, ಬಿಲ್ಲು ಮತ್ತು ಬಾಣಗಳು, ಬತ್ತಳಿಕೆಗಳು, ಅಂಕುಶಗಳು 
ಪ್ರಾಮುಖ್ಯವಾಗಿರುವವು. ಭರ್ಚಿಗಳನ್ನು ಹಿಡಿದ ಕುದುರೆದಳ ಮತ್ತು ಕಾಲ್ಹಳಗಳನ್ನು ವಿಜಯನಗರದ ಹಜಾರರಾಮ ದೇವಸ್ಥಾನ ಮತ್ತು 
ತಿರುವೆಂಗಳನಾಥ ದೇವಾಲಯದ ಪ್ರಾಕಾರ ಗೋಡೆಯ ಮೇಲಿರುವ ಶಿಲ್ಪಗಳಲ್ಲಿ ಕಾಣಬಹುದು. ಕಠಾರಿಗಳನ್ನು ಹೆಚ್ಚಾಗಿ ವೀರಗಲ್ಲುಗಳ ಮೇಲೆ 
ಮತ್ತು ಯೋಧರ ಶಿಲ್ಪಗಳಲ್ಲಿ ಕಾಣಬಹುದು. ವಿಜಯನಗರದ ತಿರುವೆಂಗಳನಾಥ ದೇವಾಲಯದಲ್ಲಿ ವಿಜಯನಗರ ಅರಸರ ಲಾಂಛನದಲ್ಲಿ 
ಕಠಾರಿಯನ್ನು ನೋಡಬಹುದು. ಬಿಲ್ಲು, ಬಾಣ ಮತ್ತು ಬತ್ತಳಿಕೆಗಳು ಸಾಮಾನ್ಯವಾಗಿ ಪೌರಾಣಿಕ ಕಥೆಗಳ ಶಿಲ್ಪಗಳಲ್ಲಿ ಮತ್ತು ವೀರಗಲ್ಲುಗಳಲ್ಲಿ 
ಕಂಡು ಬರುವವು. ವಿಜಯನಗರದಲ್ಲಿ ಹಜಾರರಾಮ, ತಿರುವೆಂಗಳನಾಥ, ವಿರೂಪಾಕ್ಸ ಮತ್ತು ಪಟ್ಟಾಭಿರಾಮ ದೇವಾಲಯಗಳಲ್ಲಿ ರಾಮಾಯಣ 
ದೃಶ್ಯಗಳು ಶಿಲ್ಪಗಳಲ್ಲಿ ಕಾಣುತ್ತವೆ. ಅಂಕುಶಗಳನ್ನು ಸಾಮಾನ್ಯವಾಗಿ ಆನೆಗಳನ್ನು ಪಳಗಿಸಲು ಮಾವುತರು ಉಪಯೋಗಿಸುತ್ತಿದ್ದುದನ್ನು ಶಿಲ್ಪಗಳಲ್ಲಿ 
ಕಾಣಬಹುದು. | 


(1) ಹೊಡೆಯುವ ಆಯುಧಗಳಲ್ಲಿ ವಿವಿಧ ಆಕಾರ ಮತ್ತು ಗಾತ್ರದ ದೊಣ್ಣೆಗಳು ಪ್ರಮುಖವಾಗಿವೆ. 


(11) ಕತ್ತರಿಸುವ ಆಯುಧಗಳನ್ನು ಕತ್ತಿಗಳು, ಯುದ್ದ ಕೊಡಲಿಗಳು ಅಥವಾ ಪರಶುಗಳು ಎಂದು ವಿಂಗಡಿಸಬಹುದು. ಶಿಲ್ಪಗಳಲ್ಲಿ 
ಕೊಡಲಿಗಳ ಪ್ರದರ್ಶನ ಕಡಿಮೆಯಾದರೆ ಕತ್ತಿಗಳ ಪ್ರದರ್ಶನ ಹಚ್ಚಾಗಿರುವುದು ಕಂಡುಬರುತ್ತದೆ. ಖಡ್ಗಗಳ ಉಪಯೋಗ ಪೌರಾಣಿಕ ದೃಶ್ಯಗಳಲ್ಲಿ 
ಹೆಚ್ಚಾಗಿರುವುದನ್ನು ಗಮನಿಸಬಹುದು. ಕ 


(೪) ಧ್ವಂಸ ಮಾಡುವ ಆಯುಧಗಳಲ್ಲಿ ಸಾಮಾನವಾಗಿ ವಿಷ್ಣುವಿನ ಚಕ್ರವನ್ನು ಶಿಲ್ಪಗಳಲ್ಲಿ ನೋಡಬಹುದು. ಈ ಆಯುಧವನ್ನು 
ಯುದ್ದದಲ್ಲಿ ಉಪಯೋಗಿಸದಿದ್ದರೂ ವಿಜಯನಗರ ದೇವಾಲಯಗಳ ಶಿಲ್ಪಗಳಲ್ಲಿ ಕಾಣಬಹುದು. 


(2) ರಕ್ಷಣಾತ್ಮಕ ಆಯುಧಗಳು: 


ರಕ್ಷಣಾತ್ಮಕ ಆಯುಧಗಳಲ್ಲಿ ಗುರಾಣಿಗಳೇ ಪ್ರಮುಖವಾಗಿವೆ. ಆಕಾರಕ್ಕನುಗುಣವಾಗಿ ಇವುಗಳನ್ನು ನಾಲ್ಕು ಪ್ರಕಾರಗಳಲ್ಲಿ 
ವಿಂಗಡಿಸಬಹುದು. ದುಂಡಾಕೃತಿ, ಚೌಕಾಕೃತಿ, ಆಯತಾಕೃತಿ ಮತ್ತು ಅಂಡಾಕೃತಿ ಗುರಾಣಿಗಳನ್ನು ವಿಜಯನಗರ ದೇವಾಲಯಗಳ ಮೇಲಿನ 
ಪೌರಾಣಿಕ ದೃಶ್ಯಗಳ ಶಿಲ್ಪಗಳಲ್ಲಿ ಮತ್ತು ವೀರಗಲ್ಲುಗಳಲ್ಲಿ ಕಾಣಬಹುದು. 


25 


ಆಕರ ಗ್ರಂಥಗಳು 


HT. Talwar, 1994, The Arms and Armoury of the Mysore Palace. 


T. Dayanand Patel, Kesava Temple at Somanathapur: A ಜಾ study. 
ಕೆ. ಶ್ರೀಕಂಠಯ್ಯ, 1983, ಕನ್ನಡ ಕಾವ್ಯಗಳಲ್ಲಿ ಸಮರ ಚಿತ್ರಗಳು. 

ಎಂ. ಚಿದಾನಂದಮೂರ್ತಿ, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯ ಯನ: 

G.N. Pant, 1978, Indian Arms and Armour. 


Robert Sewell, A Forgotten Empire. 


26 


6. ಹಂಪಿಯ ವಿಠ್ಠಲ ದೇವಾಲಯ: ನಿರ್ಮಾಣ ಕಾಲ ಮತ್ತು ಸಂದ ದಾನಗಳು 


ಶರಣಬಸಪ್ಪ ಕೋಲ್ಕಾರ 


ಹಂಪಿಯ ದೇವಾಲಯಗಳಲ್ಲೇ ವಿಠ್ಠಲ ದೇವಾಲಯವು ಭವೃವಾಗಿದೆ. ಅರಸರಿಂದ ಪ್ರಜೆಗಳವರೆಗೆ ಸರ್ವಮಾನ್ಮ್ನ ಹೊಂದಿದ ಈ 
ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಒಂದು ಪ್ರಧಾನ ಧರ್ಮ ಕ್ಲೇತ್ರವೆನಿಸಿದ್ದಿತು. ಅಲ್ಲಿ ವಿಧಿಬದ್ದವಾದ ಪೂಜೆ- 
ಪುನಸ್ಕಾರಗಳು, ಉತ್ಸವ ಆಚರಣೆಗಳು ವೈವಿಧ್ಯವಾಗಿ, ವೈಭವದಿಂದ ನೆರವೇರುತ್ತಿದ್ದವು. ಹೀಗೆ ವಿಠ್ಠಲ ದೇವಾಲಯವು ಪ್ರಭಾವಿ ಧರ್ಮ 
ಕ್ಷೇತ್ರವಾಗಿ ಬೆಳೆಯುತ್ತಿದ್ದ ಸಂದರ್ಭಗಳು ಸಮಕಾಲೀನ ಶಿಲಾಶಾಸನಗಳಲ್ಲಿ ದಾಖಲೆಗೊಂಡಿವೆ. ಇಂಥ ಶಿಲಾಶಾಸನಗಳ ಅವಲೋಕನವು ಒಂದು 
'ದೈವದ ಪ್ರಭಾವ' ಮತ್ತು 'ಭಕ್ತರ ನಡೆದುಕೊಳ್ಳುವಿಕೆ'ಯನ್ನು ಪರಿಚಯಿಸುತ್ತಾ ಆ ಕಾಲದ (ಆಚರಣೆ, ಪರಂಪರೆಗಳ) ಧಾರ್ಮಿಕ ಲೋಕವನ್ನು 
ತೆರೆದಿಡುತ್ತದೆ. ಈ ಹಿನ್ನೆಲೆಯಲ್ಲಿ ವಿಠ್ಠಲ ದೇವಾಲಯಕ್ಕೆ ಸಂದ ಶಾಸನೊಕ್ತ ದಾನಧರ್ಮಗಳನ್ನು ಅವಲೋಕಿಸುವುದು ಮತ್ತು ದೇವಾಲಯ 
ನಿರ್ಮಾಣ ಕಾಲದ ಬಗ್ಗೆ ವಿವೇಚಿಸಿ ನಿರ್ಧರಿಸುವುದು ಈ ಪ್ರಬಂಧದ ಉದ್ದೇಶವಾಗಿದೆ. 


ನಿರ್ಮಾಣ ಕಾಲ: ವೈಷ್ಣವರಲ್ಲಿಯ ಕೃಷ್ಣನ ಆರಾಧನೆಯ ಪಂಥವೊಂದು ಮಹಾರಾಷ್ಟ್ರದ ಪಂಢರಾಪುರದಿಂದ ವಿಜಯನಗರಕ್ಕೆ ಧಾವಿಸಿತು. 
ಅಲ್ಲಿನ ವಿಠೊಬನನ್ನು ಪೂಜಿಸುವ ಪರಂಪರೆಯು ಇಲ್ಲಿನ ಅರಸರನ್ನು ಪ್ರಚೋದಿಸಿ ವಿಠ್ಠಲ ದೇವಾಲಯದ ನಿರ್ಮಾಣಕ್ಕೆ ಕಾರಣವಾಯಿತೆನ್ನುವ 
ಒಂದು ನಂಬಿಕೆ ಇದೆ. ಅಲ್ಲದೆ ಸ್ವತಃ ಕೃಷ್ಣದೇವರಾಯನೆ ಪಂಢರಾಪುರದಿಂದ ವಿಠ್ಠಲನ ಮೂರ್ತಿಯನ್ನು ತಂದು ವಿಜಯನಗರದಲ್ಲಿ ಪ್ರತಿಷ್ಠೆ 
ಮಾಡಿದನೆಂಬ ಪ್ರತೀತಿಯೂ ಇದೆ. ಆದರೆ, ವಾಸ್ತವಿಕವಾಗಿ ಮೂಲಭಾಗಗಳನ್ನೊಳಗೊಂಡ ವಿಠ್ಠಲ ದೇವಾಲಯವು ಸಂಗಮರ ಕಾಲದಲ್ಲೇ 
ನಿರ್ಮಾಣಗೊಂಡಿತ್ತೆಂದು ವಸುಂಧರಾ ಫಿಲಿಯೋಜಾ? ಮತ್ತು ಎಸ್‌. ರಾಜಶೇಖರ” ಅಭಿಪ್ರಾಯ ಪಟ್ಟಿದ್ದಾರೆ. ಕೃಷ್ಣ ದೇವರಾಯ ಕೇವಲ ನೂರು 
ಕಂಬಗಳ ಮಂಟಪವನ್ನು ಮತ್ತು ಅವನ ರಾಣಿಯರು ಗೋಪುರಗಳನ್ನು ನಿರ್ಮಿಸಿರುವ ಸಂಗತಿ ಶಾಸನ"ಗಳಿಂದ ತಿಳಿದುಬರುತ್ತದೆ. ಸಂಗಮರ 
ಕಾಲದಲ್ಲೇ ಈ ದೇವಾಲಯ ಅಸ್ತಿತ್ವದಲ್ಲಿದ್ದ ಬಗ್ಗೆ ಕೆಲವು ಸಾಹಿತ್ಮ ಕೃತಿಗಳು ಮತ್ತು ಶಾಸನಗಳು ಸ್ಪಷ್ಟ ಮಾಹಿತಿಗಳನ್ನು ನೀಡುತ್ತವೆ. 


ಕ್ರಿ.ಶ. 1408ರಿಂದ 1503ರ ಅವಧಿಯಲ್ಲಿ ಬದುಕಿದ್ದ ತಾಳಪಾಕ್ಕಂ ಅಣ್ಣಮಾಚಾರ್ಕರು ತಮ್ಮ ಸಂಕೀರ್ತನೆಯೊಂದರಲ್ಲಿ ವಿಠ್ಠಲ ಮತ್ತು 
ರುಕ್ಮಿಣಿಯರು ವೆಂಕಟಾದ್ರಿಯಿಂದ ಬಂದು ವಿಜಯನಗರದ ತುಂಗಭದ್ರಾ ನದಿ ತೀರದಲ್ಲಿ ನೆಲೆನಿಂತರೆಂದು ವರ್ಣಿಸುತ್ತಾ ರೆ? ಅಂದರೆ ವಿಠ್ಠಲ- 
ರುಕ್ಮಿಣಿಯ ವಿಗ್ರಹಗಳನ್ನು ತಿರುಪತಿಯಿಂದ ವಿಜಯನಗರಕ್ಕೆ ತಂದು ಪ್ರತಿಷ್ಠಾಪಿಸಿದ ಸಂಗತಿ ಇಲ್ಲಿ ವ್ಯಕ್ತವಾಗಿದೆ. ಇದಕ್ಕೆ ಪೂರಕವಾಗಿ 
ಹದಿನಾಲ್ಕನೆಯ ಶತಮಾನದಲ್ಲೇ ವಿಠ್ಠಲ ದೇವಾಲಯ ಅಸ್ತಿತ್ವದಲ್ಲಿತ್ತೆನ್ನುವುದು ಹರಿಭಟ್ಟನ 'ಉತ್ತರ ನರಸಿಂಹ ಪುರಾಣಂ%ದಿಂದ ತಿಳಿಯುತ್ತದೆ. 


ಇದರಲ್ಲಿ ಪ್ರೌಢದೇವರಾಯನ (ಕ್ರಿ.ಶ. 1426-1446) ಅಧಿಕಾರಿಯಾದ ಪ್ರೊಳುಗಂಟಿ ತಿಪ್ಪಣ್ಣ ಎನ್ನುವವನು ವಿಠ್ಠಲ ದೇವಾಲಯದ 
ಭೋಗಮಂಟಪವನ್ನು ನಿರ್ಮಿಸಿದನೆಂದು ವರ್ಣಿತವಾಗಿದೆ. 


ಕ್ರಿ.ಶ. 1408ರ ಕಾಲದ ಶಿರಾಲಿಯ ಶಾಸನವೊಂದರಲ್ಲಿ ತುಂಗಭದ್ರಾ ನದಿ ತೀರದ ವಿಠ್ಠಲನ ಸನ್ನಿಧಿಯಲ್ಲಿ ಮಾಡಿದ ದಾನದ ಬಗ್ಗೆ 
ವಿವರವಿದೆ.” ತುಂಗಭದ್ರಾ ನದಿ ತೀರದಲ್ಲಿ ಹಂಪಿಯ ವಿಠ್ಠಲ ದೇವಾಲಯವಲ್ಲದೆ ಬೇರೆ ವಿಠ್ಠಲ ದೇವಾಲಯಗಳಿಲ್ಲ. ಹಾಗಾಗಿ ಶಾಸನೋಕ್ತ 
ವಿಠ್ಠಲ ಹಂಪಿಯ ವಿಠ್ಠಲನೇ ಸರಿ. 


ಹೀಗೆ ಈ ಎಲ್ಲಾ ದಾಖಲೆಗಳು ವಿಠ್ಠಲ ದೇವಾಲಯವು ಸಂಗಮರ ಕಾಲದಲ್ಲೇ ಅಸ್ತಿತ್ವದಲ್ಲಿತ್ತೆನ್ನುವುದನ್ನು ಸ್ಪಷ್ಟವಾಗಿ ತಿಳಿಸುತ್ತವೆ. 
ಆದಾಗ್ಕೂ ಇದು ಕೃಷ್ಣದೇವರಾಯನ ನಿರ್ಮಾಣವೆನ್ನುವ ಪ್ರತೀತಿ ಬೆಳೆಯುವುದಕ್ಕೆ ಆತನ ಕಾಲದಲ್ಲಾದ ವೈಷ್ಣವ ಧರ್ಮದ ಬೆಳವಣಿಗೆಯೇ 
ಕಾರಣವಾಗಿದೆ. ದೇವಾಲಯ, ಶಿಲ್ಪಗಳ ನಿರ್ಮಾಣಗಳಿಂದ ಕೂಡಿದ ಈ ವೈಷ್ಣವ ಉತ್ಕರ್ಷದ ಅಬ್ಬರವು ವಿಠ್ಠಲ ದೇವಾಲಯದ ನಿರ್ಮಾಣತ್ವವನ್ನು 
ತನ್ನದಾಗಿಸಿಕೊಂಡಿದೆ. ಜೊತೆಗೆ ಸಂಗಮ ಅರಸರು ಶೈವರೆನ್ನುವ ಸಂಗತಿಯು ಇದಕ್ಕೆ ಪೂರಕವಾದ ನಂಬಿಕೆಯನ್ನು ಬೆಳೆಸಿದೆ. ಆದರೆ ಸಂಗಮ 
ದೊರೆಗಳು ಕೃಷ್ಣದೇವರಾಯನಂತೆ ಪರಮತ ಸಹಿಷ್ಣುಗಳಾಗಿದ್ದರೆನ್ನುವುದನ್ನು ಗಮನಿಸಬೇಕು. ಬುಕ್ಕರಾಯನ ಶ್ರವಣಬೆಳಗೊಳ ಶಾಸನವು ಆ 
ಕಾಲದಲ್ಲಿ ವೈಷ್ಣವರ ಪ್ರಾಬಲ್ಯವನ್ನು ತಿಳಿಸಿದರೆ, ಅವನ ಸೊಸೆ (ಕಂಪಣನ ರಾಣಿ) ಗಂಗಾದೇವಿಯು ತನ್ನ ಮಧುರಾವಿಜಯಂ ಎಂಬ ಕೃತಿಯಲ್ಲಿ 
ವೈಷ್ಣವ ದೇವರು ಶ್ರೀರಾಮನನ್ನು ಸ್ತು ತಿಸಿರುವುದು,* ಪ್ರೌಢದೇವರಾಯನು ಕನಕಗಿರಿಯ ಕನಕಾಚಲ ಲಕ್ಷ್ಮೀನರಸಿಂಹ ದೇವರಿಗೆ ದಾನ 
ನೀಡಿರುವುದು” ಅವರು ವೈಷ್ಣವ ಮತವನ್ನು ಗೌರವಿಸುತ್ತಿದ್ದ ಬಗ್ಗೆ ದಾಖಲೆಗಳು. ಹೀಗೆ ಈ ಎಲ್ಲಾ ದಾಖಲೆಗಳ ಮಾಹಿತಿಗಳನ್ವಯ ವಿಠ್ಠಲ 
ದೇವಾಲಯವು ಮೂಲತಃ ಸಂಗಮರ ಕಾಲದ್ದು ಎನ್ನುವುದು ಸ್ಪಷ್ಟ. 


27 


ದೇವಾಲಯದ ವಾಸ್ತು ವಿವರ ಹಾಗೂ ನಿರ್ಮಾಣ ಪರಂಪರೆ! 
ವಿಠಲ ದೇವಾಲಯವು ವಾಸ್ತುಶೈಲಿ ದೃಷ್ಟಿಯಿಂದ ವೈಶಿಷ್ಟಪೂರ್ಣವಾಗಿದೆ. ಅದು 15.20 ಮೀಟರ್‌ x 94.5 ಮೀಟರ್‌ ವಿಶಾಲವಾದ 
ಬಧ ದೀಖ ಲ್ಯ ಸ 
ಸ “ತೆ ಮಧ್ಗದಲ್ಲಿ ರಚಿತವಾಗಿದೆ. ದೇವಾಲಯ ಒಟ್ಟು ಸಂಕೀರ್ಣವು ಮುಖ್ಯ ದೇವಾಲಯ, ದೇವಿಯ ದೇವಾಲಯ, ಕಲ್ಮಾಣ ಮಂಟಪ, 
ಹ ತೌ ಸೂತ ಕಂಬದ ಹಜಾರ ಮತ್ತು ರಥದ ಮಾದರಿಯ ಗರುಡನ ಗುಡಿ (ಕಲ್ಲಿನ ರಥ)ಗಳನ್ನು ಒಳಗೊಂಡಿದೆ. ಇವೆಲ್ಲವನ್ನು 
ಉ A ಬೈ ಸಂ ೧ 


ಸುತ್ತುವರೆದ ಪ್ರಾಕಾರವಿದೆ. ಈ ಒಟ್ಟು ಸಂಕೀರ್ಣವು ಕ್ರಮವಾಗಿ ಸಂಗಮರ ಮತ್ತು ತುಳುವರ ಕಾಲದಲ್ಲಿ ನಿರ್ಮಾಣಗೊಂಡಿದೆ. 
ಸುತ್ತು ್ರಾಕಾರವಿದೆ. 


ಸಂಗಮರ ನಿರ್ಮಾಣ: ಸಂಗಮರ ಕಾಲದಲ್ಲಿ ನಿರ್ಮಾಣಗೊಂಡ ಮುಖ್ಯ ದೇವಾಲಯವು ಗರ್ಭಗೃಹ, ಸುಖನಾಸಿ, ಪ್ರದಕ್ಷಿಣಾಪಥ, 
ಹದಿನಾರು ಕಂಬಗಳಿರುವ ಒಂದು ರಂಗಮಂಟಪ, ಪಾರ್ಶ್ವಗಳಲ್ಲಿ ಎರಡು ಮುಖಮಂಟಪಗಳು ಮತ್ತು ಒಂದು ವಿಶಾಲವಾದ 
ಮಹಾರಂಗಮಂಟಪಗಳನ್ನು ಹೊಂದಿದೆ. ಗರ್ಭಗೃಹದ ಸುತ್ತಲ ಪ್ರದಕ್ಸಿಣಾಪಥವು ವಿಶಾಲವಾಗಿದ್ದು ನೆಲಹಂತದಲ್ಲಿದೆ. ಮಹಾರಂಗಮಂಟಪವು* 
ಒಂದು ಆಶ್ಚರ್ಯಕರವಾದ ರಚನೆ. ಇಲ್ಲಿ ಸುಂದರವಾದ 56 ಕಂಬಗಳಿವೆ. ಇವು ಪ್ರತಿಯೊಂದು 3.6 ಮೀಟರ್‌ ಎತ್ತರವಾಗಿಯೂ, 1.5 
ಮೀಟರ್‌ 1 ಇವೆ. ಇವುಗಳು ವಿನ್ಮಾಸ ಮತ್ತು ಕೆತ್ತನೆಯಿಂದ ನೈಪುಣ್ಕ ರಚನೆಗಳಾಗಿವೆ. ಈ ಕಂಬಗಳಲ್ಲಿ ಎರಡು ಭಾಗಗಳಿವೆ. 
ಮಧ್ಯದಲ್ಲಿ ಚಚ್ಚೌಕ ಪ್ರಧಾನವಾದ ಕಂಬ, ಅದರ ಸುತ್ತಲೂ ಚಿಕ್ಕ ಚಿಕ್ಕ ಅಳತೆಯ ಉಪಕಂಬಗಳಿವೆ. ಕಂಬಗಳನ್ನು ಕುಳಿತ ಸಿಂಹಗಳು ಹೊತ್ತಿವೆ. 
ಉಪಕಂಬಗಳನ್ನು ಸಂಗೀತ ಕಂಬಗಳೆಂದು ಕರೆಯಲಾಗುತ್ತಿದೆ. ಕಂಬಗಳ ಮೇಲೆ ನರಸಿಂಹ, ಕಾಳಿಂಗಮರ್ದನ ಕೃಷ್ಣ, ಗೊಲ್ಲತಿ, ಮಂಡಲ, 
ನಾಗಬಂಧ ಇತ್ಕಾದಿ ಅನೇಕ ಉಬ್ಬು ಶಿಲ್ಪಗಳಿವೆ. ಕಂಬಗಳ ಮೇಲ್ಭಾಗದಲ್ಲಿ ಸುಂದರವಾದ ದೊಡ್ಡ ಪುಷ್ಪ ಬೋದುಗೆಗಳಿವೆ. 


ಮಹಾರಂಗಮಂಟಪಕ್ಕೆ ಮಧ್ಯದಲ್ಲಿ ಅಗಲವಾದ ಅಂಕಣವಿದೆ. ಇದಕ್ಕೆ ಕಲ್ಲು ಚಪ್ಪಡಿಗಳನ್ನು ಹಾಸಿ ಛಾವಣಿಯನ್ನು ನಿರ್ಮಿಸಲಾಗಿತ್ತು. 
ಇದರ ಅಧಿಷ್ಠಾನವು ಸಾಕಷ್ಟು ಎತ್ತರವಾಗಿದೆ. ಅದರ ಪಟ್ಟಿಕೆಗಳಲ್ಲಿ ಕುದುರೆಗಳ, ಯೋಧರ, ಹಂಸಗಳ, ವಿಷ್ಣುವಿನ ದಶಾವತಾರ ಶಿಲ್ಪಗಳ, 
ಬಳೆ ರೀತಿಯ ಮಡಿಕೆಗಳ ಹಾಗೂ ಪೋರ್ಚಗೀಸ್‌ ಕುದುರೆ ವರ್ತಕರ ಶಿಲ್ಪಗಳನ್ನು ಆಕರ್ಷಕವಾಗಿ ಕೆತ್ತಲಾಗಿದೆ. ಈ ಮಂಟಪ ಮತ್ತು ಇತರ 
ಮಂಟಪಗಳ ಕಪೋತಗಳು ಅಗಲವಾಗಿದ್ದು, ಆಳವಾಗಿಯೂ ಇವೆ. ಮೂಲೆಗಳಲ್ಲಿ ದಪ್ಪವಾದ ಕಲ್ಲಿನ ಬಳೆಗಳಿವೆ. ಹೀಗೆ ಈ ಎಲ್ಲಾ ಭಾಗಗಳು 


ಸಂಗಮರ ಕಾಲದವು. ಹ 


ತುಳುವರ ನಿರ್ಮಾಣ: ವಿಠ್ಠಲ ದೇವಾಲಯವು ತುಳುವರ ಕಾಲದಲ್ಲಿ ಕೆಲವು ಭಾಗಗಳನ್ನು ಹೊಂದಿ ವಿಸ್ಪತವಾಗುತ್ತದೆ. ಪ್ರಖ್ಯಾತ ದೊರೆ 
ಕೃಷ್ಣದೇವರಾಯನು ಕ್ರಿ.ಶ. 1516ರಲ್ಲಿ ವಿಠ್ಠಲ ದೇವಾಲಯ ಸಂಕೀರ್ಣದಲ್ಲಿ ನೂರು ಕಂಬಗಳ ಮಂಟಪವನ್ನು ನಿರ್ಮಿಸಿದನು. ಅವನ 
ರಾಣಿಯರಾದ ತಿರುಮಲಾದೇವಿ ಮತ್ತು ಚಿನ್ನಾದೇವಿಯವರು ಕ್ರಿ.ಶ. 1513ರಲ್ಲಿ ಇದೇ ದೇವಾಲಯಕ್ಕೆ ಗೋಪುರಗಳನ್ನು ಕಟ್ಟಿಸಿಕೊಟ್ಟರು. 
ಕೃಷ್ಣದೇವರಾಯನ ನಂತರ ಪಟ್ಟಕ್ಕೆ ಬಂದ ಅವನ ಸಹೋದರ ಅಚ್ಕುತದೇವರಾಯನ ಕಾಲದಲ್ಲಿ ಮುಖ ಮಂಟಪ, ಕಲ್ಮಾಣ ಮಂಟಪ ಮತ್ತು 
ಪ್ರಾಕಾರದ ಗೋಡೆಗೆ ಹೊಂದಿಕೊಂಡಿರುವ ಕೆಲವು ಮಂಟಪಗಳು ನಿರ್ಮಾಣಗೊಂಡವು. ಉಳಿದಂತೆ ಮಂಟಪಗಳ ನಿರ್ಮಾಣ ಕಾರ್ಯವು 
ಸದಾಶಿವರಾಯನ ಕಾಲದಲ್ಲಿ ನಡೆಯಿತು. ಈ ಎಲ್ಲ ಮಂಟಪಗಳಲ್ಲಿ ಕಲ್ಕಾಣ ಮಂಟಪವು ಶ್ರೇಷ್ಠ ರಚನೆಯಾಗಿದೆ. ಇಲ್ಲಿರುವ ನಲವತ್ತೆಂಟು 
ಕಂಬಗಳು ಸುಂದರ ಕೆತ್ತನೆಗಳಿಂದ ಕೂಡಿ ಆಕರ್ಷಕವಾಗಿವೆ. 


ದೇವಾಲಯದ ಎದುರಿಗೆ ಇರುವ ಕಲ್ಲಿನ ರಥವು ಮೂಲತಃ ಗರುಡನ ಗುಡಿ. ಇಟ್ಟಿಗೆಗಳಿಂದ ನಿರ್ಮಿಸಿದ ಇದರ ಶಿಖರ ಈಗ ನಾಶವಾಗಿದೆ. 
ಇದರ ಚಕ್ರಗಳನ್ನು ಚಲಿಸುವ ರೀತಿಯಲ್ಲಿ ಜೋಡಿಸಲಾಗಿದೆ. ರಥದ ಹಿಂದೆ ಕಟ್ಟೆ ಮತ್ತು ಧ್ವಜ ಸ್ತಂಭದ ಪೀಠ ಇವೆ. ದೇವಾಲಯದ ಪ್ರಾಕಾರಕ್ಕೆ 
ಪೂರ್ವ, ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳಲ್ಲಿ ಮಹಾದ್ವಾರಗಳಿದ್ದು ಅವುಗಳ ಮೇಲೆ ಗೋಪುರಗಳಿವೆ. ಪೂರ್ವದ ಗೋಪುರದೆದುರಿಗೆ ಎತ್ತರವಾದ 
ದೀಪಸ್ತಂಭವೊಂದಿದ್ದು ಈಗ ತುಂಡಾಗಿದೆ. ಈ ದೇವಾಲಯಕ್ಕೂ ರಥಬೀದಿಯಿದ್ದು , ಎರಡು ಕಡೆ ಮಂಟಪಗಳಿವೆ. ಪೂರ್ವಕ್ಕೆ ಸ್ವಲ್ಪ ಅಂತರದಲ್ಲಿ 
ವಿಠ್ಠಲನ ತೆಪೊ ತ್ಸವ ಕೊಳ (ಪುಷ್ಕರಣಿ)ವಿದೆ: ಅದರ ಮಧ್ಯದಲ್ಲಿ ಶಿಖರವುಳ್ಳ ಮಂಟಪವಿದೆ. 


ಸಂದ ದಾನಗಳು 


ಎಜಯನಗರದಲ್ಲಿ ತುಳುವ ವಂಶದ ಆಳ್ವಿಕೆಯೊಂದಿಗೆ ವಿಠ್ಠಲದೇವರ ಆರಾಧನೆ ಲೋಕಪ್ರಿಯವಾಗುತ್ತದೆ. ಸ್ವತಃ ವೈಷ್ಣವ 
ಅನುಯಾಯಿಯೂ, ವಿಠ್ನಲ ಭಕ್ತನೂ ಆಗಿದ್ದ ಕೃಷ್ಣದೇವರಾಯನು ವಿಠ್ಠಲ ದೇವಾಲಯದ ಅಭಿವೃದ್ಧಿಗೆ ಸಂಕಲ್ಪಿಸಿ ಮಂಟಪ, ಗೋಪುರಗಳನ್ನು 


ಕಟ್ಟಿಸಿ, ದಾನಗಳನ್ನು ಅರ್ಪಿಸುತ್ತಾನೆ. ಹೀಗೆ 'ಅರಸರದೈವ - ಪ್ರಜೆಗಳ ದೈವವೂ' ಆಯಿತು. ಅರಸನನ್ನು ಅನುಸರಿಸಿ ಮಹಾಮಂಡಲೇಶ್ವರರು, 
ಅಧಿಕಾರಿಗಳು, ವರ್ತಕರು, ಶ್ರೀಮಂತರು ವಿಠ್ಠಲ ದೇವರಿಗೆ ದಾನ ದತ್ತಿಗಳನ್ನರ್ಪಿಸಿ ದೇವ-ದೊರೆಯ ಕೃಪೆಗೆ ಪಾತ್ರರಾದರು. ವಿಠ್ಠಲ ದೇವಾಲಯದ 
* ಮಹಾರಂಗಮಂಟಪವ್ಯ ವಾಸ್ತು ಶೈಲಿ ದೃಷ್ಟಿಯಿಂದ 16ನೇ ಶತಮಾನದ್ದು (ಸಂಪಾದಕರು). 


28 


ಭಂಡಾರ ಶ್ರೀಮಂತವಾಯಿತು. ಪೂಜಾ ವಿಧಿಗಳು ವಿಸೃತಗೊಂಡು, ನಿತ್ಯ ನಿರಂತರ ನೆರವೇರತೊಡಗಿದವು. ಉತ್ಸವಗಳು ಪಕ್ಷ, 
ಮಾಸೋತ್ಸವಗಳಾಗಿ ಅಧಿಕಗೊಂಡವು. ಜಾತ್ರೆ ಅದ್ಧೂ ಬಳಕು, 


ಅರಸರಿಂದ: ವಿಠ್ಠಲ ದೇವಾಲಯ ಸಂಗಮರ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದರೂ, ಆ ಮನೆತನದ ಅರಸರ ಒಂದೂ ದಾನ ಶಾಸನ ದೊರೆಯದೇ 
ಇರುವುದು ಆಶ್ಚರ್ಯಕರವಾಗಿದೆ. ದಾನ ಶಾಸನಗಳು ಕೃಷ್ಣದೇವರಾಯನ ಕಾಲದಿಂದ ಲಭ್ಯವಾಗುತ್ತಿದ್ದು, ಅವುಗಳಿಂದ ತಿಳಿದು ಬರುವಂತೆ ವಿಠಲ 
ದೇವಾಲಯಕ್ಕೆ ಸಂದ ದಾನದ ವಿವರಗಳು ಇಂತಿವೆ. ಈ 


ಕೃಷ್ಣದೇವರಾಯನು ಕ್ರಿ.ಶ. 1513ರಲ್ಲಿ ತಮ್ಮ ತಂದೆ ನರಸಣ್ಣನಾಯಕವೊಡೆಯ ಹಾಗೂ ತಾಯಿ ನಾಗಾಜಿದೇವಿ ಅಮ್ಮನವರಿಗೆ 
ಪುಣ್ಮವಾಗಬೇಕೆಂದು ವಿಠ್ಠಲ ದೇವರ ನಿತ್ಯೋತ್ಸವ, ಪಕ್ಷೋತ್ಸವ, ವಾರ್ಷಿಕೋತ್ಸವ ಹಾಗೂ ಫಾಲ್ಗುಣ ವೈಶಾಖ ಮಾಸದಲ್ಲಿ ನಡೆಯುತ್ತಿದ್ದ 
ರಥೋತ್ಸವಕ್ಕಾಗಿ ಹೊಸಊರು ಮಾಗಣಿಯ ವಿರುಪಾಪುರವನ್ನು ಸಮರ್ಪಿಸುತ್ತಾನೆ.!! ಅದೇ ವರ್ಷ ಅವನ ರಾಣಿಯರಾದ ತಿರುಮಲಾದೇವಿ 
ಮತ್ತು ಚಿನ್ನಾದೇವಿಯರು ಸಹ ವಿಠ್ಠಲದೇವಾಲಯದ ಗೋಪುರಗಳನ್ನು ನಿರ್ಮಾಣ ಮಾಡಿಸಿದರು.'? ಮುಂದೆ ಕ್ರಿ.ಶ. 1516ರಲ್ಲಿ ರಾಯನು 
ದೇವಾಲಯ ಸಂಕೀರ್ಣದಲ್ಲಿ ನೂರು ಕಂಬಗಳ ಮಂಟಪವನ್ನು ಕಟ್ಟಿಸಿ ಕೊಡುತ್ತಾನೆ. ಹೀಗೆ ರಾಯನು ಎಸ ದೇವರಿಗೆ ಅಷ್ಟೆ ಅಲ್ಲದೇ 
ದೇವರ ಪೂಜಾರಿಗೂ ದತ್ತಿ ನೀಡಿರುವುದು ವಿಶೇಷ. ಕ್ರಿ.ಶ. 1517ರ ಕಾಲದ ಒಂದು ಶಾಸನದಿಂದ ತಿಳಿಯುವಂತೆ ವಿಠ್ಠಲದೇವರ ಪೂಜೆಯನ್ನು 
ನಡೆಯಿಸಿಕೊಂಡು ಹೋಗುವುದಕ್ಕಾಗಿ ಕಾಶ್ಯಪ ಗೋತ್ರ, ಆಪಸ್ತಂಭ ಸೂತ್ರ, ಯಜುಶ್ಕಾಖದ ಗೋಪಿನಾಥನ ಮಗ ಶ್ರೀನಿವಾಸನಿಗೆ ತೆರಕಣಾಂಬಿ 
ರಾಜ್ಮದಲ್ಲಿಯ ಕೃಷ್ಣಸಾಗರ ಮದಲವಾಡಿ ಎಂಬ ಗ್ರಾಮವನ್ನು ದತ್ತಿ ನೀಡಿದನು." 


ಕೃಷ್ಣದೇವರಾಯನ ನಂತರ ಪಟ್ಟಕ್ಕೆ ಬಂದ ಅವನ ಮಲ ಸಹೋದರ ಅಚ್ಕುತದೇವರಾಯನು ಸಹ ವಿಠ್ಠಲ ಭಕ್ತನಾಗಿದ್ದನು. ದೇವರ 
ನಿತ್ಯ ನೈವೇದ್ಮದ ಕಟ್ಟಳೆಗಾಗಿ ಹೊಂನುರುಕೆ, ಕೊಳಗಟೆ ಮತ್ತು ಕಂಪಿಲಾಪುರಗಳಂಬ ಮೂರು ಗ್ರಾಮಗಳನ್ನು ಕ್ರಿ.ಶ. 1531ರಲ್ಲಿ ಸಮರ್ಪಿಸಿ," 
ಕ್ರಿ.ಶ. 1533ರಲ್ಲಿ ಸುವರ್ಣಮೇರು ದಾನವನ್ನು ಮಾಡುತ್ತಾನೆ." ಅಚ್ಕುತದೇವರಾಯ ಮರಣಹೊಂದಿದ ನಂತರ ಸ್ವರ್ಗಸ್ತನಾಗಿರುವ ಆತನಿಗೆ 
ಪುಣ್ಮಪ್ರಾಪ್ತಿಯಾಗಲೆಂದು ವಿಠ್ಠಲ ದೇವರಿಗೆ ನಿಟ್ಟೂರ ಅಗ್ರಹಾರವನ್ನು ಸಮರ್ಪಿಸಿದ ಸಂಗತಿ ಸದಾಶಿವದೇವರಾಯನ ನಿಟ್ಟೂರ ಶಾಸನದಿಂದ 
ತಿಳಿಯುತ್ತದೆ." 


ಮಹಾಮಂಡಲೇಶ್ವರರಿಂದ: ಅರಸರಲ್ಲದೆ ಅನೇಕ ಮಹಾಮಂಡಲೇಶ್ವರರು ವಿಠ್ಠಲ ದೇವಾಲಯಕ್ಕೆ ದಾನ ದತ್ತಿಗಳನ್ನು ನೀಡಿರುತ್ತಾರೆ. ಕ್ರಿ.ಶ. 
1550ರಲ್ಲಿ ಕಲಮಿಲಿ ಬೊಪ್ಪರಾಜ ಗೋಪರಾಜ ಮಹಾಅರಸನ ಮಗ ಮಹಾಮಂಡಲೇಶ್ವರ ಸಿದೇದೇವ ಮಹಾಲರಸನು ತನ್ನ ತಂದೆ ತಾಯಿಗಳಿಗೆ 
ಪುಣ್ಮವಾಗಲೆಂದು ತನ್ನ ನಾಯಕತನಕ್ಕೆ ಅರಸರಿಂದ ಬಳುವಳಿಯಾಗಿ ಬಂದ ಹರನಹಳ್ಳಿ ಸೀಮೆಯ ಕೆರೆಯಸಂತೆ ಗ್ರಾಮದ ಕೆರೆಯ ಕೆಳಗಿನ ನೂರು 
ಕಂಬದ ಖುಷ್ಕಿ ಭೂಮಿಯನ್ನು ವಿಠ್ಠಲದೇವರ ಸೇವೆಗಾಗಿ ಸಮರ್ಪಿಸುತ್ತಾನೆ.'" 


ಕ್ರಿ.ಶ. 1554ರಲ್ಲಿ ಅರವೀಟಿ ರಾಮರಾಜಯ್ಯ ಕೊಂಡಯದೇವ ಮಹಾಅರಸನ ಮೊಮ್ಮ ಗನು ಕೊನೆಟಯ್ಮದೇವ ಮಹಾಅರಸನ ಮಗನು 
ಆದ ತೆ ತಿಮ್ಮರಾಜಯ್ಯ ಮಹಾ ಅರಸನು ಪ್ರಥಮ ಏಕಾದಶಿ ಹಾಗೂ ದ್ವಾದಶಿ ಹಬ್ಬಗಳ ದಿನಗಳಲ್ಲಿ ವಿಠ್ಠಲ ದೇವರ ಪೂಜಾಸೇವೆ ಹಾಗೂ 
ಕಾಣಿಕೆಗಳ ಸಲ್ಲಿಕೆಗಾಗಿ ಆರುನೂರು ಗದ್ಮಾಣಗಳ ಆದಾಯವುಳ್ಳ ಗುತ್ತಿಯ ಸೀಮೆಯ ಪುಲಿಯೇರು ಮಾಗಣೆಯಲ್ಲಿರುವ ಕೊಂಡಕುಂದಿಯ 
ಉಪನಗರ ತಿರುಮಲಾಪುರವನ್ನು ವಿಠ್ಠಲ ದೇವಾಲಯಕ್ಕೆ ಸಲ್ಲಿಸಿದನು.” ಅದೇ ವರ್ಷ ಸದಾಶಿವದೇವರಾಯನ ಮಹಾಮಂಡಲೇಶ್ವರನಾದ 
ಮುಸ್ಲಿಮಡುವಿನ ರಾಮರಾಜ ತಿಮ್ಮರಾಜಯ್ಕನ ಮಗ (ಹೆಸರು ತ್ರುಟಿತ) ವಿಠ್ಠಲ ದೇವರ ಹಾಗೂ ಲಕ್ಷ್ಮೀದೇವಿಯ ಪೂಜೆಗಾಗಿ ವಿಜಯನಗರಕ್ಕೆ 
ಪೂರ್ವದಿಕ್ಕಿನಲ್ಲಿರುವ ಉದಯಗಿರಿಬಾಗಿಲ ಮುಂದಣ ಗ್ರಾಮ ಅನಂತಪುರವನ್ನು ಮತ್ತು ವಿಜಯಸಮುದ್ರ ಅಗ್ರಹಾರ, ಮಾರಕೊಂಬನ ಹಳ್ಳಿ 
(ತಿಮ್ಮಸಾಗರ) ಅಗ್ರಹಾರ ಸಹಿತ ಇತರ ಹಳ್ಳಿಗಳ ವಾರ್ಷಿಕ ಮೂರು ನೂರು ವರಾಹ ಆದಾಯವುಳ್ಳ ಪ್ರದೇಶವನ್ನು ವಿಠ್ಠಲ ದೇವಾಲಯಕ್ಕೆ 
ಸಮರ್ಪಿಸುತ್ತಾನೆ. 
ಕ್ರಿ.ಶ. 1562ರಲ್ಲಿ ಸದಾಶಿವರಾಯನ ಮಹಾಮಂಡಲೇಶ್ವರ ಅಳಿಯ ರಾಮರಾಜಯ್ಯ ದೇವ ಮಹಾಅರಸನು ವಿಠ್ಠಲದೇವರ ಪೂಜೆ 


ಪುನಸ್ಕಾರಕ್ಕಾಗಿ ದೇವಸಮುದ್ರ ಗ್ರಾಮವನ್ನು ಸಲ್ಲಿಸುತ್ತಾನೆ.” ಕ್ರಿ.ಶ. 1535ರಲ್ಲಿ ಚಿಕ್ಕ ತಿಮ್ಮಪ್ಪ (ಮಹಾಮಂಡಲೇಶ್ವರ)ನು ವಿಠ್ಠಲದೇವರ 
ಗರ್ಭಗುಡಿಯ ನಂದಾದೀವಿಗೆಗಾಗಿ ಭಂಡಾರಕ್ಕೆ ಹಣವನ್ನ ಸ ಕಗ 


ಆಸ್ಥಾ ನಿಕರಿಂದ: ಅರಸರ ಆಸ್ಚಾ ನದ, ಸೇವೆಯಲ್ಲಿದ್ದ ಕೆಲವು ಅಧಿಕಾರಿಗಳೂ ಕೂಡ ವಿಠ್ಠಲ ದೇವಾಲಯಕ್ಕೆ ದಾನ ದತ್ತಿ ಗಳನ್ನಿತ್ತಿದ್ದಾರೆ. 
ಕ್ರಿ.ಶ. 1536ರಲ್ಲಿ ಊಳಿಗದ ಹಿರಿಯ ಮಲ್ಲಪ್ಪನಾಯಕನು ತನ್ನ ವೊಡೆಯ ಅಚ್ಕುತದೇವರಾಯ ಹಾಗೂ ಚಿಕ್ಕರಾಯ ತಮ್ಮಿ ಕಾಗ 
ಪುಣ್ಮವಾಗಲೆಂದು, ವಿಠ್ಠಲ ಸ್ವಾಮಿಯ ನಿತ್ಯ ನೈಮಿತ್ಕಗಳಿಗಾಗಿ ದೇವಾಲಯದ ಭಂಡಾರಕ್ಕೆ ಎರಡು ನೂರು ವರಾಹಗಳನ್ನು ನೀಡುತ್ತಾನೆ.” ಕ್ರಿ.ಶ. 
1538ರಲ್ಲಿ ಉದ್ದಿಯ ತಿಮ್ಮಪ್ಪನಾಯಕನ ಮಗ ರಾಯರ ಚಪರದ ಹಿರಿಯ ತಿಮ್ಮಪ್ಪ ನಾಯಕನು ವಿಠ್ಠಲ ದೇವಾಲಯದ ಪೂರ್ವ ಗೋಪುರಕ್ಕೆ 


29 


ವೆಗಾಗಿ ಕೆಲವು ಸುವರ್ಣ ನಾಣ್ಯಗಳನ್ನು ಅರ್ಪಿಸುತ್ತಾನೆ.* ಅವನ ಸಹೋದರ ರಾಘವಪ್ಪ ನಾಯಕನು ಕೂಡ ಉತ್ತರದ ಗೋಪುರಕ್ಕೆ 
ಕಳಶ ಸೇವೆಗಾ ಗಳನ್ನು ್ರ 


ಕಳಶ ಸೇವೆಯನ್ನು ಮಾಡಿಸುತ್ತಾನೆ. 
ಗಣ್ಣರಿಂದ: ಅರಸರು, ಮಹಾಮಂಡಲೇಶ್ವರರು, ಆಸ್ಲಾನಿಕರಂತೆ ಸಮಾಜದ ಅನೇಕ ಗಣ್ಯ ವ್ಯಕ್ತಿಗಳು, ಧರ್ಮ ಮುಖಂಡರು ಕೂಡ ವಿಠ್ಠಲ 
A 6 ) ೧ 


ದೇವಾಲಯಕ್ಕೆ ದಾನಗಳನ್ನು ಸಲ್ಲಿಸಿದ್ದಾರೆ. 

ಕ್ರಿ.ಶ. 1534ರಲ್ಲಿ ಅಧಿಕಾರಿ ತಿಪ್ಪಿಶೆಟ್ಟಿಯ ಮಗ ವಣಿಜ ವೈಶ್ಶನಗರದ ಶೆಟ್ಕಾಣ ಗಂಧದ ಹ ಸ ಸ್ತು ಅಚ್ಕುತದೇವರಾಯರಿಗೆ 
ಪುಣ್ಮವಾಗಲೆಂದು ವಿಠ್ಠಲ ದೇವಾಲಯದ ಸಂಕೀರ್ಣದಲ್ಲಿಯ ನಲ್ವತ್ತನಾಲ್ಕು ಅಂಕಣದ ದೇವಾಲಯದಲ್ಲಿ ತಾನು ಬರ್ಯಾ ನೂ ತಾಣ 
ಆಳ್ವಾರ್‌ ಸಹಿತ ಹದಿಮೂರು ಆಳ್ವಾರರ ಪೂಜೆಗೋಸ್ಕರ ವಿಠ್ಠಲ ದೇವಾಲಯದ ಭಂಡಾರಕ್ಕೆ ನೂರು ಗದ್ಕಾಣಗಳನ್ನು ಅರ್ಪಿಸುತ್ತಾನೆ.* ಕ್ರಿ.ಶ. 
1543ರಲ್ಲಿ ಶಠಮರುಶಣ ಗೋತ್ರ, ಅಪಸ್ತಂಭ ಸೂತ್ರ, ಯಜುಶ್ಕಾಖ ತಿರುಮಲ ಕುಟುಂಬದ ಅವುಕುತಾತಾಚಾರ್ಯರ ಮಗ 
ತಿರುವೆಂಗಳಾಚಾರ್ಯನು, ತಾನು ಅರಸರಿಂದ ಪಡೆದುಕೊಂಡಿದ್ದ ತೆಕ್ಕಲುಕೋಟೆ ಸೀಮೆಯ ನಿಟ್ಟೂರ ಗ್ರಾಮವನ್ನು ಮತ್ತು ಆನೆಗೊಂದಿ 
ಗ್ರಾಮದಲ್ಲಿರುವ ಭೂಮಿ ಹಾಗೂ ತೋಟವನ್ನು ವಿಠ್ಠಲ ದೇವರ ಪೂಜೆ-ಪುನಸ್ಕಾರಗಳಿಗಾಗಿ ದಾನಗೈಯುತ್ತಾನೆ.3 ಕ್ರಿ.ಶ. 1545ರಲ್ಲಿ 
ಕೊಂಡರಾಜನ ಮಗ ಕೊನೇಟಿ ತಿಮ್ಮರಾಜಯ್ಯನು ತನ್ನ ತಂದೆಗೆ ಪುಣ್ಮವಾಗಲೆಂದು ವಿಠ್ಠಲ ದೇವರಿಗಾಗಿ ಉಡುಗೊರೆ ರೊಕ್ಕ, ಗಾಣದ, 
ಅಂಗಡಿಗಳಿಂದ ಬಂದ ಹಣದ ಆದಾಯಗಳನ್ನು ವಿಠ್ಠಲ ದೇವಾಲಯಕ್ಕೆ ಸಮರ್ಪಿಸುತ್ತಾನೆ.28 ಕ್ರಿ.ಶ. 1561ರಲ್ಲಿ ಸೂರ್ಯವಂಶ, ಕಾಶ್ಯಪ 
ಗೋತ್ರದ ಓಬುಳರಾಜುನ ಮಗ ಕುರುಚೇಟಿ ಶ್ರೀರಂಗರಾಜು ವಿಠ್ಠಲ ದೇವರಿಗೆ ವಾರ್ಷಿಕ ಒಂದು ಗಟ್ಟಿ ವರಾಹ ಸಲ್ಲಿಸುವ ಕರಾರು 


ಮಾಡಿಕೊಳ್ಳುತ್ತಾನೆ.” 


ಕ್ರಿ.ಶ. 1563ರಲ್ಲಿ ವಿಠ್ಠಲ ದೇವಾಲಯದ ನಮ್ಮಾಳ್ವಾರರು ತಮಗೆ ಅರಸರಿಂದ ಕಾಣಿಕೆಯಾಗಿ ಬಂದ ಕಂಪಿಲೆಯ ಮಾಗಣಿಯ ರಾಮಸಾಗರ 
ಗ್ರಾಮದಲ್ಲಿದ್ದ ಜಮೀನಿನ ಆದಾಯವನ್ನು ವಿಠ್ಠಲ ದೇವರ ಮುಂಜಾನೆಯ ಸೇವೆಗಾಗಿ ಅರ್ಪಿಸುವ ಕಾಣಿಕೆಗಳಿಗಾಗಿ ಭಂಡಾರಕ್ಕೆ ಸಲ್ಲಿಸುತ್ತಾರೆ.30 
ಅದೇ ರೀತಿ ತಾಳಪಾಕ ತಿರುಮಲಯ್ಯನು ಕ್ರಿ.ಶ. 1532ರಲ್ಲಿ ಮೂರು ಗ್ರಾಮಗಳನ್ನು 31 ಶ್ರೀದಪ್ಪನಾಯಕನು ಕ್ರಿ.ಶ. 1534ರಲ್ಲಿ ನಿತ್ಯ 
ನೈವೇದ್ಯಕ್ಕಾಗಿ 400 ಗಟ್ಟಿ ವರಾಹಗಳನ್ನು ಠೇವಣಿಯಾಗಿ ಅರ್ಪಿಸುತ್ತಾರೆ.32 


ಹೀಗೆ ಸರ್ವಮಾನ್ಯವಾಗಿ ಬೆಳೆದು-ಬೆಳಗಿದ ವಿಠ್ಠಲ ದೇವಾಲಯ ಕ್ರಿ.ಶ. 1565ರ ತಾಳಿಕೋಟೆ ಯುದ್ಧಾನಂತರ ಶತ್ರುಗಳ ದಾಳಿಯಿಂದ 
ಭಗ್ನಗೊಂಡಿತು. ಗರ್ಭಗೃಹದಲ್ಲಿ ದ್ದ ವಿಠ್ಠಲನ ಮೂರ್ತಿಯನ್ನು ಪಂಢರಾಪುರಕ್ಕೆ ಸಾಗಿಸಿ ಅಲ್ಲಿ ಪ್ರತಿಷ್ಠಾಪಿಸಲಾಯಿತೆಂದು ಎಸ್‌.ಕೆ. ಜೋಶಿಯವರು 
ಅಭಿಪ್ರಾಯ ಪಡುತ್ತಾರೆ. ಹೀಗೆ ಶಿಥಿಲವಾದ, ದೇವರಿಲ್ಲದ ದೇವಾಲಯದ ಬಗ್ಗೆ ಕಾಲಾನಂತರದಲ್ಲಿ ಅನೇಕ ಊಹಾಪೋಹಗಳು 
ಹುಟ್ಟಿಕೊಂಡವು. ಅವುಗಳಲ್ಲಿ ಮುಖ್ಯವಾಗಿ ದೇವಾಲಯ ಇನ್ನೂ ಪೂರ್ಣ ನಿರ್ಮಾಣಗೊಂಡಿರಲಿಲ್ಲ. ಆಗಲೇ ವಿಜಯನಗರ ಪತನಗೊಂಡಿತೆಂದು, 
ಅಲ್ಲದೆ ವಿಠ್ಠಲನ ಮೂರ್ತಿಯನ್ನು ಇಲ್ಲಿಗೆ ತಂದು ಪ್ರತಿಷ್ಠಾಪಿಸಬೇಕಿದ್ದಿತು, ಆದರೆ ಎಷ್ಟೇ ಪ್ರಯತ್ನಿಸಿದರೂ ಆ ವಿಗ್ರಹವನ್ನು ಇಲ್ಲಿಗೆ ತರಲು 
ಸಾಧ್ಯವಾಗಲೇ ಇಲ್ಲ. ಹಾಗಾಗಿ ದೇವಾಲಯ ಪೂರ್ಣಗೊಳ್ಳಲಿಲ್ಲ. ಅಲ್ಲಿ ಯಾವುದೇ ಪೂಜೆ-ಪ್ರನಸ್ಕಾರಗಳು ನಡೆಯಲೇ ಇಲ್ಲ ಎಂಬಿತ್ಕಾದಿ 
ನಂಬಿಕೆಗಳು ಹಂಪಿ ನೆರೆಹೊರೆಯ ಪ್ರದೇಶದ ಜನಸಾಮಾನ್ಮರಲ್ಲಿವೆ. ಆದರೆ ಪ್ರಸ್ತುತ ಶಾಸನಗಳ ಅವಲೋಕನವು ಈ ತಪ್ಪು ನಂಬಿಕೆಗಳನ್ನು 
ಅಳಿಸಿ ಹಾಕಿ, ದೇವಾಲಯ ಪೂರ್ಣ ನಿರ್ಮಾಣಗೊಂಡಿತ್ತು, ಅಲ್ಲಿ ವಿಠ್ಠಲ ದೇವರ ಆರಾಧನೆ ವೈಭವದಿಂದ ನೆರವೇರುತ್ತಿತ್ತೆ ನ್ನುವುದನ್ನು ತಿಳಿಸುತ್ತವೆ. 


ಟಿಪ್ಪಣಿಗಳು 
|. ಷೇಕ್‌ ಅಲ್ಲಿ 1997, ಕರ್ನಾಟಕ ಚರಿತ್ರೆ, ಸಂ. 3, ಪುಟ 35 ಕ 
ವಿ, 16170-511141 Filliozat and Vasundhara Filliozat, 1988, The T emple of Vithala. 
ತ... ರಾಜಶೇಖರ ಎಸ್‌., 1983, ಕರ್ನಾಟಕ ಕಲೆ ಮತ್ತು ವಾಸ್ತು ಶಿಲ್ಪ. 


| ಭಜ ಸಟ 502 (Kannada); 511, XVI, 56 (Telugu) and 511, IV, 273 and 278; ARIE, No. 44 and 
0 ನ 


5. Tallapakam Telugu Works, Sringara Samkirtanalu, Tirupati Devastanam. 


30 


EC NIK, 222೩ p. 380793: 
Tiruvenkatachari S. (Ed.), 1957, Madhuravijayam of Gangadevi, Annamalai Uni. 


ARIE, 1972-73, No. B 129; Channabasappa S. Patil and Vinoda C. Patil (Eds.), 1998, Inscriptions 
of Koppal District, No. 68. 


ಕ್ರಮ ಸಂಖ್ಯ 2 ಮತ್ತು 3ರಂತೆ ಹಾಗೂ ವಸುಂಧರಾ ಫಿಲಿಯೋಜಾ, 1979, ಹಂಪೆ ಧಾರವಾಡ; Rajashekhar S., 1983, 
Masterpieces of Vijayanagara Art, Bombay. ಚನ್ನಬಸಪ್ಪ ಎಸ್‌ ಪಾಟೀಲ, 'ಕಲೆ ಮತು ವಾಸು ಶಿಲ್ಪ ಕರ್ನಾಟಕ ಚರಿತ್ರೆ 
ಸಂ. 3, 1997, ಪುಟ 357-378. 


. ARIE, 1922, No. 687; SII, IX, pt. Il, No. 490; VI, 1, 392. 


SII, IV, 273 and 278; ARIE, No. 448, 449 of 1889. 
SI, IX, pt. 11, 502 (Kan.); SII, XVI, 56 (Telugu). 
EC 111 (Rev: 1974) Gu:l; 1೪, ೧.30; VI, II, No. 1712. 


. ARIE, 1904, No. 3; 611, IX, pt. 11, No. 534; 611, XVIL, No. 3; V1, 1, 331. 


511, Vol. IX, pt. ii, No. 557 and 558; ARIE, No. 9 of 1904 and No. 708 of 1922. 
ARIE, 1977-78, No. 110; VIZ, I, No. 419. 

MAR, 1944, No. 8; VI, 11, No. 448. 

ARIE, 1904, No. 12; 511, IX, pt. 11, No. 616; SIl, XVII, No. 13; VI, I, No. 349. 


° ARIE, 1904, No. 14; 811, IX, pt. IL, No. 654; SII, XVII, No. 15. 


EC, ೫೬ Mk. 2; VI, 11, No. 636. 
511, IV, No. 274, ARIE, No. 45 of 1909. 


. ARIE, 1904, No.5; SI], IX, pt. IL, No. 574; 611, XVIL, No. 5; VZ 1, No. 338. 


ARIE, 1904, No. 2; SIl, IX, pt. 11. No. 506; 41, XVII, No. 2; VI, I, No. 338. 


“ARIE, 1922/1140: 70455815, 2% spt. 1H, No:: 589;VE, 1, 740. 341. 
.- ARSIE, 1904, No. 10; SII, IX, pt. Il, No. 556; 51, XVII, No. 11; MI, I, No. 336. 


ARSIE, 1904, No. 6; SIl, IX, pt. 11, No. 607; VI, I, No. 346. 

ARSIE, 1904, No. 15; 611, IX, pt. 11, No. 616. 

ARSIE, 1904, No. 15; 61, XVI, No. 251; VI, I, No. 362. 

ARSIE, 1904, No. 11; 61, IX, pt. 1, No. 672; 51, XVII, No. 12; MI, 1, No. 363. 
511, IX, pt. 11, No. 543; AR No. 8 of 1904. 

ARIE, 1904, No. 4. 


ಪರಮೇಶ್ವರಪ್ಪ ಟಿ. 1996, ಹಂಪಿ ಪರಂಪರೆ ಹೊಸಪೇಟೆ, ಪು. 88-99. 


31 


7. ವಿಜಯನಗರ ಕಾಲದ ಅರಮನೆಗಳು 


ಸಿ.ಟಿ.ಎಂ. ಕೊಟ್ರಯ್ಯ 


'ಕಣು ಗಳು ಕಂಡರಿಯದ, ಕಿವಿಗಳು ಕೇಳಿ ತಿಳಿಯದಂತಹ' ವೈಭವಯುಕ್ತ ನಗರವೆಂದು, ಪರ್ಶಿಯಾ ದೇಶದಿಂದ ಕ್ರಿ.ಶ. 1443ರ 
ಸುಮಾರಿನಲ್ಲಿ ಬಂದು ಸಂದರ್ಶಿಸಿದ ಅಬ್ದುರ್‌ ರಜಾಕನೆಂಬ ರಾಯಭಾರಿಯ ಮುಕ್ತ ಪ್ರಶಂಸೆ, ಗುಣಗಾನಕ್ಕೆ ಪಾತ್ರವಾಗಿದ್ದ ಆ ವಿಜಯನಗರ 
ಮಹಾಪಟ್ಟಣದ ನಿವೇಶನವು, ಈಗ ಹಾಳು ಪಟ್ಟಣವೆಂದು ಕರೆಯಲಾಗುತ್ತಿದ್ದರೂ, ಈಗಲೂ ಅಲ್ಲಿ ಕಾಣಬರುವ, ತ ಸ್ರ: ಹಲವೇ 
ರಾಜಪೋಷಿತವಾಗಿದ್ದ ದೇವಮಂದಿರಗಳು, ಮಹಲುಗಳು, ಅರಮನೆಗಳ ನೆಲಗಟ್ಟುಗಳು, ಮಂಟಪಗಳು, ಮುಂತಾದ ನಾಗರಿಕ (civil) ಕಟ್ಟಡಗಳು 
ಆ ಗತವೈಭವವನ್ನು ಸಾರಿ ಹೇಳುವ ಪ್ರತೀಕಗಳಾಗಿವೆ. ಈ ರೀತಿಯಾಗಿ ವಿವಿಧ ಪುರಾತನ ಕಟ್ಟಡಗಳು ದಕ್ಷಿಣ ಹಿಂದೂಸ್ತಾನದ ಇನ್ನಾವುದೇ 
ಚಾರಿತ್ರಿಕ ನಿವೇಶನದಲ್ಲಿ ಲಭ್ಯವಿಲ್ಲದಿರುವುದರಿಂದ, ಹಂಪೆ--ವಿಜಯನಗರವು ಒಂದು ಪ್ರಮುಖ ಪುರಾತತ್ವ ಅಧ್ಯಯನಯೋಗ್ಯ ಪ್ರದೇಶವಾಗಿದೆ. 
ಅದರ ಬಹುಮುಖ ಸಾಧನೆ, ಪ್ರತಿಭೆಗಳ ಅಧ್ಯಯನ, ಸಂಶೋಧನೆಗಳಿಗೆ ನಿರಂತರ ಅವಕಾಶ, ಅಹ್ವಾನಗಳನ್ನೊದಗಿಸುವಂತಹ ಒಂದು ಅಸಾಧಾರಣ 


ಹಾಗೂ ವಿಶಿಷ್ಟವಾದ ಸ್ಥಳವಾಗಿದೆ. 
ಪ್ರಸ್ತುತದಲ್ಲಿ ಆ ಕಾಲದ ಅರಮನೆಗಳು ಮತ್ತು ಅವುಗಳ ಸಂಕೀರ್ಣಗಳನ್ನು ಕುರಿತು ತಿಳಿಯೋಣ. ಅವುಗಳ ಅಧ್ಯಯನಕ್ಕೆ ಸಹಾಯವಾಗುವ 
ಮೂಲ ಆಕರಗಳು ನಾಲ್ಕು ತೆರ. ಎಂದರೆ, 
1... ಈಗಲೂ ಅಲ್ಲಲ್ಲಿ ಕಾಣಬರುವ, ಹಾನಿಗೊಳಗಾಗಿದ್ದರೂ ಗತವೈಭವವನ್ನು ಬಿಂಬಿಸುವ, ಪ್ರತಿನಿಧಿಸುವ ಅರಮನೆಗಳು, ಮಹಲುಗಳು 
ಮುಂತಾದವುಗಳು. 
2. ಈಚೆಗೆ ಜರುಗಿಸಲಾದ ಉತ್ಪನನ ಸಮಯದಲ್ಲಿ ಬೆಳಕಿಗೆ ಬಂದಿರುವ ಅರಮನೆಗಳ, ಮಂಟಪಗಳ ನೆಲಗಟ್ಟುಗಳು. 


3. ಸಮಕಾಲೀನ ವಿದೇಶಿ ಪ್ರವಾಸಿಗಳು ದಾಖಲಿಸಿ ಹೇಳಿರುವ ವಿವರಗಳು. 
4. ಸಮಕಾಲೀನ ಕನ್ನಡ ಸಾಹಿತ್ಯದ ಕಥಾನಿರೂಪಣಾತ್ಮಕ ಗ್ರಂಥಗಳಲ್ಲಿ ವರ್ಣಿತವಾಗಿರುವ ವಿವರಣೆಗಳು. 


ಯಾವುದೇ ರೀತಿಯಲ್ಲಿ ಅಖಂಡವಾಗಿರುವ ಅರಮನೆಗಳು ಎಲ್ಲಿಯೂ ಲಭ್ಯವಿಲ್ಲದಾಗ್ಕೂ, ಅವುಗಳ ಗತವಿನ್ಯಾಸ, ರಚನಾಕ್ರಮ, ಶೈಲಿ, 
ವೈಶಿಷ್ಟ್ಯಗಳು, ಉಪಯುಕ್ತತೆ ಮುಂತಾದ ವಿಷಯಾಂಶಗಳನ್ನು ವಿಶದೀಕರಿಸುವ ವಿದ್ವತ್‌ಪೂರ್ಣ, ಸಂಶೋಧನಾತ್ಮಕ ಗ್ರಂಥಗಳು ಈಗಾಗಲೇ 
ಇಂಗ್ಲೀಷು ಭಾಷೆಯಲ್ಲಿ ಪ್ರಕಟಗೊಂಡಿವೆ. ! ಅವುಗಳೆಲ್ಲವೂ ವಿಜಯನಗರ, ಅನೆಗೊಂದಿ, ಪೆನುಗೊಂಡೆ ಮತ್ತು ಚಂದ್ರಗಿರಿಗಳಲ್ಲಿ ಈಗಲೂ 


ಕಾಣಬರುವ ಕಟ್ಟಡಗಳ ಅವಶೇಷಗಳು, ವಿಜಯನಗರದ ನಿವೇಶನದ ಉತ್ಪನನ ಸಮಯದಲ್ಲಿ ಬಹಿರಂಗಗೊಳಿಸಲಾದ ನೆಲಗಟ್ಟುಗಳು ಮತ್ತು 
ಸಮಕಾಲೀನ ವಿದೇಶಿ ಪ್ರವಾಸಿಗರು ಬರೆದಿಟ್ಟಿರುವ ವಿರಣೆಗಳನ್ನಾಧರಿಸಿ ಅಧ್ಯಯನ ಮಾಡಿ ಪ್ರಕಟಿಸಲಾದ ಗ್ರಂಥಗಳಾಗಿವೆ. | 


ಅ. ಮೇಲೆ ತಿಳಿಸಿರುವ ಸ್ಥಳಗಳಲ್ಲಿ ಈಗಲೂ ಕಾಣಬರುವ ಅರಮನೆಗಳ ಸಂಕೀರ್ಣಕ್ಕೆ ಸೇರಿದವುಗಳೆಂದು ಗುರುತಿಸಲಾಗಿರುವ ಕಟ್ಟಡಗಳನ್ನು 
ಕುರಿತು ಆಳವಾಗಿ ಅಧ್ಯಯನ ಮಾಡಿರುವ ಜಾರ್ಜ್‌ ಮಿಶಲ್‌ ಎಂಬ ವಿದ್ವಾಂಸರು ತಮ್ಮ ಅಧ್ಯಯನದ ಫಲಿತಾಂಶಗಳನ್ನು ಇಂಗ್ಲೀಷು ಭಾಷೆಯಲ್ಲಿ 
ಬರೆಯಲಾದ ಎರಡು ಗ್ರಂಥಗಳಲ್ಲಿ ಹೊರತಂದಿರುತ್ತಾರೆ. ಆ ವಿದ್ವತ್‌ಪೂರ್ಣ ಗ್ರಂಥಗಳಲ್ಲಿ, ವಿಜಯನಗರ ಕಾಲದ ಅರಮನೆಗಳು, ಅವುಗಳ 
ಸಂಕೀರ್ಣದಲ್ಲಿದ್ದ ಇತರ ಕಟ್ಟಡಗಳನ್ನು ಕುರಿತು ನೀಡಿರುವ ವಿವರಗಳು ಸಂಕ್ಷಿಪ್ತವಾಗಿ ಈ ಕೆಳಗಿನಂತಿವೆ. 


1. ಅವುಗಳ ನಿರ್ಮಾಣ ಕಾಲವನ್ನು ಖಚಿತವಾಗಿ ಹೇಳುವ ದಾಖಲೆಗಳಾವೂ ಲಭ್ಮವಿಲ್ಲದಿದ್ದರೂ, ಸಂದರ್ಭೋಚಿತ ಹಾಗೂ 
ವಾಸ್ತುಶೈಲಿಗಳನ್ನಾಧರಿಸಿ ಅವುಗಳು ಕ್ರಿ.ಶ. 16ನೇ ಮತ್ತು 17ನೇ ಶತಮಾನಗಳಲ್ಲಿ ಅಸ್ತಿತ್ವಕ್ಕೆ ಬಂದವುಗಳೆಂದು ತಿಳಿಯುತ್ತದೆ. 


2. ಅವುಗಳೆಲ್ಲವೂ ಸಮಕಾಲೀನ ರಾಜವೈಭವದ ಪ್ರತೀಕಗಳಾಗಿದ್ದು, ದಕ್ಷಿಣ ಹಿಂದೂಸ್ನಾನದಲ್ಲೇ ಮೊದಲಬಾರಿಗೆ ಲಭ್ಯವಿರುವ 
ಅರಸೊತ್ತಿಗೆಯ ಕಟ್ಟಡಗಳ ಸಮೂಹಗಳಾಗಿವೆ. 


3. ಆ ಪ್ರದೇಶಗಳು ರಾಜನ, ರಾಜಪರಿವಾರದ, ಅವರ ಸಿಬ್ಬಂದಿ, ಪ್ರಜೆಗಳ, ಮುಂತಾದವರ ಬಹುವಿಧ ಅವಶ್ಯಕತೆಗಳನ್ನು ಪೂರೈಸುವ 
ರಾಜಾಲಯಗಳು, ವಾಸಸ್ಥ ಳಗಳು, ಮಹಲುಗಳು, ವಿವಿಧೋಪಯೋಗಿ ಪ್ರಾಂಗಣಗಳು, ಶಾಲೆಗಳು, ಗೃಹಗಳು, ಉಪವನಗಳು, 


32 


10. 
11, 


|] 


14. 
13. 


ಬಜಾರುಗಳು, ನೀರಿನ ವ್ಯವಸ್ಥೆಗಳು, ಕೊಳಗಳು, ದೇವಮಂದಿರಗಳು, ಮಠಗಳು ಮುಂತಾದವುಗಳಿಂದ ಕೂಡಿದ ಒಂದು 
ಸ್ವಪರಿಪೂರ್ಣ ನಗರದೋಪಾದಿಯಲ್ಲಿ ವೃವಸ್ಥೆಗೊಂಡಿರುತ್ತಿದ್ದುವು. 


ಆ ಕಟ್ಟಡಗಳೆಲ್ಲವೂ ಒಂದು ನಿರ್ದಿಷ್ಟ ಪರಿಸರ, ಎಂದರೆ ಬೆಟ್ಟ, ಗುಡ್ಡ, ಕಾಡು ಮೇಡುಗಳ ಪ್ರದೇಶಗಳಿಗೆ ಹೊಂದಿಕೊಂಡಂತೆ 
ವಿಶಿಷ್ಟ ಪರಿಸರದಲ್ಲಿ ನಿರ್ಮಿತವಾದವುಗಳಾಗಿವೆ. | 


ಸಾಮಾನವಾಗಿ, ಆ ಕಟ್ಟಡಗಳು ನಿರ್ದಿಷ್ಟ ಆವರಣಗಳಲ್ಲಿ ಮತ್ತು ಸುತ್ತುವರಿದ ಬಲವಾದ ಕೋಟೆ, ಒಳಕೋಟೆಗಳ ಮದ ದೊಳಗೆ 
ಸಿ 
ಕಾಣಬರುತ್ತವೆ. 


ಅವುಗಳ ಜೊತೆಯಲ್ಲಿ, ಆ ಆವರಣಗಳಲ್ಲಿಯೇ ದೇವಮಂದಿರಗಳು, ಧಾರ್ಮಿಕ ಕಟ್ಟಡಗಳು, ಮಂಟಪಗಳು ಮುಂತಾದವುಗಳೂ 
ಸಹಾ ಕಾಣಬರುತ್ತಿದ್ದು, ಅವುಗಳೊಳಗೆ ನಿಕಟ ಸಂಬಂಧ, ಸಂಪರ್ಕಗಳಿದ್ದುದಾಗಿಯೂ ವೇದ್ಯವಾಗುತ್ತದೆ. 


ಅವುಗಳ ಪ್ರದೇಶಗಳಲ್ಲಿ ಜೀವನಾವಶ್ಶಕಗಳಲ್ಲೊಂದಾದ ನೀರಿನ ಸೌಕರ್ಯದ ವ್ಯವಸ್ಥೆಗಳನ್ನು ಬಾವಿ, ಕೊಳ, ಕಾಲುವೆ, ಕೆರೆ, ಕಟ್ಟೆ, 
ನೀರಿನ ಕೊಳವೆ ಮುಂತಾದವುಗಳನ್ನು ನಿರ್ಮಿಸಿ ಬಹು ಪ್ರಯೋಜನಕಾರಿಯಾಗಿ ಏರ್ಪಡಿಸಲಾಗಿತ್ತು. 


ರಾಜ, ಆತನ ಪರಿವಾರ, ಮುಂತಾದ ಗಣ್ಮರ ಮನೋರಂಜನೆ, ವಿಹಾರ, ವಿನೋದಗಳಿಗಾಗಿ ಉಪ್ಪರಿಗೆಯ ಮಹಲುಗಳು, 
ಮಂಟಪಗಳು, ಉಪವನಗಳು, ಕ್ರೀಡಾಕೊಳಗಳು ನಿರ್ಮಿತಗೊಂಡಿದ್ದುವು. 


: ಅವುಗಳ ತಲವಿನ್ಮಾಸಗಳು ವಿವಿಧತೆಗಳನ್ನು ಹೊಂದಿದ್ದರೂ, ಒಟ್ಟಿನಲ್ಲಿ ಅವು ಜೌಕಾಕಾರ, ಆಯತಾಕಾರ ಇಲ್ಲವೆ 


ಅಷ್ಟಭುಜಾಕಾರಗಳಲ್ಲಿದ್ದು, ಬಹು ಕೊಠಡಿಗಳನ್ನೊಳಗೊಂಡಿದ್ದುವೆಂದು ದೃಢಪಟ್ಟಿದೆ. ಮತ್ತು ಅಲ್ಲಿಯ ಕೊಠಡಿಗಳಲ್ಲಿ ಒಂದರಿಂದ 
ಮತ್ತೊಂದಕ್ಕೆ ಹೋಗಲು ತೆರೆದ ಪ್ರವೇಶಮಾರ್ಗ, ಸಂಪರ್ಕಗಳನ್ನು ಹೊಂದಿರುವಂತೆ ಹಾಗೂ ಮಧ್ಯದ ಪ್ರಮುಖ ಪ್ರಾಂಗಣ ಅಥವಾ 
ಸಭಾಂಗಣಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತೆಯೂ, ಸಂಕೀರ್ಣರೂಪದಲ್ಲಿ ರಚಿತವಾದುವುಗಳಾಗಿದ್ದುವು. 


ಅವುಗಳೆಲ್ಲವೂ ಉಪ್ಪರಿಗೆಗಳಿಂದ ಕೂಡಿದ ನಿವಾಸಗಳಾಗಿದ್ದುವು ಮತ್ತು ಒಳಗಡೆ ವಿವಿಧ ಹಂತಗಳಲ್ಲಿ ನೆಲವನ್ನು ಹೊಂದಿದ್ದವು. 


ಆ ಬಹು ಅಂತಸ್ತಿನ ಕಟ್ಟಡಗಳಲ್ಲಿ, ಉಪ್ಪರಿಗೆಯಿಂದ ಉಪ್ಪರಿಗೆಗೆ ಮೇಲೇರಲು ಅನುಕೂಲವಾಗುವಂತೆ ಮೆಟ್ಟಿಲುಗಳನ್ನು, ಒಂದು 
ಪಕ್ಕದಲ್ಲಾಗಲೀ, ಎರಡೂ ಪಕ್ಕಗಳಲ್ಲಾಗಲೀ, ಅಥವಾ ಮರುಸುತ್ತಿನ (8017೩11೧) ವಿನ್ಕಾಸದಲ್ಲಾಗಲೀ ಒದಗಿಸಿರುತ್ತಿದ್ದರು. ಇಲ್ಲಿ 
ಚಂದ್ರಗಿರಿಯಲ್ಲಿ ಈಗಲೂ ಕಾಣಬರುವ 'ರಾಜಾಮಹಲು' ಎಂದೇ ಹೆಸರಾಗಿರುವ ಅರಮನೆಯನ್ನು ಉದಾಹರಿಸಬಹುದು. ಅದು 
ಪೂರ್ಣವಾದ ಮೂರು ಅಂತಸ್ತುಗಳನ್ನು ಹೊಂದಿರುವುದಲ್ಲದೆ, ಕೊನೆಯ ಮಾಡಿನ (ಮಾಳಿಗೆ) ಮೇಲೆ ಉನ್ನತವಾದ ಶಿಖರದಿಂದ 
ಕೂಡಿರುವ ಮಧ್ಯಮಂಟಪವನ್ನೂ ಹೊಂದಿರುತ್ತದೆ. ಇಲ್ಲಿ ಎಲ್ಲಾ ಹಂತಗಳಲ್ಲಿ ಅನೇಕ ಕೊಠಡಿಗಳೂ ಇವೆ. ಅವುಗಳೆಲ್ಲವುಗಳಿಗೆ 
ಮಧ್ಯದಲ್ಲಿ, ಬಹು ಉನ್ನತವಾದ ಮತ್ತು ವಿಶಾಲವಾಗಿರುವ ಹಾಗೂ ಚೌಕಾಕಾರದಲ್ಲಿರುವ ರಾಜಸಭಾಪ್ರಾಂಗಣವಿದೆ. 


ಅವುಗಳ ನಿರ್ಮಾಣಕ್ಕಾಗಿ ಕಲ್ಲು, ಬಂಡೆಗಳು, ಇಟ್ಟಿಗೆ, ನಯವಾದ ಸೋಸಿದ ಮಣ್ಣು, ಸುಣ್ಣ ಮಿಶ್ರಿತ ಗಾರೆಗಳನ್ನು ಸಾಮಾನ್ಯವಾಗಿ 
ಬಳಸಿರುತ್ತಾರೆ. 


ಅವುಗಳ ಗೋಡೆಗಳಲ್ಲಿ ಕಮಾನುಗಳನ್ನು ಅಳವಡಿಸಿಕೊಂಡಿರುವುದನ್ನು ನೋಡುತ್ತೇವೆ ಮತ್ತು ಮಾಳಿಗೆಗಳ ಮೇಲೆ ಸಾಧಾರಣ 
ಎತ್ತರದ ಶಿಖರ ಇಲ್ಲವೇ ಗುಮ್ಮಟಗಳನ್ನು ಸೂಕ್ತ ರೀತಿಯಲ್ಲಿ, ಭಿನ್ನಭಿನ್ನ ರೀತಿಯಲ್ಲಿ ಅಳವಡಿಸಿ ರಚಿಸಿರುವುದನ್ನೂ ನೋಡುತ್ತೇವೆ. 
ಅವುಗಳಲ್ಲಿ, ಸಮಕಾಲೀನ ಇಸ್ಲಾಂ ಧರ್ಮದವರ ಕಟ್ಟಡಗಳ ಮಾದರಿ, ಅಲಂಕಾರ ನಮೂನೆಗಳಿಂದ ಪ್ರಭಾವಿತವಾಗಿರುವುದನ್ನು 
ಗುರುತಿಸಬಹುದು. ಮತ್ತು ಇಸ್ಲಾಮೀಯರ ವಾಸ್ತು ವೈಶಿಷ್ಟ್ಯಗಳ ಅನುಕರಣೆಯ ಜೊತೆಗೆ ಹಿಂದೂ ದೇವಮಂದಿರಗಳ ವಾಸ್ತು 
ಶೈಲಿಯ ವೈಶಿಷ್ಟ್ಯಗಳನ್ನೂ ಸಮ್ಮಿಳಿತಗೊಳಿಸಲಾಗಿದ್ದು, ಒಂದು ಚತುರ, ಪ್ರಾಜ್ಞ ಹಾಗೂ ಆಕರ್ಷಕ ಮಿಶ್ರ ಸಂಯೋಜನೆಯನ್ನು 
ಅವು ಪ್ರತಿಬಿಂಬಿಸುತ್ತವೆ. ಎಂದರೆ ಒಂದು ಉದಾತ್ತ, ಅನುಕೂಲವಾದ ಹಾಗೂ ವಿಶಾಲ ಮನೋಧರ್ಮವನ್ನು ಪ್ರತಿನಿಧಿಸುವ 
ವಾಸ್ತು ಶೈಲಿಯನ್ನು ಪ್ರೋತ್ಸಾಹಿಸಿ, ಆಚರಣೆಯಲ್ಲಿ ತಂದಿರುವುದನ್ನು ಇವುಗಳಲ್ಲಿ ಕಾಣುತ್ತೇವೆ. 


ಇವುಗಳಲ್ಲಿ ಅಲಂಕಾರಿಕ ಕೆಲಸಗಳಿಗಾಗಿ ಇಟ್ಟಿಗೆಗಳನ್ನು ಮತ್ತು ಸುಣ್ಣ ಮಿಶ್ರಿತ ಗಾರೆಯನ್ನು ಯಥೇಚ್ಛವಾಗಿ ಉಪಯೋಗಿಸಿರುತ್ತಾರೆ. 


ಇಲ್ಲಿ ಕಾಣಬರುವ ವಾಸ್ತುಶೈಲಿಯ ಮುಂದುವರಿದ ಪ್ರಭಾವವು, ನಂತರದ ರಾಜರ, ನಾಯಕರ ಆಳ್ವಿಕೆಯ ಕಾಲದಲ್ಲಿ, ಜಿಂಜಿ, 
ತಂಜಾವೂರು, ಮದುರೈ ಮುಂತಾದ ಸ್ಥಳಗಳಲ್ಲಿ ಅಸ್ತಿತ್ವಕ್ಕೆ ಬಂದ ಅರಮನೆಗಳ ಸಂಕೀರ್ಣ ಕಟ್ಟಡಗಳಲ್ಲಿಯೂ ಕಾಣಬರುತ್ತದೆ. 


33 


ಆ 


| ds) ಇರುವಿಕೆಯನ್ನು ಗುರುತಿಸಲಾಗಿದೆ. ಅಲ್ಲದೆ, ಕೆಲವನ್ನು ಶೋಧಿಸಿ ಬಹಿರಂಗಗೊಳಿಸಲಾಗಿದೆ (€xpಂsed). 
moun ಬ w 


ನಾ ಕಾಯ ಸಮಯದಲ್ಲಿ, ಸುಮಾರು 32ಕ್ಕೂ ಹೆಚು ಅರಮನೆಗಳ ನಿವೇಶನಗಳ 
ಎಸಿ ಕೆಗೊಳ ಲಾದ ಉತನ ೯ಗಳ ಸ ದಲ್ಲಿ Y ವ 
ಈಚೆಗೆ ಹಂಪೆಯಲ್ಲಿ ಕೈಗೊಳ್ಳ ಶ್ರ) i 


ಕಾರ್ಯಗಳಲ್ಲಿ ಸಕ್ರಿಯ ಪಾತ್ರವಹಿಸಿದ್ದ ಪುರಾತತ್ವವಿದ ಸಿ.ಎಸ್‌. ಪಾಟೀಲರು ವಿಜಯನಗರ ಕಾಲದ ಆ ಅರಮನೆಗಳ ಅವಶೇಷಗಳನ್ನು ಕುರಿತು 
¥ | 4 ಚ? Sp) ಇಸ 
ದು ವಿದ ಕ ಹಾಗೂ ಬಹುವಿವರಣೆಗಳಿಂದ ಕೂಡಿದ ಪ್ರಬಂಧವನ್ನು ಪ್ರಕಟಗೊಳಿಸಿರುತ್ತಾರೆ.* ಅಲ್ಲಿ ಸ್ಥಿರಪಡಿಸಲಾದ ವಿಷಯಾಂಶಗಳು 
ಒಂ 


ಮತ್ತು ವೈಶಿಷ್ಟ್ಯಗಳನ್ನು ಸಂಕ್ಷಿಪ್ತವಾಗಿ ಈ ಕೆಳಗೆ ತಿಳಿಸಲಾಗಿದೆ. 


18 


ಅವುಗಳೆಲ್ಲವೂ ಆ ಮಹಾನಗರದ ಕೇಂದ್ರ ಪ್ರದೇಶದಲ್ಲಿ, ಆದರೆ ಒಳಸುತ್ತಿನ ಕೋಟೆಯ ಬೇರೆ ಬೇರೆ ಆವರಣಗಳಲ್ಲಿ 
ನಿರ್ಮಿತವಾಗಿದ್ದುವು.* 

ಈಗ ಕಾಣಬರುವಂತೆ, ಅವುಗಳ ನೆಲಗಟ್ಟುಗಳು ಮಾತ್ರ ಉಳಿದಿದ್ದು, ಅಲ್ಲಲ್ಲಿ ಗಣನೀಯವಲ್ಲದ ಎತ್ತರಕ್ಕೆ ಗೋಡೆಗಳಿದ್ದರೂ, 
ಮೇಲಿನ ಭಾಗಗಳೆಲ್ಲಾ ನಾಶವಾಗಿವೆ. ; 

ಅವುಗಳು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ನಿರ್ಮಿತವಾಗಿದ್ದುವು. 

ಅವುಗಳಿಗೆ ಸುತ್ತಲೂ ಪ್ರತ್ಯೇಕವಾಗಿ ಇಲ್ಲವೆ ಎರಡು ಮೂರು ಕಟ್ಟಡಗಳಿಗೆ ಸೇರಿ ಒಂದರಂತೆ ಭದ್ರವಾದ ಕಲ್ಲಿನಿಂದ ನಿರ್ಮಿತವಾದ 
ಪ್ರಾಕಾರಗಳನ್ನೊದಗಿಸಲಾಗಿತ್ತು. 

ಅವುಗಳು ಸಾಮಾನ್ಯವಾಗಿ ನಾಲ್ಕು ಮೂಲೆಗಳ ಚೌಕಾಕಾರ ಅಥವಾ ಆಯತಾಕಾರದ ಸರಳ ರಚನಾಕ್ರಮಗಳಾಗಿರದೆ, ಬಹು ಮೂಲೆ 
ಕೋನಗಳನ್ನು ಮತ್ತು ಮುಂದೆ ಚಾಚಿರುವ ಭಾಗಗಳನ್ನು (projections) ಪ್ರದರ್ಶಿಸುವ ಚತುರ ಜ್ಯಾಮಿತಿ (geometrical) 
ವಿನ್ಯಾಸಗಳಲ್ಲಿ ನಿರ್ಮಿತವಾಗಿವೆ. 


ಅವುಗಳ ಅಧಿಷ್ಕಾನಗಳು ಬಹು ನುಣುಪಾಗಿಸಿದ ಕಲ್ಲಿನಲ್ಲಿ (dressed granite stones) ನಿರ್ಮಿತವಾಗಿದ್ದು, ಅಲ್ಲ ಲ್ಲಿ ಬಹು 
ವಿಧ ಅಲಂಕಾರಿಕ ಪಟ್ಟಿಗಳನ್ನು (moulded basements) ಹೊಂದಿರುತ್ತವೆ. 


ಅವುಗಳ ಒಳಾಂಗಣಗಳ ನೆಲ (11007 ೩76೩) ಮತ್ತು ಹೊರ ಸುತ್ತಿನ ನೆಲವನ್ನು ಜಲ್ಲಿ ಕಲ್ಲು ಮತ್ತು ಸುಣ್ಣ ಮಿಶ್ರಿತ ಗಾರೆಗಳ 
ಮಿಶ್ರಣವನ್ನುಪಯೋಗಿಸಿ ಗಟ್ಟಿಗೊಳಿಸಿ, ಸುಂದರಗೊಳಿಸುತ್ತಿದ್ದರು. 


ಅಧಿಷ್ಠಾನದ ಮೇಲಿರುತ್ತಿ ದ್ದ ಗೋಡೆಗಳು ಸರಳವಾಗಿದ್ದು , ಅವುಗಳ ನಿರ್ಮಾಣಕ್ಕೆ ಒರಟು ಕಲ್ಲುಗಳು (rubble stones), 
ಶೋಧಿಸಿದ ಮಣ್ಣ ನ್ನುಪಯೋಗಿಸಿದ್ದ ರೆ, ಗಿಲಾವು (plaster) ಕೆಲಸಕ್ಕೆ ಶೋಧಿಸಿದ ನಯವಾದ ಕೆಸರುಮಣ್ಣು, ಸುಣ್ಣದ ಗಾರೆ 
ಮುಂತಾದವುಗಳನ್ನು ಉಪಯೋಗಿಸುತ್ತಿ ದ್ದರು. 


ಸ್ಥಳದಲ್ಲಿಯೇ ದೊರೆತ ಇಜ್ಜಲು, ಕಬ್ಬಿಣದ ಮೊಳೆಗಳ ಆಧಾರವನ್ನನುಸರಿಸಿ, ಆ ಕಟ್ಟಡಗಳಲ್ಲಿ ಸ್ತಂಭ, ತೊಲೆ, ಬೋದಿಗೆ, ಜಂತಿಗೆ 
ಮುಂತಾದವುಗಳಿಗಾಗಿ ಮರಮುಟ್ಟುಗಳನ್ನುಪಯೋಗಿಸುತ್ತಿ ದ್ದರೆಂದು ತಿಳಿಯುತ್ತದೆ. 


ಅವುಗಳ ಮಾಳಿಗೆ ಮತ್ತು ಮೇಲು ಛಾವಣಿಗಳನ್ನು ಇಟ್ಟಿಗೆ ಸುಣ್ಣದ ಗಾರೆಗಳನ್ನುಪಯೋಗಿಸಿ ಹೊದಿಸಿರುತ್ತಿ ದ್ದರು. 
ಅಲಂಕಾರಕ್ಕಾಗಿ ಸೌಧಗಳ ಮೇಲೆ ಹಿತ್ತಾಳೆ ಅಥವಾ ದಂತದ ಕಲಶಗಳನ್ನು ಬಳಸುವ ಪದ್ದತಿ ಇತ್ತು. 


ಆ ನೆಲಗಟ್ಟುಗಳು ಮುಂದಿನ ಪ್ರವೇಶದ್ವಾರದಿಂದ ಆರಂಭಿಸಿ ಒಳಗೆ ಹೋಗುತಾ 


> ಎರಡು-ಮೂರು ಎತ್ತ ರ-ಹಂತಗಳಲ್ಲಿ, 
ಆರೋಹಣಾ ಪದ್ಧತಿಯಲ್ಲಿ ನಿರ್ಮಿತವಾಗಿರುವುದೂ ವೇದ್ಯವಾಗುತ್ತದೆ. 


ಮತ್ತು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಏರಿ ಹೋಗಲು ಸೋಪಾನಗಳ ಹಾಗೂ ಶಿಲ್ಪಾಲಂಕೃತ ಪಕ್ಕಪಟ್ಟಿಗಳ 
(balustades) ವ್ಯವಸ್ಥೆಗಳೂ ಕಾಣಬರುತ್ತವೆ. 


ಆ ಕಟ್ಟಡಗಳ ಮುಂಭಾಗದಲ್ಲಿ (forecourt) ಇಂಗ್ಲೀಷ್‌ ಅಕ್ಷರ ಯು (0) ಆಕಾರದ ಸಭಾಂಗಣ ಅಥವಾ ಸಭಾಸ್ದಾನವಿದ್ದು 
ಅದರ ಇತರ ಮೂರು ಕಡೆಗೆ ಪಡಸಾಲೆ(0011601)ಗಳಿದ್ದ ತೆ ತಿಳಿದುಬರುತ್ತದೆ. 


ಎಲ್ಲವುಗಳಿಗಿಂತ ಮೇಲಿನ ಹಂತದಲ್ಲಿ ಸ್ವಉಪಯೋಗಿ ಕೊಠಡಿಗಳನ್ನು ಬಹು ಜಾಣ್ಮೆಯಿಂದ ವ್ಯವಸ್ಥೆಗೊಳಿಸಿರುವುದನ್ನು 
ನೋಡಬಹುದು." | ಗ್ಗ 


34 


ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಆ ಕಟ್ಟಡಗಳಲ್ಲಿ ಹಲ ಕೆಲವು ಚಿಕ್ಕ ವ್ಯತ್ಕಾಸಗಳು, ಪ್ರಭೇದಗಳು ಕಾಣಬರುತ್ತಿದ್ದು, ಮೇಲಿನ 

ವಿವರಣೆಗಳು ಸಾಮಾನ್ಯವಾಗಿ ಗುರುತಿಸಲಾದವುಗಳೆಂದು ತಿಳಿಯಬೇಕು. ಆ ಕಟ ಶ್ಬಿಡಗಳಲ್ಲಿ ಉಪಯೋಗಿಸಲಾಗಿದ್ದ ಸ್ತಂಭ ಮುಂತಾದ 

ಮರಮುಟ್ಟು ಸಾಧನ ಸಾಮಗ್ರಿಗಳು, ಅಲಂಕಾರಿಕ ವಸ್ತುಗಳು, ಪರಿಕರಗಳು ನಾಶವಾಗಿ ಹೋಗಿರುವುದರಿಂದ ಈಗ ಅವು ಲಭ್ಯವಿಲ್ಲ 
(೧ ( ಇ 


16. ಆ ಕಟ್ಟಡಗಳಿಗೆ ನೀರು ಸರಬರಾಜಿನ ವ್ಯವಸ್ಥೆಯನ್ನು ಅವಶ್ಯವಾಗಿ ಮತ್ತು ಪರಿಣಾಮಕಾರಿಯಾಗಿ ಏರ್ಪಡಿಸಲಾಗಿರುತಿ ತೆ ಬುದು 
ಮತ್ತೊಂದು ಗಮನಾರ್ಹ ವಿಷಯವು." ಹ್ಗ 


ಇ. ಈಗ ಸಮಕಾಲೀನ ವಿದೇಶಿ ಪ್ರವಾಸಿಗಳು ಬಣ್ಣಿಸಿರುವಂತೆ, ವಿಜಯನಗರದ ಅರಮನೆಗಳನ್ನು ಕುರಿತು ಮಾತ್ರ ತಿಳಿಯೋಣ. ಪ್ರಸ್ತುತ 
ವಿಷಯಕ್ಕೆ ಸಂಬಂಧಿಸಿದಂತೆ, ಎರಡನೇ ದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಕ್ರಿ.ಶ. 1443ರಲ್ಲಿ ಸಂದರ್ಶಿಸಿದ ಪರ್ಶಿಯಾ ದೇಶದ ರಾಯಭಾರಿ 
ಅಬ್ದುರ್‌ ರಜಾಕ್‌, ಕೃಷ್ಣದೇವರಾಯರ ಕಾಲದಲ್ಲಿ ಸಂದರ್ಶಿಸಿದ ಪೋರ್ಚುಗಲ್‌ ದೇಶದ ದುಆರ್ತೆ ಬಾರ್ಬೊಸಾ ಹಾಗೂ ಡಾಮಿಂಗೋ ಪಾಯೇಸ 
ಮತ್ತು ಅಚ್ಛುತರಾಯನ ಕಾಲದಲ್ಲಿ ಬಂದಿದ್ದ ಫೆರ್ನಾವೋ ನೂನಿಜ್‌, ಇವರುಗಳ ವಿವರಣೆಗಳು ಮುಖ್ಯ.? 


1. ಅಬ್ದುರ್‌ ರಜಾಕ್‌: .... ನಗರವನ್ನು ಹೇಗೆ ನಿರ್ಮಿಸಿದ್ದಾರೆಂದರೆ, ಏಳು ದುರ್ಗಗಳೂ, ಏಳು ಕೋಟೆಗಳೂ ಒಂದನೊಂದು 
ಆವರಿಸಿಕೊಂಡಿವೆ. ... ಎಲ್ಲಾ ಕೋಟೆಗಳ ಮಧ್ಯದಲ್ಲಿರುವ ಏಳನೆಯ ಕೋಟೆ .... ಇಲ್ಲಿ ರಾಜನು ವಾಸಮಾಡುವ ಅರಮನೆ ಇದೆ. ... ಎರಾ 
ಅರಮನೆಯ ಹೆಬ್ಬಾಗಿಲಿನಲ್ಲಿ ಎದುರುಬದರಾಗಿ ನಾಲ್ಕು ಅಂಗಡಿಬೀದಿಗಳಿವೆ. ಉತ್ತರದಲ್ಲಿ ರಾಯನ ಅರಮನೆ ದ್ವಾರವಿದೆ. ... ಆದರೆ ರಾಯನ 
ಅರಮನೆಯಲ್ಲಿರುವ ಸಭಾಮಂಟಪವು ಇದೆಲ್ಲಕ್ಕಿಂತಲೂ ಎತ್ತರವಾಗಿದೆ. ... ರಾಜನ ಅರಮನೆಯಲ್ಲಿ ಸೊಗಸಾಗಿ ಗೆಯ್ದ ಕಲ್ಲಿನಿಂದ ನಿರ್ಮಿಸಿದ 
ಕಾಲುವೆಗಳಲ್ಲಿ ಹರಿಯುವ ನೀರಿನ ರುರಿಗಳನ್ನು ನೋಡಬಹುದು. ... ರಾಜನ ಅರಮನೆಯ ದ್ವಾರದ ಎಡಗಡೆ, ಅರಮನೆಯೋಪಾದಿಯಲ್ಲಿ 
ಕಾಣುವ ಬಹು ದೊಡ್ಡದಾದ ದಿವಾನಖಾನೆಯಿದೆ. ಇದರ ಮುಂದೊಂದು ಹಜಾರವಿದೆ. ಇದು ಮನುಷ್ಕನ ಎತ್ತರದಷ್ಟಿದ್ದು, ಮೂವತ್ತು ಗಜ 
ಉದ್ದವೂ, ಹತ್ತು ಗಜ ಅಗಲವೂ ಇದೆ. ಇಲ್ಲಿ ದಪ್ತರಖಾನೆ ಇದೆ. ಅಲ್ಲದೆ ಇಲ್ಲಿ ಕಾರ್ಬೂನರು ಕುಳಿತುಕೊಳ್ಳುತ್ತಾರೆ. ... ಈ ಅರಮನೆಯ 
ಮಧ್ಯೆ (ಅಂದರೆ ದಿವಾನಖಾನೆಯ ಮಧ್ಯೆ) ಎತ್ತರವಾದ ವೇದಿಕೆಯ ಮೇಲೆ ದೈಯ್ಕಾಂಗ (ಡಣಾಯಕ ಅಥವಾ ದಿವಾನ) ಎಂದು ಕರೆಯಲ್ಪಡುವ 
ಖೋಜಾ ಕುಳಿತಿರುತ್ತಾನೆ. .... ರಾಜನಿರುವ ಅರಮನೆಯನ್ನು ಮುಟ್ಟುವ ಮುನ್ನ ಏಳು ಬಾಗಿಲುಗಳನ್ನು ದಾಟಿಹೋಗಬೇಕು. ಪ್ರತಿಯೊಂದು 
ಬಾಗಿಲನ್ನು ಒಬ್ಬೊಬ್ಬ ದ್ವಾರಪಾಲಕ ಕಾಯುತ್ತಾನೆ. ... ರಾಜನ ಅರಮನೆಯ ಹಿಂಭಾಗದಲ್ಲಿ ದೈಯ್ಕಾಂಗ(ದಿವಾನ)ನ ವಾಸದ ಅರಮನೆಯಿದೆ. ' 

. ಅರಮನೆಯ ಎಡಭಾಗದಲ್ಲಿ ದರಬ್‌ಖಾನ (ಟಂಕಸಾಲೆ) ಇದೆ. ... ರಾಜನ ಅರಮನೆಯ ನೆಲಮಾಳಿಗೆಯಲ್ಲಿ ಚಿನ್ನದ ಗಟ್ಟಿಗಳನ್ನು 
ರಾಶಿಹಾಕಿದ್ದಾರೆ. ... ದಿವಾನಖಾನೆಗೆ ಎದುರಾಗಿ ಫಿಲ್‌ಖಾನೆ (ಗಜಶಾಲೆ) ಇದೆ. ರಾಜನಿಗೆ ಸೇರಿದ ಅನೇಕ ಆನೆಗಳು, ಅರಮನೆಯ ಬಳಿ ಅಂದರೆ 
ಮೊದಲನೆ ಮತ್ತು ಎರಡನೆಯ ಕೋಟೆಗಳ ಮಧ್ಯೆ ಇರುವ ಉತ್ತರ ಪಶ್ಚಿಮ ಜಾಗದಲ್ಲಿರುತ್ತವೆ. .... ದರಬ್‌ಖಾನೆಗೆ '(ಟಂಕಸಾಲೆಗೆ) ಎದುರಾಗಿ 
ರಾಜ್ಕಪಾಲನ ಮನೆಯಿದೆ. ... ಒಂದು ದಿನ .... ಸಾಯಂಕಾಲ ನಾನು ರಾಜನನ್ನು ನೋಡಲು ಹೋದೆ. ... ರಾಜನು ಸಭಾಮಂಟಪದಲ್ಲಿ ಕುಳಿತು 
ಭವ್ಯವಾದ ವೈಭವದೊಡಗೂಡಿ ಒಡ್ಡೆಸುತ್ತಿದ್ದನು. ಅವನ ಎಡಗಡೆ ಮತ್ತು ಬಲಗಡೆ ಚಕ್ರಾಕಾರವಾಗಿ ಅಸಂಖ್ಯಾತ ಜನಸಂದಣಿ ಸೇರಿತ್ತು. ... 
ಜನಗಳು ಹೇಳುವುದು ನಿಜವಾದರೆ .... ರಾಜನ ಅಂತಃಪುರದಲ್ಲಿ ಇರುವ ರಾಣಿಯರು ಮತ್ತು ಇಟ್ಟುಕೊಂಡವರು ಏಳು ನೂರು .... 
ಪ್ರತಿಯೊಬ್ಬಳಿಗೂ ಬೇರೆ ಬೇರೆ ವಾಸಗೃಹ .... ಸಿಂಹಾಸನ .... ಬಹು ದೊಡ್ಡದಾದ ಆ ಸಿಂಹಾಸನವನ್ನು ಚಿನ್ನದಿಂದ ಮಾಡಿ ಅಪಾರ ಬೆಲೆಯ 
ವಜ್ರ ವೈಢೂರ್ಯಗಳಿಂದ ಅಲಂಕಾರ ಮಾಡಿದ್ದರು. ... ಸಿಂಹಾಸನದ ಮುಂದೆ ಚಚ್ಚೌಕವಾದ ಒಂದು ಮೆತ್ತೆ ಇತ್ತು. ಅದರ ಅಂಚಿಗೆ ಮೂರು 
ಸುತ್ತು ಅತ್ಯಂತ ಸುಂದರವಾದ ಬಿಳಿ ಮುತ್ತುಗಳನ್ನು ಹೆಣಿದಿದ್ದರು. .... ನಾನು ಅರಮನೆಗೆ ಹೋದಾಗ ನನ್ನನ್ನು ನಾಲ್ಕು ಮಂಟಪಗಳ ಬಳಿಗೆ 
ಕರೆದೊಯ್ದರು. ಈ ಮಂಟಪಗಳು ಒಂದೊಂದು ಹತ್ತು ಗಜ ಉದ್ದ ಮತ್ತು ಅಷ್ಟೇ ಅಗಲವಾಗಿದ್ದುವು. ಇವುಗಳ ಮೇಲ್ಭಾವಣಿಯನ್ನೂ, 

ಗೋಡೆಯನ್ನೂ ಚಿನ್ನದ ತಗಡುಗಳಿಂದ ಹೊದಿಸಿ ವಜ್ರಗಳಿಂದ ಅಲಂಕರಿಸಿದ್ದರು. ತಗಡು ಕತ್ತಿಯ ಅಲಗಿನಷ್ಟು ಮಂದವಾಗಿತ್ತು. ಚಿನ್ನದ 
ಮೊಳೆಗಳನ್ನೇ ಉಪಯೋಗಿಸಿ ತಗಡನ್ನು ಜೋಡಿಸಿದ್ದರು. ಮುಂಭಾಗದ ವೇದಿಕೆಯ ಮೇಲೆ ಸಿಂಹಾಸನವಿತ್ತು........ ಆ 


2. ದುಆರ್ತೆ ಬಾರ್ಬೊಸಾ: .... ರಾಜನು ಸುಂದರವಾದ ಹಾಗೂ ದೊಡ್ಡದಾದ ಅರಮನೆಗಳನ್ನು ಕಟ್ಟಿಸಿದ್ದಾ ನೆ. ಅಲ್ಲಲ್ಲಿ ಅನೇಕಾನೇಕ 
ಅಂಗಳಗಳಿವೆ. ಆ ಅಂಗಳಗಳಲ್ಲಿ ಅನೇಕ ದಿಬ್ಬಗಳೂ, ಕೊಳಗಳೂ, ಹೂಗಿಡಗಳೂ, ಇವೆ. ... ಮರಗಳಿಂದಲೂ ಹೂಗಿಡಗಳಿಂದಲೂ ತುಂಬಿದ 
ತೋಟಗಳಿವೆ. ... ಅರಮನೆಯ ಎಲ್ಲಾ ಕೆಲಸವೂ ಸ್ತ್ರೀಯರಿಂದಲೇ ನಡೆಯಬೇಕಾದ್ದರಿಂದ .... ಇವರಿಗೆ ಅರಮನೆಯೊಳಗೇ ವಾಸಕ್ಕೆ ಮನೆಗಳನ್ನು 
ಕಟ್ಟೆ ಬೇಕಾದುದನ್ನು ಒದಗಿಸುತ್ತಾರೆ. .... ಹಿಂದೆ ನಾನು ಹೇಳಿದ ಕೊಳಗಳಲ್ಲಿ ಸ್ತ್ರೀಯರು ನಿತ ವೂ ಸ್ನಾನಮಾಡಿ, ವಾದ್ಕಬಾರಿಸಿ, ಹಾಡಿ 
ನಲಿಯುತ್ತಾರೆ. .... ರಾಜನು ಪ್ರತ್ಕೇಕವಾದ ಓಲಗಶಾಲೆಯಲ್ಲಿ ತನ್ನ ಶ್ರೀಮಂತ ಸ ಮತ್ತು ಅಧಿಕಾರಿಗಳೊಡನೆ ಕುಳಿತು ರಾಜ್ಕ 
ವ್ಯವಹಾರಗಳನ್ನು ಪರಿಶೀಲಿಸುತ್ತಾನೆ. ... ಅರಮನೆಯ ಪಾಕಗೃಹಗಳು ದೊಡ್ಡದಾಗಿವೆ... 


35 


3. ಡಾಮಿಂಗೋ ಪಾಯೇಸ್‌: .... ಅರಮನೆಯ ಆವರಣವನ್ನು ಪ್ರವೇಶಿಸಲು ಎರಡು ಬಾಗಿಲುಗಳಿವೆ. ... ಇವೆರಡು ದಾಗ ಮಧ್ಯೆ 
ಬಹು ದೊಡ್ಡ ಅಂಗಳವಿದೆ. ಇದರ ಸುತ್ತ ಪಡಸಾಲೆ ಇದೆ. .... ರಾಜನ ಹೆಂಡತಿಯರು ತಮ್ಮದೇ ಆದ ಮನಗಳಲ್ಲಿ ಸಖಿಯರು ಮತ್ತು 
ಅವ್ವೆೈಯರೊಡಗೂಡಿ ಬೇರೆ ಬೇರೆ ಇರುತ್ತಾರೆ. ... ಈ ಸಖಿಯರೂ ಸೇರಿ ಅಂತಃಪುರದಲ್ಲಿ ಹನ್ನೆರಡು ಸಾವಿರ ಹೆಂಗಸರಿದ್ದಾರೆಂದು ತಿಳಿಯಿತು. 
... ಮೂವರು ಪಟ್ಟಮಹಿಷಿಯರ ಬಳಿಯಲ್ಲಿಯೂ ಸಮಾನ ಸಂಖ್ಯೆಯಲ್ಲಿ ಊಳಿಗದವರಿದ್ದಾರೆ. ... ಇವರಿಂದ ಅರಮನೆಯ ಆವರಣದಲ್ಲಿರುವ 
ಜನರೆಷ್ಟು, ಅವರಿರುವ ಮನೆಗಳೆಷ್ಟು, ಬೀದಿಗಳಷ್ಟು ಎಂಬುದನ್ನು ನೀವೇ ಊಹಿಸಿಕೊಳ್ಳಿ. .... ರಾಜನು ಅರಮನೆಯೊಳಗೆ ತಾನೇ ಬೇರೆ ಇರುತ್ತಾನೆ. 
... (ರಾಜನು) ಸ್ನಾನ ಮಾಡಿದ ನಂತರ ಅರಮನೆಯೊಳಗೆ ಇರುವ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಪೂಜೆ ಮಾಡುತ್ತಾನೆ. ... ಅನಂತರ 
ಸುಂದರವಾಗಿ ಅಲಂಕೃತವಾದ ಅನೇಕ ಕಂಬಗಳುಳ್ಳ ತೊಟ್ಟಿಯಲ್ಲಿ ಕುಳಿತು ತನ್ನ ಆಪ್ತ ಮಂತ್ರಿಗಳು ಮತ್ತು ಅಧಿಕಾರಿಗಳೊಡನೆ ರಾಜಕಾರ್ಯ 
ನಿರ್ವಹಣೆಯಲ್ಲಿ ಮಗ್ನನಾಗುತ್ತಾನೆ. ಈ ತೊಟ್ಟಿಯ ಕಂಬಗಳಲ್ಲಿ ಸೊಗಸಾಗಿ ಮಾಡಿದ ಸ್ತ್ರೀ ವಿಗ್ರಹಗಳಿವೆ. ... ಸ್ವಲ್ಪ ದೂರ ಹೋದರೆ ಒಂದು 
ಒಳಕೋಟೆಯೂ, ಅದನ್ನು ಪ್ರವೇಶಿಸಲು ಒಂದು ಹೆಬ್ಬಾಗಿಲೂ ಇದೆ. ಇಲ್ಲಿಂದ ಒಳಗಡೆ ಹೋದರೆ ರಾಜನ ಅರಮನೆಯವರೆಗೂ ದಳವಾಯಿಗಳ, 
ಶ್ರೀಮಂತರ ಮತ್ತು ವರ್ತಕರ ಸುಂದರವಾದ ಬೀದಿಗಳೋ ಬೀದಿಗಳು; ಮನೆಗಳೋ ಮನೆಗಳು .... ರಾಜಬೀದಿಯನ್ನೇ ಹಿಡಿದು ಹೋದರೆ 
ಅರಮನೆಯ ಮುಂದಿನ ಮೈದಾನ .... ಊರಿನ ನಟ್ಟ ನಡುವೆ ಇರುವುದರಿಂದ ಎಲ್ಲರಿಗೂ ಬೇಕಾದ ಸ್ಥಳ .... (ಅರಮನೆಯಲ್ಲಿ) ಒಂದು ಕಡೆ 
ಪೋರ್ಚುಗೀಸರಿಂದ ಹಿಡಿದು ಎಲ್ಲಾ ಪರದೇಶೀ ಜನರ ನಡತೆಗಳ ಚಿತ್ರಗಳಿದ್ದುವು (ಗೋಡೆಗಳ ಮೇಲೆ). ಈ ಚಿತ್ರಗಳನ್ನು ಅರಮನೆಯಲ್ಲಿಯೇ 
ಇರುವ ರಾಣಿಯರಿಗೋಸ್ಕರ ಬರೆಯಿಸಿದ್ದರು. ಇನ್ನೊಂದು ಕಡೆ ಮೃಗಗಳ ಕಾದಾಟಕ್ಕೆ ಮಾಡಿದ್ದ ಅಖಾಡವನ್ನು ನೋಡಿದೆವು. ಒಂದು ಕಡೆ ರಾಜನ 
ಆಜ್ಞೆಯಂತೆ ಬಿಲ್ಲು ಬಾಣಗಳನ್ನು ಹಿಡಿದ ಸ್ತ್ರೀಯರ ಚಿತ್ರಗಳನ್ನು ಚಿತ್ರೀಕರಿಸಿದ್ದರು. .... ಅನಂತರ ನೃತ್ಯಶಾಲೆಯನ್ನು ನೋಡಿದೆವು. ... ಬಹು 
ಉದ್ದವಾಗಿದೆ; ಅಗಲ ಕಡಿಮೆ. ಕಲ್ಲಿನಲ್ಲಿ ಕಡೆದ ಕಂಬಗಳು. ಈ ಕಂಬಗಳ ಪಾದಗಳನ್ನು ಆನೆ ಮುಂತಾದ ಪ್ರಾಣಿಗಳ ಆಕಾರಕ್ಕೆ ಕೆತ್ತಿದ್ದಾರೆ. 
ನಾನಾ ತರಹದ ವಿಗ್ರಹಗಳನ್ನು ಕೊರೆದಿದ್ದಾರೆ. ಎಲ್ಲ ಕಂಬಗಳ ಮೇಲೂ ನರ್ತಕಿಯರ ಚಿತ್ರ ಕೆತ್ತಿದ್ದಾರೆ. ... ಈ ನೃತ್ಯ ಶಾಲೆಯ ಕೊನೆಯಲ್ಲಿ 
ಚಿತ್ರಿತವಾದ ವಿಶ್ರಾಂತಿ ಕೋಣೆ ಇದೆ....!0 


4. ಫೆರ್ನಾವೋ ನೂನಿಜ್‌: .... ಕೃಷ್ಣರಾಯನು ವಿಜಯನಗರದಲ್ಲಿದ್ದ ಚಿನ್ನಾದೇವಿಯಲ್ಲಿ ಇಟ್ಟಿದ್ದ ಅಪಾರ ಪ್ರೇಮದಿಂದಾಗಿ .... ಮಂತ್ರಿ 
ತಿಮ್ಮರಸನು ಅರಮನೆಗೆ ಸೇರಿದಂತೆ ಒಂದು ಎತ್ತರವಾದ ಹಾಗೂ ದೊಡ್ಡದಾದ ಗೋಪುರವನ್ನು ಕಟ್ಟಿಸಿ ಅದರಲ್ಲಿ ಆ ಚಿನ್ನಾದೇವಿಯನ್ನಿಟ್ಟನು. 
-- ರಾಜನ ಅರಮನೆಯು ದೊಡ್ಡದಾಗಿದ್ದು, ಅದರಲ್ಲಿ ವಿಶಾಲವಾದ ಕೋಣೆಗಳಿವೆ. ಪ್ರತಿಯೊಬ್ಬ ಹೆಂಡತಿಗೂ ಬೇರೆ ಬೇರೆ ಕೋಣೆ .... (ರಾಜನ) 
ಅಡುಗೆ ಮನೆಯಲ್ಲಿ ಸುಮಾರು ಇನ್ನೂರು ಜನ ಉಸ್ತುವಾರಿ ನೋಡಿಕೊಳ್ಳುವ ಜನರಿದ್ದಾರೆ....!! 


ಈ. ನಮಗೆಲ್ಲಾ ವಿದಿತವಿರುವಂತೆ, ಕನ್ನಡದಲ್ಲಿ ರಚಿಸಲಾಗಿರುವ ಹಲವು ಸಮಕಾಲೀನ ಕಥಾನಿರೂಪಣಾ ಕವಿತಾ ಗ್ರಂಥಗಳಲ್ಲಿ ರಾಜರ 
ಅರಮನೆಗಳು, ಅವುಗಳ ಉಪವಿಭಾಗಗಳು (auxiliary structures), ವೈಭವ, ವಿವಿಧೋದ್ದೇಶ, ಉಪಯುಕ್ತತೆ ಮುಂತಾದ ವಿಷಯಗಳನ್ನು 
ಕುರಿತು ವಿವರಣೆಗಳು ವಿಪುಲವಾಗಿ, ಸಾಂದರ್ಭಿಕವಾಗಿ ದೊರೆಯುತ್ತವೆ. ಆದರೆ ಅವುಗಳ ರಚನಾಕ್ರಮ, ವಿನ್ಮಾಸ ಮುಂತಾದವುಗಳ ಬಗೆಗೆ ಏನೂ 
ದೊರೆಯುವುದಿಲ್ಲ. ಆದರೂ, ಆ ವಿವರಣೆಗಳಿಗೆಲ್ಲ ಗ್ರಂಥಕರ್ತ ಕವಿಯು ಸ್ವತಃ ನೋಡಿ, ಅನುಭವಿಸಿ, ಅಥವಾ ಕೇಳಿ ತಿಳಿದು ಸಂಗ್ರಹಿಸಿದ 
ಸಂಗತಿಗಳೇ ಆಧಾರವೆಂಬುದರಲ್ಲಿ ಸಂಶಯವಿಲ್ಲ. ಕೆಲವರಂತೂ, ತಮ್ಮ ಗ್ರಂಥ ರಚನಾ ಕಾರ್ಯಗಳನ್ನು ಆ ವಿಜಯನಗರ ಪಟ್ಟಣದಲ್ಲಿ 


[oe] 


ವಾಸವಾಗಿದ್ದುಕೊಂಡೇ ನಿರ್ವಹಿಸಿದರು: ಉದಾಹರಣೆಗೆ ಚಾಮರಸ, ತಿಮ್ಮಣಕವಿ, ವಿರೂಪಾಕ್ಷ ಪಂಡಿತ, ಮುಕ್ಕು ತಿಮ್ಮಯ, ಮಲ್ಲಯ 


ಬರುವ ಕಥಾ ನಾಯಕ/ಅರಸರನ್ನು ವಿಜಯನಗರದ ಅರಸರ ಹೆಸರುಗಳಿಂದಾಗಲೀ, ಅವರ ನಗರ/ರಾಜಧಾನಿಯನ್ನು ಆ ಮಹಾಪಟ್ಟಣ 
ವಿಜಯನಗರವೆಂದಾಗಲೀ ಹೆಸರಿಸದೇ ಇದ್ದಾಗಲೂ ಅಲ್ಲಿ ಬರುವ ವಿವರಣೆಗಳು ಕವಿಯ ಸಮಕಾಲೀನ ಅರಸರಿಗೆ ಮತ್ತು ಸುಪ್ರಸಿದ್ದ ಆ 
ವಿಜಯನಗರ ಪಟ್ಟಣಕ್ಕೇ ಪರೋಕ್ಷವಾಗಿ ಅನ್ವಯಿಸುತ್ತಿದ್ದುವೆಂದು ತಿಳಿಯಬೇಕಾಗುತ್ತದೆ. ಹಾಗಾಗಿ, ಪ್ರಸ್ತುತ ವಿಷಯಕ್ಕೆ ಅವುಗಳನ್ನು ಕಡೆಗಣಿಸದೆ 
ತಿಳಿಯುವುದೂ ಬಹು ಮುಖ್ಯ ಹಾಗೂ ಉಪಯುಕ್ತ. 


36 


1. ಅರಮನೆ: ರಾಜನ ವಾಸಸ್ಥಳವು 'ರಾಜಾಲಯ', 'ಅರಮನೆ', 'ರಾಜಭವನ' ಎಂದು ಮುಂತಾಗಿ ಕರೆಯಲ ಡುತ್ತಿದ್ದು, ಅದು ಒಳಕೋಟೆಯ 
ಮಧ್ಯದಲ್ಲಿ ಕಾಣಬರುತ್ತಿತ್ತು. ಅದು 'ಪುರವನಿತೆಯ ಮುಖ ಬಿಂಬದಂತೆ' ಕೇಂದ್ರ ಪ್ರದೇಶದಲ್ಲಿದ್ದು ಪ್ರಮುಖ ಹಾಗೂ ಆಕರ್ಷಕ ಕಟ್ಟಡವಾಗಿತ್ತು. 
ಅದರೊಳಗೆ ರಾಜನು ತನ್ನ ಪರಿವಾರ ಸಮೇತ 'ಸಕಲ ಸೌಭಾಗ್ಮದಿಂದಿರುತಿರ್ದನು' [ಚ.ಪು., ಸಂದಿ 11, ಪದ್ಮ 47, 48]. ಲಕ್ಷ್ಮೀಶ ಕವಿಯು, 
ರಾಜನ ಅರಮನೆಯನ್ನು (ನೃಪಾಗಾರವನ್ನು) ಚಲುವಿನ ನಾರಿಯಂತಿರ್ದ ಆ ಮಹಾನಗರದ ಮುಖಾಂಬುಜವೆಂದು ವರ್ಣಿಸಿರುತ್ತಾನೆ [ಜೈ.ಭಾ., 
ಸಂ.17 ಪ.8]. ಗೋವಿಂದ ವೈದ್ಮನು ರಾಜನ ಅರಮನೆ ಸಂಕೀರ್ಣವು ಒಂದು ಭದ್ರವಾದ ಒಳಕೋಟೆ, ವಜ್ರದ ಕೋಟೆಯಂತೆ ಇತ್ತೆಂದು ಹೇಳುತ್ತಾ 
ಅದನ್ನು 'ಲಕ್ಷ್ಮೀ ಬೀಡಾರ'ವೆಂದೂ ಹೊಗಳಿರುತ್ತಾನೆ [ಕಂ.ವಿ.; ಸಂ.7, ಪ.23]. ಕವಿ ಕನಕದಾಸನು ರಾಯನರಮನೆಯನ್ನು, ಸುಂದರವಾದ 
ಒಂದು ತಾವರೆ ಹೂವಿನ ಮಧ್ಯದಲ್ಲಿ ಆಕರ್ಷಕವಾಗಿ ಕಾಣಬರುತ್ತಿದ್ದ ಕರ್ಣಿಕೆಯಂತೆ ಶೋಭಿಸುತ್ತಿತ್ತು ಎಂದು ವರ್ಣಿಸಿರುತ್ತಾನೆ [ಮೋ.ತ., ಸಂ.3, 
ಪ.62]. ಕಲ್ಮಾಣಕೀರ್ತಿಯ ವರ್ಣನೆಯ ಪ್ರಕಾರ, ರಾಜನ ಅರಮನೆಯು ಮೂರು ಸುತ್ತುಗಳ ಒಳಕೋಟೆಗಳ ಮಧ್ಯದಲ್ಲಿ ನಿರ್ಮಿತವಾಗಿತ್ತು. 
ಆ ಕೊಟೆಗೋಡೆಗಳಲ್ಲಿ ಅಲ್ಲಲ್ಲಿ ಸೂಕ್ತರೀತಿಯಲ್ಲಿ ಹಾಗೂ ಅವಶ್ಯಕತೆಗಳಿಗನುಗುಣವಾಗಿ ಗೋಪುರದ್ವಾರಗಳು, ಹೆಬ್ಬಾಗಿಲುಗಳು, 
ಬಾಗಿಲುಗಳನ್ನೊದಗಿಸಲಾಗಿತ್ತು. ಅಲ್ಲಿ ಅನೇಕ ಕೊಠಡಿಗಳು ಕಾಣಬರುತ್ತಿದ್ದುವಲ್ಲದೆ, ಗಾಳಿ ಬೆಳಕುಗಳಿಗಾಗಿ ಸರಿಯಾದ ವ್ಯವಸ್ಥೆಗಳನ್ನೂ 
ಮಾಡಲಾಗಿತ್ತು. ಆ ಅರಮನೆಯ ಸಂಕೀರ್ಣದ ಮೇಲೆ ಮಿನುಗುವ ಕಲಶಗಳು ಹಾಗೂ ಹಾರಾಡುವ ಧ್ವಜ ಪತಾಕೆಗಳು ಕಂಗೊಳಿಸುತ್ತಿದ್ದುವು. 
ಹಾಗಾಗಿ, ಕವಿಯ ಮಾತಿನಲ್ಲಿ, ಆ ಅರಮನೆಯು ಸುರಲೋಕದಿಂದ ಭೂಮಿಗೆ ಇಳಿದು ಬಂದಿರುವ ವಿಮಾನದೋಪಾದಿಯಲ್ಲಿ ಶೋಭಿಸುತ್ತಿತ್ತು 
[ಜ್ಞಾ.ಚ., ಸಂ.6, ಪ.97, 98]. 


2. ಅಲಂಕಾರ: ಆ ಅರಮನೆಯಾದರೋ ಹೆಚ್ಚಿನ ಬಿನ್ನಾಣದಿಂದ ನಿರ್ಮಿತವಾದ ಹೊನ್ನ ಕುರುಮಾಡವಾಗಿದ್ದು, ಅದರ ಸುತ್ತಲೂ 
ಎತ್ತರದಲ್ಲಿ ಅನೇಕ ರಾಜಪತಾಕೆಗಳು ಅಲ್ಲಲ್ಲಿ ಹಾರಾಡುತ್ತಿದ್ದುವು [ದ.ಪು., ಸಂ.4, ಪ.32]. ಅರಮನೆ ಸೇರಿದಂತೆ ಅಲ್ಲಿಯ ಸಂಕೀರ್ಣದ 
ಕಟ್ಟಡಗಳು ಸಹಾ ಬಹು ಸುಂದರ ಹಾಗೂ ಉನ್ನತವಾದ ಕಟ್ಟಡಗಳಾಗಿದ್ದು ಮತ್ತು ಎತ್ತರದಲ್ಲಿ ಹಾರಾಡುತ್ತಿದ್ದ ರಾಜಧ್ವಜ, ಪತಾಕೆಗಳಿಂದಾಗಿ, 
ಅದು ಒಂದು ಕ್ರಮಾನುಸಾರವಾಗಿ ನಿರ್ಮಿಸಲಾದ ಬೃಹತ್‌ ಹಡಗವೇನೋ ಮತ್ತು ಅದನ್ನು ಮಹಾಪಟ್ಟಣವೆಂಬ ಸಮುದ್ರದ ಮಧ್ಯದಲ್ಲಿ ಲಂಗರು 
ಹಾಕಿ ನಿಲ್ಲಿಸಿರುವರೇನೋ ಎಂಬಂತೆ ಭಾಸವಾಗುತ್ತಿತ್ತು [ರಾ.ಚ., ಸಂ.5, ಪ.1]. ಆ ಉನ್ನತವಾದ ಸೌಧಗಳ ಶಿಖರಗಳನ್ನು ಕಣ್ಣುಕೋರೈಸುವಂತೆ 
ಹೊಳೆಯುತ್ತಿದ್ದ ಮಣಿಖಚಿತವಾದ ಕಲಶಗಳಿಂದಲೂ ಅಲಂಕರಿಸಲಾಗಿತ್ತು [ವಿ.ಚ., ಸಂ.1, ಪ.79]. ಮತ್ತು ಆ ಪುರದ ಮಧ್ಯದ ಮಣಿಮಯದ 
ಹೊಂಗೋಟೆಯೊಳಗೆ, ಸುರಗಿರಿಯ ಮೇಲೆ ಅತುಳ ಗಿರಿಗಳನ್ನು ಇರಿಸಿರುವಂದದಿ ಅಲ್ಲಿಯ ಕನಕಮಯವಾದ ಉಪ್ಪರಿಗೆ ಮನೆಗಳು 
ರಂಜಿಸುತ್ತಿದ್ದುವು ಮತ್ತು ಅಲ್ಲಿಯ ಪ್ರಮುಖವಾದ ಮಹಾಮಂದಿರದೊಳಗೆ ಮಹೀಪಾಲನು ಒಲವಿಂದಿರ್ದನು [ಜೀ.ಚ., ಸಂ.2, ಪ.39, 41]. 
ಆ ರಾಜಾಲಯದ ನಾಲ್ಕು ಮೂಲೆಗಳ ಮೇಲೆ ನಾಲ್ಕು ಮತ್ತು ಮಧ್ಯದಲ್ಲಿ ಒಂದರಂತೆ ಬಹು ಉನ್ನತವಾದ ಶಿಖರಗಳು ಶೋಭಿಸುತ್ತಿದ್ದುವು. 
ಅವುಗಳನ್ನು ರಾಜನಿಗೆ ಒಲಿದಿದ್ದ ಜಯಸಿರಿ, ಭಾಗ್ಯಸಿರಿ, ಶಾರದೆ, ಲಕ್ಷ್ಮಿ, ದೈರ್ಯಲಕ್ಷ್ಮಿಯರ ಹೆಸರುಗಳಿಂದ ಸಂಭೋಧಿಸಲಾಗುತ್ತಿತ್ತು [ಕಂ.ವಿ., 
ಸಂ.7 ಪ.21-251. 


3. ಬೀದಿಗಳು: ಅರಮನೆಯ ಸಂಕೀರ್ಣವನ್ನು ಕೇಂದ್ರವನ್ನಾಗಿರಿಸಿಕೊಂಡು, ನೇರವಾದ ಬೀದಿಗಳು ದಿಕ್ಕುದಿಕ್ಕುಗಳಲ್ಲಿ 
ಹರಡಿಕೊಂಡಿರುತ್ತಿದ್ದುವು. ಅವುಗಳನ್ನು ಸೋಮವೀದಿ, ಸೂರ್ಯವೀದಿಗಳೆಂದು ಕರೆಯುತ್ತಿದ್ದರು [ವಿ.ಚ., ಸಂ.1, ಪ.78]. ವಿರೂಪಾಕ್ಷ ಪಂಡಿತನ 
ಪ್ರಕಾರ ಆ ಮಹಾನಗರದಲ್ಲಿ ಸೂರ್ಯಬೀದಿಗಳು 120 ಮತ್ತು ಶಶಿಬೀದಿಗಳು 120 ಇದ್ದುವು. ರಾಜನ ಅರಮನೆಯ ಮುಂದಿನಿಂದ ಹೋಗುತ್ತಿದ್ದ 
ಮುಖ್ಯ ಬೀದಿಯೇ 'ರಾಜಬೀದಿ' [ಚ.ಪು., ಸಂ.11, ಪ.34 ಮತ್ತು ಕಂ.ವಿ., 70.2, ಪ.68]. ಅದನ್ನು 'ರಾಜಮಾರ್ಗ'ವೆಂದೂ ಕರೆಯಲಾಗುತ್ತಿತ್ತು 
[ಜೈ.ಬಾ., ಸಂ.7, ಪ.8]. ಪೂರ್ವ-ಪಶ್ಚಿಮವಾಗಿದ್ದ ಬೀದಿಗಳನ್ನು ಸೂರ್ಯಬೀದಿಗಳೆಂದೂ ಮತ್ತು ಉತ್ತರ-ದಕ್ಷಿ ಣವಾಗಿರುತ್ತಿದ್ದ ಬೀದಿಗಳನ್ನು 
ಶಶಿಬೀದಿಗಳೆಂದೂ ಕರೆಯುವುದು ರೂಢಿಯಲ್ಲಿತ್ತು." 


4. ರಾಜಾಲಯ ಸಂಕೀರ್ಣ: ರಾಜಾಲಯದ ಅಂತರಂತರದಲ್ಲಿ ಅನೇಕ ಹಾಗೂ ವಿವಿಧೋಪಯೋಗಿ ಸೌದಗಳು ಸಾಲುಸಾಲಾಗಿ 
ಕಾಣಬರುತ್ತಿದ್ದವು [ಚ.ಪು., ಸಂ.11, ಪ.49]. ಅವುಗಳೆಂದರೆ, ದೊರೆಗಳ ನಿವಾಸಗಳು, ಅರಸು ಮಕ್ಕಳ ಗೃಹಗಳು, ವರಮಂತ್ರಿ ವರ್ಗದವರ 
ಆಲಯಗಳು, ಕರಣಿಕ ಜೋಯಿಸರ ವಾಸಸ್ಥಳಗಳು, ಮುಂತಾದವುಗಳು ([ವಿ.ಚ., ಸಂ.1, ಪ.80]. ಅಲ್ಲದೆ ರಾಜನಿಗೆ ಸೇರಿದ ಗಜಶಾಲೆ, 
ಹಯಶಾಲೆ, ಆಯುಧಶಾಲೆ, ಸಕಲ ಭಂಡಾರದ ಶಾಲೆ ಮುಂತಾದವುಗಳು ಸಹಾ ಅರಮನೆಯ ಪರಿಸರದಲ್ಲಿಯೇ ನಿರ್ಮಾಣವಾಗಿರುತ್ತಿದ್ದುವು 
[ಚ.ಪು., ಸಂ.11, ಪ.47]. ಅಲ್ಲದೆ ಕರಣಶಾಲೆ (secretariat) ಎಂದು ಕರೆಯಲ್ಪಡುತ್ತಿದ್ದ, ರಾಜ್ಕಾ ಡಳಿತಕ್ಕೆ ಸಂಬಂಧಿಸಿದ ಕಾರ್ಯಾಲಯವು 
ಸಹಾ ಆ ಸಂಕೀರ್ಣದಲ್ಲಿಯೇ ಕಾಣಬರುತ್ತಿತ್ತು. ಅಲ್ಲಿ ಹದಿನಾರು ವಿಭಾಗಗಳ ಕರಣದವರು (ಕರಣಿಕರು), ತಮಗೆ ವಹಿಸಲಾದ ವಿವಿಧ ರಾಜ್ಕ 
ಕಾರ್ಯಗಳಲ್ಲಿ ನಿರತರಾಗಿರುತ್ತಿದ್ದರು [ಪ. ಸಂ.4, ಪ.23, 24]. ಮತ್ತು ವಾಸ್ತುಶಾಸ್ತ್ರಜ್ಞರಿಂದ ಬಹು ಕುಶಲತೆಯಿಂದ ಹಾಗೂ 


ವಾಸ್ತುಶಾಸ್ತ್ರ ಕ್ಕನುಗುಣವಾಗಿ ನಿರ್ಮಿಸಲಾಗಿದ್ದ hee ಅಡುಗೆಶಾಲೆ, ಭೋಜನಶಾಲೆ, ಮಂತ್ರಾ ಲೋಚನೆಯ ಗೃಹ, ಶಯನಗೃಹ, ವಸ್ತ್ರ ಭಂಡಾರ, 


31 


ಓಲಗಶಾಲೆ, ನರ್ತನಶಾಲೆ, ಸಂಗೀತದ ಶಾಲೆ, ಖಜಾನೆ ಭಂಡಾರ ಗೃಹ, ತೈಲ, ತುಪ್ಪ ಇತರ ರಸಭಾಂಡಗಳ, ದವಸ ಧಾನ್ಯಗಳ ಉಗ್ರಾಣಗಳು 
ಶಾ 3 ) ಗ ಗ | i ಲ 
ಶ್‌ ಅವಶ್ಮವಿದ್ದ ಕಟ್ಟಡಗಳನ್ನೂ ಅಲ್ಲಿಯೇ ನೋಡಬಹುದಾಗಿತ್ತು [ಚ.ಪು., ಸಂ.5, ಪ.47-50]. ಮೇಲಿನ ಅಂಶಗಳನ್ನು ವಿವರಿಸುವ 
ರಿ ಗ ೬ Ki ೧ 


ಪದ್ಮ ಭಾಗಗಳು ಈ ಕೆಳಗಿನಂತಿವೆ. ' 


ಪೇಳಲಚ್ಚರಿಯಾದುದರಮನೆಯದಾ ವಿಶ್ವಕರ್ಮನಿರ್ಮಿತದಂತಿರೆ ॥ 48 ॥ 
ಎಸೆದುವಲ್ಲಲ್ಲಿ ವಾಸ್ತುಕ್ರಮಂಬಿಡಿದು ರಂ 

ಜಿಸುವ ಮಜ್ಜನಶಾಲೆಯುಂ ಸೂಪಶಾಲೆ ಶೋ 

ಭಿಸುವ ಭೋಜನಶಾಲೆಯುಂ ಮಂತ್ರಶಾಲೆ ನರ್ತನಶಾಲೆ ವಸ್ತ್ರಶಾಲೆ 
ಮಿಸುಪ ಹಯಶಾಲೆ ಗಜಶಾಲೆಯೋಲಗಶಾಲೆ 

ಪೊಸಗೀತಶಾಲೆಯೊಪ್ಪುವ ಶಯನಶಾಲೆ ಭಾ 

ವಿಸಲರಸುಠೀವಿಗುಳ್ಳನಿತು ಶಾಲೆಗಳೊಪ್ಪಿದುವು ...... ll 49 ॥ 

ಸಕಲ ಕೋಶದ ಗೃಹಂಗಳ ತೈಲ ಫೃತಗುಡ 

ಪ್ರಕರ ರಸಭಾಂಡದುಗ್ರಾಣದೊಳ್ಳನೆಗಳು 

ಸುಕರ ಧಾನ್ಯದ ಕಣಜಗಳ ...... ll 50 


ಮತ್ತು ಆ ಅರಮನೆಗೆ ಹೇಮಮಯವಾಗಿದ್ದ ದ್ವಾರಬಾಗಿಲುಗಳಿದ್ದುವು. ಅವುಗಳ ಮೇಲೆ ಬಹು ಎತ್ತ ರಕ್ಕೆ ಮಣಿಖಚಿತವಾದ ಉಪ್ಪರಿಗೆಗಳು 
(ಗೋಪುರಗಳು) ಕಾಣುತ್ತಿ ದ್ದುವು [ಚ.ಪು., ಸಂ.5, ಪ.52]. ಮೇಲಿನ ವಿಷಯಾಂಶಗಳನ್ನೇ ಸುಮರ್ಥಿಸುತ್ತಾ ಭಾಸ್ಕರ ಕವಿಯು ಹೇಳುವಂತೆ, 
ಪುರದ ಮಧ್ಯದ ವಜ್ರದ ಹೊಂಗೋಟೆಯ ಮಧ್ಯದಲ್ಲಿ ಕನಕಮಯವಾದ ಉಪ್ಪರಿಗೆಗಳಿಂದ ಕೂಡಿದ ಅರಮನೆಯ ಸಂಕೀರ್ಣವು ರಂಜಿಸುತ್ತಿತ್ತು. 
ಆ ಸಂಕೀರ್ಣದಲ್ಲಿ ಸಚಿವರ ಮನೆಗಳು, ಶಸ್ತ್ರಶಾಲೆ, ಹಯಶಾಲೆ, ಅರಸಿಯರ ಮಂದಿರಗಳು, ದೇವತಾರ್ಚನೆಯ ಮಂದಿರ, ದೊಡ್ಡ ಮಂಟಪ 
(ಓಲಗಶಾಲೆ), ಉದ್ಯಾನಗಳು ಮುಂತಾದವುಗಳು ರಂಜಿಸುತ್ತಿದ್ದುವು [ಜೀ.ಚ., ಸ.2, ಪ.39, 40]. ಆ ರಾಜಾಲಯವು ಒಂದರ ಮೇಲೊಂದರಂತೆ 
ಏಳು ಮಹಡಿಗಳಿಂದ ನಿರ್ಮಿತವಾದುದಾಗಿತ್ತು (ಸಪ್ತಕಕ್ಷಾ ಸಮೇತ ... ಏಳು ನೆಲೆಗಳ ಮಾಡಂಗಳಿಂದಂ .....). ಮತ್ತು ಅದು ಉನ್ನತವಾದ 
ಶಿಖರಗಳಿಂದ, ಅವುಗಳ ಮೇಲೆ ರತ್ನಖಚಿತವಾದ ಕಲಶಗಳಿಂದ ಅಲಂಕೃತವಾಗಿದ್ದುದಲ್ಲದೆ, ಆ ಅರಮನೆಯನ್ನು, ಅದರೊಳಗಿದ್ದ ಸಭಾಸದನವನ್ನು 
ಬಹು ವಿಧವಾಗಿ ಸಿಂಗರಿಸಲಾಗಿತ್ತು . ರಾಣಿಯರ ವಾಸದ ಮನೆಗಳೂ ಸಹಾ ಅದೇ ಸಂಕೀರ್ಣದಲ್ಲಿಯ ಮಹಡಿಗಳಲ್ಲಿ ವಿಶೇಷ ಅಲಂಕಾರಗಳಿಂದ 
ಶೋಭಿಸುತ್ತಿ ದ್ದುವು (".... ರಾಣಿಯರ ಗೇಹಚಯಂ ಬಳಸಿರ್ದುದಂತದಂ .... ನೆಲೆ ಮಾಡಂಗಳ ಚೂಳಿಕಾಗ್ರಮನಡರ್ದೇರಿರ್ದ 
ಕಾಂತಾಸ್ಕಮಂಡಳಮಂ ನೋಡಿ ..... ). ಅಲ್ಲದೆ, ಆ 'ನರನಾಥನ ಚಾರುಗೇಹಂ ಬಳಸಿರ್ಕುಂ' ಹಯಶಾಲೆ, ಆನೆಶಾಲೆ, ಶಸ್ತ್ರಾಗಾರ ಮುಂತಾದವುಗಳು 
(ಧ.ಪು., ಸಂ.1, ವಚನ, ಪದ್ಯ 148-159). ಆ ಅರಮನೆಯ ಹಿಂದಿದ್ದ ಹಿತ್ತಲಿನಲ್ಲಿ ನೀರಿನ ಬಾವಿಗಳ ಏರ್ಪಾಡೂ ಇತ್ತು. ಮತ್ತು ಆ 
ರಾಜಭವನದೇಕ (ಏಕಾಂತ) ಪ್ರದೇಶದಲ್ಲಿ ಒಂದು ಪೂಜಾಗೃಹವೂ ಇತ್ತು (ದೇಹಾರ ಗೃಹಂ) [ಧ.ಪು., ಸಂ.1, ಪ.160, 1631. ಅದೇ 
ಸಂಕೀರ್ಣದಲ್ಲಿ ಮತೊ ೦ದೆಡೆಯೊಳಗೆ, ನಾನಾ ರತ್ನಗಳನ್ನು ಶೇಖರಿಸಿಡಲಾಗಿದ್ದ 'ಬಂಡಾರಾಲಯಮಾ ನರಪ ನಿವಾಸದಲ್ಲಿ ರಂಜಿಸು'ತ್ತಿತ್ತು [ಧ.ಪ್ರ., 
ಸಂ.1, ಪ.64]. ನಂಜುಂಡ ಕವಿಯು ಮೇಲೆ ವಿವರಿಸಿದ ಉಪನಿವೇಶನಗಳಲ್ಲದೆ ಬೇರೆ ಕೆಲವು ಅಸ್ತಿತ್ವದಲ್ಲಿದ್ದ ವಿಷಯವನ್ನು ಹೇಳುತ್ತಾ 
ಅವುಗಳನ್ನು ನಾಟಕಶಾಲೆ, ಚಿತ್ರಶಾಲೆ, ಮಂತಣಶಾಲೆ, ವಿದ್ಯಾಮಂಟಪ, ಮೋಹನ ಮಂಟಪ, ಭದ್ರ ಮಂಟಪ, ಎತ್ತರವಾದ ಶಿಖರಗಳಿಂದ ಕೂಡಿದ 
ಉಪ್ಪರಿಗೆ ಮನೆಗಳು, ಪರಿಣಯ ಮಂಟಪ, ಹಜಾರ, ದಿವಾಣ ಚಾವಡಿ, ಮುಂತಾದ ಹೆಸರುಗಳಿಂದ ತಿಳಿಸಿರುತ್ತಾನೆ. ಅಲ್ಲದೆ ಅವುಗಳಲ್ಲಿ 
ಕಾಣಬರುತ್ತಿ ದ್ದ ವಿವಿಧ ಹಾಗೂ ವೈಭವಯುಕ ಅಲಂಕಾರಗಳನ್ನು ರಂಜನೀಯವಾಗಿ ವರ್ಣಿಸಿರುತ್ತಾ ನೆ [ರಾ.ಚ., ಸಂ.1, ಪ.1-5]. ಮೇಲಿನಂತೆ 
ವಿವಿಧೋಪಯೋಗಿ ಮಂಟಪ-ಶಾಲೆಗಳಲ್ಲದೆ, ವಿಶೇಷವಾದ ಅಲಂಕಾರಗಳಿಂದ ಕೂಡಿದ ಲಕ್ಷ್ಮೀವಿಲಾಸ, ದುರ್ಗಾಮಂಟಪ, ಶಾರದಾಮಂಟಪ, 
ಇಂದಿರಾಮಂದಿರ ಎಂಬ ದೇವಿಯರ ಹೆಸರಿನ ಮಂಟಪಗಳ ಇರುವಿಕೆಯನ್ನು ಕವಿಯು ಹೇಳಿರುತ್ತಾನೆ [ಕಂ.ವಿ., ಸಂ.7, ಪ.32-34]. ಮತು 
ಬಂಗಾರ ಚೌಕಿ, ಮಣಿಮಯ ಭವನ, ನಾಟಕ ಭವನಗಳಿದ್ದುದಾಗಿಯೂ ಹೇಳಿರುತ್ತಾನೆ [ಕಂ.ವಿ., ಸಂ.7, ಪ.37-38]. # 


ಜನ ಸೂತ ಸ್ವಂತ ಉಪಯೋಗಕ್ಕಾಗಿ, ಅರಮನೆಯ ಸಂಕೀರ್ಣದಲ್ಲಿಯೇ ಭೋಜನ ಶಾಲೆ, ಪಾಕಗೃಹ, ರಾಜಭಂಡಾರ, ಉಗ್ರಾಣ, ಆಯುಧ 
: ಗರಡಿಮನೆ, ಅರಮನೆಯೊಳಗಡೆಯೇ ಹರಿಯುವ ನೀರಿನ ಕಾಲುವೆ, ವಿಧವಿಧವಾದ ಹೂವುಗಳಿಂದ ಕಂಗೊಳಿಸುತ್ತಿದ್ದ ಶೃಂಗಾರೋದ್ದಾನ 
ಮುಂತಾದವುಗಳೂ ಕಾಣಬರುತ್ತಿ ದ್ದವು [ಕಂ.ವಿ., ಸಂ.7, ಪ.45-49] ಹ 


38 


5. ರಾಜೋದ್ಯಾನ: ಅವುಗಳಲ್ಲದೆ, ರಾಜಸೌಧಾವಳಿಗಳ ಹತ್ತಿರವೇ 'ಸರ್ವ ವಿನಿಯೋಗದವರಿಪ್ಪ ಚಾವಡಿಗಳೂ' ಇದ್ದುವು ಮತ್ತು ರಾಜ 
ಹಾಗೂ ಆತನ ಪರಿವಾರದವರ ವಿನೋದ ವಿಹಾರಗಳಿಗಾಗಿ ರಾಜೋದ್ಕಾನವೂ ಸನಿಹದಲ್ಲಿ ಲಿಯೇ ಇರುತ್ತಿತ್ತು. ಅಲ್ಲಿ ತರತರದ ಗಿಡ, ಮರ, 
ಬಳ್ಳಿಗಳನ್ನು ಬೆಳಿಯಿಸಿರುತ್ತಿದ್ದರಲ್ಲದೆ, ರತ್ನಗಳಿಂದ ಅಲಂಕರಿಸಲಾಗಿದ್ದ ಜಗಲಿಗಳು, ಮಂಟಪಗಳು, ಕೃತಕವಾದ ಗುಡ್ಡ, ದಿಣ್ಣೆ, ನೀರಿನಿಂದ 
ತುಂಬಿದ ಕೊಳಗಳು, ಕಾಲುವೆಗಳು ಮುಂತಾದವುಗಳನ್ನೂ ಏರ್ಪಡಿಸಿರುತ್ತಿದ್ದರು. ಅವು ಕೆಳಗಿನ ಪದ [ಭಾಗದಿಂದ ವೇದ್ಯವಾಗುತ್ತವೆ. 


.... ಸರ್ವ ವಿನಿಯೋಗದವರಿಪ್ಪ ಚಾವಡಿಗಳು 
ಪ್ರಕಟತರತರುಲತೆಗಳುಂ ರನ್ನ ಜಗಲಿರ 

ಮೃಕಸರಿಸಿ ಕೃತಕಾದ್ರಿಗಳ ತರತರದೊಳಿರ 

ಲ್ಕಕಳಂಕ ಕೇಳೀವನಂ ಮೆರೆದುದ .....' [ಚ.ಪು., ಸಂ.5, ಪ.50]. 


ಕವಿ ಕನಕದಾಸ, ರಾಜೋದ್ಯಾನವನ್ನು ಕುರಿತು ಹೆಚ್ಚು ಕುತೂಹಲಕಾರಿ ವಿವರಗಳನ್ನು ಒದಗಿಸಿರುತ್ತಾನೆ. ಮೇಲಿನಂತೆಯೇ, ಅರಮನೆ 
ಪ್ರದೇಶಕ್ಕೆ ಹೊಂದಿಕೊಂಡು ಒಂದು ರಾಜೋದ್ಕಾನವೂ ಇದ್ದು, ಅಲ್ಲಿ ಸುಂದರವಾದ ಗಿಡ, ಮರ, ಬಳ್ಳಿಗಳನ್ನು ಬೆಳೆಯಿಸಿದ್ದರಲ್ಲದೆ ಅನೇಕ 
ಕ್ರೀಡಾಕೊಳ, ಹೊಂಡಗಳೂ ನಿರ್ಮಿತವಾಗಿದ್ದುವು. ರಾಜ ದಂಪತಿಗಳು, ಅವರ ಪರಿವಾರದ ದಂಪತಿ ಜೋಡಿಗಳು, ಬೇರೆ ಬೇರೆಯಾಗಿ, 
ಏಕಕಾಲದಲ್ಲಿ ಬೇರೆ ಬೇರೆ ಕೊಳಗಳಲ್ಲಿ ಜಲಕ್ರೀಡೆಯಲ್ಲಿ ತೊಡಗಿ ಅವರವರ ಇಚ್ಛಾನುಸಾರ ಮನರಂಜನೆ ಪಡೆಯಲು ಅವುಗಳು ವ್ಯವಸ್ಥಿತವಾಗಿ 
ರಚಿತವಾಗಿದ್ದುವು |ಮೋ.ತ., ಸಂ.14, ಪ.38]. ಅವುಗಳೂ ಸಹ ಚಂದ್ರಕಾಂತ ಶಿಲೆಗಳಿಂದ ನಿರ್ಮಿತವಾಗಿದ್ದುವು. ಅವುಗಳನ್ನು ಆಗಾಗ್ಗೆ ಶುದ್ಧವಾದ 
ನೀರಿನಿಂದ ತುಂಬಿಸಲು ಮತ್ತು ನೀರಿನ ಆಳವನ್ನು ನಿಯಂತ್ರಿಸಲು ಅನುಕೂಲವಾಗುವಂತೆ ಅವಶ್ಶವಿದ್ದ ದೊಡ್ಡ ಗಾಲಿಗಳ ತೂಂಬುಗಳನ್ನು 
(ಪೆರ್‌ಗಾಲಿ ತೂಂಬು) ಅಳವಡಿಸಿದ್ದರು. ಅವುಗಳನ್ನು ಊಳಿಗದ ಹೆಂಗಸರೇ ನಿಭಾಯಿಸುತ್ತಿದ್ದರು. ಅದರಿಂದಾಗಿ ಆ ಕ್ರೀಡಾ ನಿರತ ಹೆಂಗಳೆಯರು 
ತಮಗೆ ಅನುಕೂಲವಾದ ಪ್ರಮಾಣದವರೆಗೆ ನೀರನ್ನು ತುಂಬಿಸಿಕೊಂಡ ನಂತರ ನೀರಾಟದಲ್ಲಿ ತೊಡಗುತ್ತಿದ್ದರು. ನೀರು ಬೀಳಲು ಏರ್ಪಡಿಸಿದ್ದ 
ಕಲ್ಲಿನ ಹರಿನಾಳಿಗೆಗಳು ಕೂಡ ಆನೆಯ ಸೊಂಡೆಯಾಕಾರಗಳಲ್ಲಿದ್ದು ನಿರ್ಮಾಪಕರ ಸುಂದರ ಭಾವನೆಗಳಿಗೆ ನಿದರ್ಶನಗಳಾಗಿದ್ದುವು. ಮತ್ತು ಆ 
ಪರಿಸರದಲ್ಲಿಯೇ ಒಂದು ಸುಂದರವಾಗಿ ಅಲಂಕರಿಸಲ್ಪಟ್ಟ ಮಂಟಪವೂ ಕಾಣಬರುತ್ತಿತ್ತು. ಆ ಮಂಟಪದ ಸ್ತಂಭಗಳಿಗೆ ಮಾನವ ಪ್ರಮಾಣದ, 
ನೃತ್ಯದ ವಿವಿಧ ಭಾವ ಭಂಗಿಗಳನ್ನು ಪ್ರತಿನಿಧಿಸುವಂತೆ ನಿಂತಿದ್ದ ನವಯೌವನದ ನೃತ್ಕಗಾರ್ತಿಯರ ಪುತ್ನಳಿಗಳನ್ನು ಜೋಡಿಸಿ, ಉತ್ತಮ 
ಕಲಾರಸಿಕತೆಯನ್ನು ಪ್ರದರ್ಶಿಸಲಾಗಿತ್ತು. ಮತ್ತು ಆ ಮಂಟಪವನ್ನು ಬಣ್ಣಬಣ್ಣಗಳ ವಸ್ತ್ರಗಳಿಂದ, ಹೂವಿನಹಾರ, ಗೊಂಡೆಗಳಿಂದ ವಿಶೇಷವಾದ 
ಅಭಿರುಚಿಯಿಂದ ಅಲಂಕರಿಸಲಾಗಿತ್ತು. ಅಷ್ಟಲ್ಲದೆ, ಹತ್ತಿರದಲ್ಲಿಯೇ ವಿಹಾರಾರ್ಥಿಗಳ ಮನರಂಜನೆಗಾಗಿ ಅನೇಕ ಉಯ್ಯಾಲೆಗಳನ್ನೂ ಒದಗಿಸಿದ್ದರು. 
ಅವುಗಳಲ್ಲಿ ಕೆಲವು ಯಾಂತ್ರಿಕ ಕುಶಲತೆಯಿಂದ ತಯಾರಿಸಲಾಗಿದ್ದ 'ರಾಟಾಳದ ಉಯ್ಯಾಲೆ'ಗಳಾಗಿದ್ದುವು [ಮೋ.ತ., ಸಂ.14, ಪ.28, 32, 35, 
36]. 


6. ರಾಣೀವಾಸದ ಭಾಗಗಳು: ಅರಮನೆಯ ಸಂಕೀರ್ಣದಲ್ಲಿ, ರಾಣಿಯರಿಗಾಗಿಯೇ 120 ಗೃಹಗಳಿದ್ದುದಾಗಿ ಕವಿಯೊಬ್ಬ ಹೇಳಿರುತ್ತಾನೆ 
[ಪ್ರೌ.ಕಾ., ಸಂ.21, ಪ.9]. ರಾಜಾಲಯಗಳಿಗೆ ಹೊಂದಿಕೊಂಡು ವಿವಿಧೋಪಯೋಗಿ ಕಟ್ಟಡಗಳನ್ನು ನಿರ್ಮಿಸಿದ್ದ ಪ್ರಕಾರವೇ ರಾಣೀವಾಸದವರ 
ಉಪಯೋಗಕ್ಕಾಗಿ ಪ್ರತ್ಯೇಕವಾಗಿ ಬೇರೆ ಬೇರೆ ಭಾಗಗಳಿದ್ದುದನ್ನು ಕವಿಗಳು ತಿಳಿಸಿರುತ್ತಾರೆ. ಎಂದರೆ, ರಾಣಿಯರ ಉಪಯೋಗಕ್ಕಾಗಿ, ಪ್ರತ್ಯೇಕವಾದ 
ಓಲಗಶಾಲೆ, ಮಂತಣಶಾಲೆ, ನಾಟಕಶಾಲೆ, ಬಿನದಶಾಲೆ, ಚಂದ್ರಶಾಲೆ, ಸುಚಿತ್ರಶಾಲೆ, ಮೋಹನ ಮಂಟಪ, ಲಕ್ಷ್ಮೀ ಮಂಟಪ, ಮಲಗುವ ಮನೆ 
ಮುಂತಾದವುಗಳಿದ್ದುವು [ರಾ.ಚ., ಸಂ.33, ಪ.41-43]. ಅವುಗಳನ್ನು ವಿವರಿಸಿದ ನಂಜುಡ ಕವಿಯು, ಪ್ರೇಮ ಜ್ವಾಲೆಯಿಂದ ವಿಹ್ವಲಳಾದ 
ರಾಣಿಯೊಬ್ಬಳ ತಾಳುಮೆಗೆಟ್ಟ ಸ್ಥಿತಿಯನ್ನು ವಿವರಿಸುವ ಸಂದರ್ಭದಲ್ಲಿ ಆ ರಾಣಿಯ ಉಪಯೋಗಕ್ಕೆಂದೇ ನಿರ್ಮಿಸಲಾಗಿದ್ದ ಇನ್ನೂ ಹಲವು 
ಕಟ್ಟಡಗಳನ್ನು ತಿಳಿಸಿರುತ್ತಾನೆ. ಹೆಸರುಗಳೇ ಸೂಚಿಸುವಂತೆ, ಅವುಗಳ ಸ್ವರೂಪ, ಉಪಯೋಗ ವೇದ್ಯವಾಗುತ್ತವೆ. ಅವುಗಳೆಂದರೆ, ಶಯ್ಕಾಗೃಹ, 
ಮಾಳಿಗೆಯ ಮೇಲಿದ್ದ ಚಂದ್ರಶಾಲೆ, ಚಿತ್ರಶಾಲೆ, ನಾಟಕಶಾಲೆ, ಓಲಗಸಾಲೆ, ವಿನೋದಶಾಲೆ, ಶೈತ್ಯಶಾಲೆ, ಭದ್ರಮಂಟಪ, ಲತಾ ಮಂಟಪ, 
ಮೋಹನ ಮಂಟಪ, ಮೇಲ್ಮಾಳಿಗೆಯಮನೆ ಮುಂತಾದವುಗಳು [ರಾ.ಚ., ಸಂ.24, ಪ.166; ಸಂ.25, ಪ.23; ಸಂ.26, ಪ.67-73]. 


ಕವಿ ಲಕ್ಷ್ಮೀಶನು ಸಹಾ, ಮದನತಾಪದಿಂದ ಪೀಡಿತೆಯಾಗಿದ್ದ ರಾಜಕುಮಾರಿಯೋರ್ವಳು ನೆಮ್ಮದಿಯನ್ನರಸುತ್ತಾ ರಾಣೀವಾಸದ ವಿವಿಧ 
ಮಂಟಪಗಳಿಗೆ, ಸ್ಥಳಗಳಿಗೆ ಹೋಗುತ್ತಿದ್ದ ಸಂದರ್ಭವನ್ನು ವಿವರಿಸುವಾಗ ಅವುಗಳ ಹೆಸರುಗಳನ್ನು ಈ ರೀತಿ ಹೇಳುತ್ತಾನೆ. ಅವಳು ಮೊದಲಿಗೆ 
ಒಂದು ತಂಪಾದ ಮಂಟಪಕ್ಕೆ ಹೋಗುತ್ತಾಳೆ. ಅಲ್ಲಿ ಜಲಜಂತ್ರಗಳ ಸಹಾಯದಿಂದ ನೀರು ತುಂತುರು ತುಂತುರಾಗಿ ಮೇಲಿನಿಂದ ಬೀಳುತ್ತಿರುವಂತೆ, 
ಮತ್ತು ಅದೇ ಸಮಯದಲ್ಲಿ ತಂಗಾಳಿಯು ತೀಡಿ ಬೀಸುತ್ತಿರುವಂತೆ ಏರ್ಪಾಡುಗಳಿದ್ದುವು. ಅವಳು ಸಂದರ್ಶಿಸಿದ ಇತರ ಸ್ಥಳಗಳೆಂದರೆ, ತಳಿರ 
ಹಾಸಿಗೆ ಇದ್ದ ತಾಣ, ಶಶಿಕಾಂತ ಶಿಲೆಯಿಂದ ನಿರ್ಮಿತವಾಗಿದ್ದ ವೇದಿಕೆ, ಲತೆಗಳಿಂದ ಮುಚ್ಚಲ್ಪಟ್ಟಿದ್ದ ಮಂಟಪ, ಹರಡಿದ್ದ ಮರಳು ಮತ್ತು ಮರಗಳ 


39 


ರ9ನಿಂದಾಗಿ ತಂಪಾಗಿದ್ದ ಕೊಳದ ದಂಡೆ ಹಾಗೂ ತುದಿಯ ಉಪ್ಪರಿಗೆಯ ಮೇಲಿದ್ದ ಚಂದ್ರಶಾಲೆ. ಕೊನೆಯಲ್ಲಿ ಅವಳು ಅರಮನೆಯ ಮೇಲಿದ್ದ 
೪ನೆಯ ಮಹಡಿಗೆ ಹೋಗಿ ತನ್ನ ಪ್ರೇಮಿಯು ಬರುವ ಮಾರ್ಗವನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾಳೆ [ಜೈ.ಭಾ., ಸಂ.30, ಪ.36, 41]. 
ಏ 1 


ರಾಣಿಯರ ಉಪಯೋಗಕ್ಕಾಗಿಯೇ ಅವರ ಅಂತಃಪುರದೊಳಗೆ ಅಥವಾ ಅದಕ್ಕೆ ಹೊಂದಿಕೊಂಡು ನಿರ್ಮಿತವಾಗಿದ್ದ ಉಪಭಾಗಗಳು 
೩ ಸ ಚ 
(auxiliary structures), ಎಂದರೆ, ಅವುಗಳಲ್ಲಿ ಮುಖ್ಯವಾದ ಸ್ನಾನದ ಮನೆ, ಶೃಂಗಾರ ಶಾಲೆ, ಪೂಜಾಗೃಹ, ಸೂತಿಕಾ ನಿಲಯ, ಶಯನ 
ಗೃಹಗಳನ್ನು ಕುರಿತು ವಿವರಗಳು ಲಭಿಸುತ್ತವೆ. ಈಗ ಆ ವಿವರಗಳನ್ನು ಒಂದೊಂದಾಗಿ ತಿಳಿಯೋಣ. 


ರಾಣಿಯೋರ್ವಳ ಸ್ನಾನಗೃಹವು ಚಿನ್ನಮಯವಾಗಿದ್ದು (ಜಾಂಬೂನದ), ಅದರ ಮಧ್ಯದಲ್ಲಿ (ನಟ್ಟನಡುವೆ) ನುಣುಪಾದ ಮತ್ತು 

3 4 ೦ ಹ 
ಹೊಳೆಯುತ್ತಿದ್ದ ಅಮೃತಶಿಲೆಯ ಬಂಡೆಗಲ್ಲುಗಳನ್ನುಪಯೋಗಿಸಿ ನಿರ್ಮಿಸಲಾಗಿದ್ದ ಚೌಕಾಕಾರದ ತೊಟ್ಟಿಯಿತ್ತು ಮತ್ತು ಸ್ನಾನದ ಸಮಯದಲ್ಲಿ 
ಉಪಯೋಗಿಸುವುದಕ್ಕಾಗಿ ಬಂಗಾರದಿಂದ ಮಾಡಿದ ನೀರಿನ ಪಾತ್ರೆಗಳನ್ನು, ಕುಂಭಗಳನ್ನು ಒದಗಿಸಿಟ್ಟಿದ್ದರು [ಧ.ಪು., ಸಂ.6, ವಚನ ಮತ್ತು 


ಪ.101]. 

ಇನ್ನು ರಾಣಿಯ ಶೃಂಗಾರ ಗೃಹವು (ಶೃಂಗಾರಾಗರ) ಸನಿಹದಲ್ಲಿಯೇ ಇದ್ದಿರಬೇಕು. ಏಕೆಂದರೆ, ರಾಣಿಯೋರ್ವಳು ಸ್ನಾನಮಾಡಿದ ನಂತರ 
ಶೃಂಗಾರಾಗರಕ್ಕೆ ತೆರಳಿ, ಅಲ್ಲಿ ಉಡುಗೆ ತೊಡುಗೆ, ಶೃಂಗಾರ ಸಾಧನೆಗಳಿಂದ ಅಲಂಕರಿಸಿಕೊಳ್ಳುವುದರಲ್ಲಿ ನಿರತಳಾಗುತ್ತಾಳೆ [ದ.ಪು., ಸಂ.6, ವಚನ, 
ಪ.105-113]. ತದನಂತರ ಆ ರಾಣಿಯೇ ಪೂಜಾಗೃಹಕ್ಕೂ ಹೋಗಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುತ್ತಾಳೆ [ಧ.ಪ್ರ., ಸಂ.6, ವಚನ, 
ಪ.115]. ಅವೂ ಕೂಡ ರಾಣಿಯ ಉಪಯೋಗಕ್ಕಾಗಿ ಹತ್ತಿರದಲ್ಲಿಯೇ ನಿರ್ಮಾಣವಾಗಿದ್ದುವೆಂದು ತಿಳಿಯಬೇಕಾಗುತ್ತದೆ. 


ಅನಂತರ ಆ ರಾಣಿಯು ಊಟ ಮಾಡಿ, ಮಲಗುವ ಮನೆಗೆ ಹೋಗುತ್ತಾಳೆ [ಧ.ಪು., ಸಂ.6, ವಚನ, ಪ.115 ರ ನಂತರ]. ಮಲಗುವ 
ಮನೆಯ ವಿವರಗಳನ್ನು ಮುಂದೆ ಬೇರೆಡೆ ತಿಳಿಸಲಾಗಿದೆ. 


ರಾಣಿಯರ ಅಂತಃಪುರಕ್ಕೆ ಹೊಂದಿಕೊಂಡು ಇದ್ದ ಇನ್ನೊಂದು ಪ್ರತ್ಯೇಕ ಭಾಗವೇ ಸೂತಿಕಾನಿಲಯ. ಅಲ್ಲಿ ಗರ್ಭಿಣಿಯರಾಗಿದ್ದ ರಾಣಿಯರಿಗೆ, 
ಪ್ರಸವ ಸಮಯದಲ್ಲಿ ಅವಶ್ಯಕವಿರುತ್ತಿದ್ದ ಎಲ್ಲಾ ವ್ಯವಸ್ಥೆಗಳೂ ಇರುತ್ತಿದ್ದವು [ಧ.ಪು, ಸಂ.7, ವಚನ, ಪ.16ರ ನಂತರ]. 


7. ರಾಜಮಾತೆ ಅರಮನೆ: ರಾಜನ ತಾಯಿಗಾಗಿಯೇ ಪ್ರತ್ಯೇಕವಾದ ಕಕ್ಸ ಅಥವಾ ಮನೆ ಇದ್ದ ವಿಷಯವೂ ಒಂದು ಸಂದರ್ಭದಲ್ಲಿ 
ತಿಳಿದುಬರುತ್ತದೆ. ರಾಜನು, ಒಂದು ಪಾರಾಯಣದ ದಿನ ತನ್ನ ರಾಣಿಯರನ್ನು ತನ್ನ ತಾಯಿಯ ಮನೆಗೆ ಹೋಗೆಂದು ಹೇಳುತ್ತಾನೆ. ಆಗ 
'ಅನುರಾಗದಿಂದ (ಆ) ಹೆಣ್ಣುಗಳು (ರಾಣಿಯರು) ತಮ್ಮತ್ತೆಯ ಮನೆಗೈದರು'; ನೃಪನು, ಅತ್ತ ಮುನಿಗಳನ್ನು 'ಬೀಳ್ಕೊಟ್ಟು ವನಿತೆಯರೊಡಗೂಡಿ 


ಬರುತ್ತಿದ್ದನಮ್ಮನ ಮನೆಗಾಗ' ಎಂಬ ಪದ್ಮ ಭಾಗಗಳಿಂದ ಮೇಲಿನ ವಿಷಯವು ವೇದ್ಯವಾಗುತ್ತದೆ [ಭ.ವೈ., ಸಂ.17, ಪ.27-44]. 
8. ರಾಣಿಯ ಉದ್ಯಾನ: ರಾಣಿಯರಿಗಾಗಿಯೇ ಮತೊ 


ಇರಿ 


೦ದು ಸೌಲಭ್ಯವನ್ನು ಒದಗಿಸಲಾಗಿರುತ್ತಿ ತ್ತು. ಅವರ ವಾಸದ ಮನೆಯ ಹಿತ್ತಲಿಗೆ 
ಹೊಂದಿಕೊಂಡು 'ಪ್ರಮೋದವನ'ವೆಂದು ಕರೆಯಲಾಗುತ್ತಿದ್ದ ಒಂದು ಉದ್ಕಾನವನವಿರುತ್ತಿತ್ತು. ಅಲ್ಲಿ ವಿಧವಿಧವಾದ ಹೂ, ಹಣ್ಣುಗಳನ್ನು 


ಕೊಡುತ್ತಿದ್ದ ಗಿಡ, ಮರ, ಬಳ್ಳಿಗಳನ್ನು ಬೆಳೆಯಿಸಿರುತ್ತಿದ್ದರು. ಮತ್ತು ಲತಾಮಂಟಪಗಳು, ಜಲಕ್ರೀಡೆಗಾಗಿ ಉಪಯುಕ್ತವಿದ್ದ ನೀರಿನ ಕೊಳಗಳೂ 
ಅಲ್ಲಿ ಕಾಣಬರುತ್ತಿ ದ್ದವು [ರಾ.ಚ. ಸಂ.32, ಪ.23-29]. ಅದೇ ಉದ್ಯಾನದಲ್ಲಿ ಒಂದು ದೊಡ್ಡ ಮಾವಿನ ಮರವನ್ನು ಬೆಳೆಯಿಸಲಾಗಿತ್ತು. ಆಗಾಗ, 
ರಾಣಿಯು ತನ್ನ ಪರಿವಾರದವರನ್ನು ಕೂಡಿ ಕೊಂಡು ಅಲ್ಲಿಗೆ ಹೋಗಿ ಆ ಮರದ ನೆರಳಲ್ಲಿ ವಿಶ್ರಮಿಸುತ್ತಿದ್ದಳು. ಅಲ್ಲದೆ, ಅವರ ಮನರಂಜನೆಗಾಗಿ 
ಆ ಉದ್ಯಾನದಲ್ಲಿ ವಿಧವಿಧವಾದ ಪಕ್ಷಿಗಳನ್ನು, ಮೃಗಗಳನ್ನೂ ಸಾಕಿದ್ದರು [ರಾ.ಚ, ಸಂ.7, ಪ.56-59]. 


9. ಭೂಗತ ಅರಮನೆ: ಅಸಾಧಾರಣ ಸಂದರ್ಭಗಳಲ್ಲಿ ಭೂಗತ ಅರಮನೆಗಳನ್ನು ನಿರ್ಮಿಸುವ ಪದ್ದತಿಯೂ ಇದ್ದುದಾಗಿ ತಿಳಿದು ಬರುತ್ತದೆ. 
ಒಮ್ಮ, ಕಥಾ ಸಂದರ್ಭಕ್ಕನುಗುಣವಾಗಿ, ರಾಜಕುಮಾರನೊಬ್ಬನು ಗೋಪ್ಮವಾದ ಜೀವನವನ್ನು ನಡೆಯಿಸಬೇಕಾಗಿ ಬರುತ್ತದೆ. ಆಗ ಸಹಾಯಕ್ಕೆ 
ನಿಂತ ಗುಣವಂತ ಮಂತ್ರಿಯು, ಆ ರಾಜಕುಮಾರನಿಗಾಗಿ ಒಂದು ಭೂಗತ ಅರಮನೆಯನ್ನೇ ಸೂಕ್ತ ನಿವೇಶನದಲ್ಲಿ ನಿರ್ಮಿಸುತ್ತಾನೆ. ಆಗಲೂ 
ಅದರೊಳಗೆ, ರಾಜಕುಮಾರನಿಗೆ ಯೋಗ್ಕವಾದ ರೀತಿಯಲ್ಲಿ ಏರ್ಪಾಡುಗಳನ್ನು ಕಲ್ಪಿಸಲಾಗಿತ್ತು. ಎಂದರೆ ಆ ಗೂಢ ರಾಜಾಲಯದೊಳಗೆ 
ಪ್ರಮುಖವಾದ ಒಂದು ಮಂಟಪ, ಮೊಗಸಾಲೆ, ವಿದ್ಯಾಭವನ, ಮಲಗುವ ಮನೆ, ಮಜ್ಜನಗೃಹ, ಭೋಜನಾಲಯ ಮುಂತಾದವುಗಳನೂ 
ಒದಗಿಸಲಾಗಿತ್ತು [ರಾ.ಚ., ಸಂ.37, ಪ.44-51]. ಮತ್ತು ಆ ಭೂಗತ ರಾಜಗೃಹದ ಸನಿಹದಲ್ಲಿಯೇ ರಾಜಕುಮಾರನ ಸಹಾಯಕರು ಹಾಗೂ 
ವೀರಭಟರಿಗಾಗಿಯೂ ಅವಶ್ಯವಿದ್ದ ಭವನಗಳನ್ನು ನಿರ್ಮಿಸಲಾಗಿತ್ತು. ರಾಜಕುಮಾರನ ಅನುಕೂಲಕ್ಕಾಗಿ ಅವಶ್ಶ ವಸ್ತುಗಳನ್ನು ಸಲಕರಣೆಗಳನ್ನೂ 
ಸಾ ಈ ಶಯ್ಯಾಗೃಹದಲ್ಲಿಯೇ ಐದು ತರಹೆಯ ಮಂಚಗಳನ್ನು ಅಳವಡಿಸಿದ್ದರು. ಯಥಾಪ್ರಕಾರ, ಅಲಂಕಾರಕ್ಕಾಗಿ 

ಓಗೆಳನ್ನುವಯೋಗಿಸಿ ರಾರಾಜಿಸುವಂತೆ ನಿರ್ವಹಿಸಲಾಗಿತ್ತು [ರಾ.ಚ., ಸಂ.36, ಪ.44-51]. 


40 


10. ಉಪ್ಪರಿಗೆ ಮನೆಗಳು: ಅರಮನೆ ಮತ್ತು ಸಂಕೀರ್ಣದ ಇತರ ಮನೆಗಳು ಉಪ್ಪರಿಗೆಗಳಿಂದ ಕೂಡಿದವುಗಳಾಗಿದ್ದು ವೆಂಬುದು ಮುಂದಿನ 
ಪದ್ಮ ಭಾಗಗಳಿಂದ ವೇದ್ಯವಾಗುತ್ತದೆ. ಒಂದು ಸಂದರ್ಭದಲ್ಲಿ, ರಾಣಿಯೋರ್ವಳು ರಾಜನನ್ನು ಭೋಜನಕ್ಕೆ ಆಮಂತ್ರಿಸುವಾಗ '.... ಭೋಜನಕ್ಕಿನ್ನು 
ವೇಳೆ ವೇಗ್ಗಳಿಸಿದೆ ದೇವ ಮೇಲಣ ನೆಲೆಯ ಮಾಳಿಗೆಗೆ ಚಿತೈಸೆಂಬಿನ್ನವಿಸಿದಳು' [ಭ.ವೈ., ಸಂ.9, ಪ.84]. ಮತ್ತು ರಾಜನು ಭೋಜನ ಮಾಡಿದ 
ನಂತರ ಇನ್ನೂ ಮೇಲಿನ ಉಪ್ಪರಿಗೆ `ಮನೆಗೆ ಹೋಗುತ್ತಾನೆ, '.... ಆರೋಗಿಸಿದ ಮೇಲ್ನೆಲೆಯಿಂದ ಮೇಲಕೆ ಸೇರಿದ ಸೋಪಾನವಿಡಿದು 
ಆರೋಹಿಸಿದನಾ ಹೂವಿನುಪ್ಪರಿಗೆಗೆ ನಾರಿಯ ಕೈಲಾಗುವಿಡಿದು ...... '[ಭ.ವೈ., ಸಂ.10, ಪ.261. ಆ ಹೂವಿನ ಉಪ್ಪರಿಗೆಯ ಮನೆಯಾದರೋ 
ರಾಜನಿಗಾಗಿ ನಿರ್ಮಿಸಲಾಗಿದ್ದ ಗೂಢವಾದ ಶಯನಮಂದಿರವಾಗಿತ್ತು ಮತ್ತು ಅಲ್ಲಿ ಶಕುನಿ ಮಂಚದ ವ್ಯವಸ್ಥೆಯೂ ಇತ್ತು. [ಭ.ವೈ., ಸಂ.10, 
ಪ.27]. ಕವಿ ಕನಕದಾಸನೂ ಸಹಾ ಅಂತಹ ವ್ಯವಸ್ಥೆಯನ್ನು ದೃಢೀಕರಿಸುವಾಗ, ರಾಜಕುಮಾರಿಯೋರ್ವ ಸ ಪೋಪ 
ನೆಲೆನೆಲೆಗಡರ್ದಳಾ ಕುವರಿ ....' ಎಂದು ಹ ಕಾಜ ಎಂದರೆ, ಆ ನಿವೇಶನಗಳು, ಡ್‌ ಉನ್ನ ಹ ಟಾ 
ಕೂಡಿದವುಗಳಾಗಿದ್ದುವು [ಮೋ.ತ., ಸಂ.27, ಪ.30]. ಅಂತಹ ಮಹಡಿಗಳ ನಿವೇಶನಗಳಲ್ಲಿ ರಾಜಕುವರಿ, ಹ ಮಗಳು ಮುಂತಾದ 
ಸಖಿಯರು, ಸೇವಕಿಯರೊಡಗೂಡಿ ಬಗೆ ಬಗೆಯ ವಿನೋದಾವಳಿಗಳಲ್ಲಿ, ಆಟಗಳಲ್ಲಿ ಸಮಯ ಕಳೆಯುತ್ತಿದ್ದರು ಎಂದೂ ವಿವರಿಸಲಾಗಿದೆ 
[ಮೋ.ತ., ಸಂ.27, ಪ.31, 32]. ಮತ್ತು ಆ ಮಹಡಿಗಳ ಮೇಲೆ ಉನ್ನತವಾದ ಬುರುಜುಗಳೂ ಅಥವಾ ಗೋಪುರ ಶಿಖರಗಳೂ, ಅವುಗಳೊಳಗೆ 
ಪ್ರಾಂಗಣ ಅಥವಾ ಸಭಾಂಗಣಗಳಿದ್ದು, ಹೆಂಗಳೆಯರಿಗೆ ಸಮಯ ಕಳೆಯಲು ಅನುಕೂಲವಾಗಿದ್ದುವು [ಮೋ.ತ., ಸಂ.28, ಪ.7, 28]. ಕೆಲವು 
ಬಾರಿ ರಾಜನೂ ಸಹಾ ಅಂತಹ ಉಪ್ಪರಿಗೆ ಮನೆಗಳಲ್ಲಿದ್ದ ಸಭಾಂಗಣಗಳಿಗೆ ಹೋಗಿ ರಾಣಿವಾಸದವರ ಜೊತೆಯಲ್ಲಿ ವಿನೋದಾವಳಿಗಳಲ್ಲಿ 
ಭಾಗವಹಿಸುತ್ತಿದ್ದನು. ಈ ಅಂಶವನ್ನು ವಿವರಿಸುವ ಪದ್ಮಭಾಗಗಳು ಇಂತಿವೆ. '.... ಮಹೀನಾಥನ್‌ .... ಇಂದು ಕಾಂತ ಶಿಲಾಮಯವಾದ .... 
ಅಗ್ರಸೌಧ ಶಿಖರಾಗ್ರದೊಳ್‌ .... ಮೇಳದ ವಿಳಾಸಿನೀಕಳಾಪದೊಡಗೂಡಿ ಲೀಲೆಯಿಂದೋಲಗಂಗೊಟ್ಟಿರ್ದು ....' [ಧ.ಪ್ರ., ಸಂ.5, ವಚನ] ಮತ್ತು 
.... ಹುಣ್ಣಿಮೆಯಲ್ಲಿ ಚಂದ್ರಮುಖಿಯರ್‌ (ರಾಣೀವಾಸದವರು) ನೆಲೆಮಾಡದ ಚೂಳಿಕಾಗ್ರದೊಳ್‌ ....' ಎಂದು ಮುಂತಾಗಿ [ಧ.ಪು., ಸಂ.4, 
ಪ.34]. ಇಲ್ಲಿ, ಹಂಪೆಯಲ್ಲಿ ಈಗಲೂ ಕಾಣಬರುತ್ತಿರುವ 'ಕಮಲಮಹಲು', ಅದರ ಸನಿಹದಲ್ಲಿಯೇ ಇರುವ ನಾಲ್ಕು ಹಾಗೂ ಮೂರು 
ಹಂತಗಳಿಂದ ಕೂಡಿರುವ 'ಕಾವಲು ಗೋಪುರ' ಮತ್ತು ಚಂದ್ರಗಿರಿಯಲ್ಲಿರುವ 'ರಾಜಾಮಹಲು', 'ರಾಣೀ ಮಹಲು'ಗಳನ್ನು ಸ್ಮರಿಸಿಕೊಳ್ಳಬಹುದು. 
ಇಲ್ಲಿ 'ಧರ್ಮನಾಥ ಪುರಾಣ'ದಲ್ಲಿರುವ ವರ್ಣನೆಯನ್ನೂ ಗಮನಿಸಬಹುದು. ಅದರ ಪ್ರಕಾರ, ಆ ರಾಜಾಲಯದ ಕಟ್ಟಡಗಳು, ಒಂದರ ಮೇಲೆ 
ಒಂದರಂತೆ ಪೇರಿಸಿಟ್ಟ ಪಾತ್ರೆಗಳಂತೆ, ಏಳು ಹಂತಗಳಲ್ಲಿ ಬಹು ವಿಧ ಅಲಂಕಾರ ಸಹಿತವಾಗಿ ನಿರ್ಮಿತವಾದವುಗಳಾಗಿದ್ದುವು. ಅದನ್ನು ವಿವರಿಸುವ ' 
ಪದ್ಮಭಾಗಗವು ಹೀಗಿದೆ: '.... ಅಡಕಿಲ್ಗೊಂಡೊಪ್ಪು ವೇಳುಂ ನೆಲೆಗಳ ಮಣಿ ಮಾಡಂಗಳಿಂದಂ ರಾಜಾಲಯಮುಖಿಳನುತಂ ಸಪ್ತಕಕ್ಷಾ ಸಮೇತಂ 
....' (ಧ.ಪು., ಸಂ.1 ಪ.154]. 


ಅದೇ ಕವಿಯು ಮುಂದುವರಿದು, ಕುತೂಹಲಕಾರಿ ವಿಷಯವನ್ನು ಬಹಿರಂಗ ಪಡಿಸಿರುತ್ತಾನೆ. ಎಂದರೆ, ರಾಜರು ಮತ್ತು ಕೆಲವು ಬಾರಿ 
ರಾಜರಾಣಿಯರು ಜೊತೆಯಾಗಿ ಆ ಉಪ್ಪರಿಗೆ ನಿವೇಶದಲ್ಲಿದ್ದು ಸಭಾಮಂಟಪಗಳಲ್ಲಿ ಒಡ್ಡೋಲಗಗಳನ್ನು ಸಕಲ ಪರಿವಾರ ಸಮೇತವಾಗಿ 
ಜರುಗಿಸುತ್ತಿದ್ದರು. ಆ ವಿಷಯವನ್ನು ವಿವರಿಸುವ ಪಠ್ಕ ಭಾಗಗಳು ಹೀಗಿವೆ: '.... ಮಹಿನಾಥನೊಂದು ದಿವಸಂ ಮೇಲಣ ನೆಲೆಯ 
ಚೂಳಿಕಾಗ್ರದೊಳಶೇಷ ಪರಿವಾರಂ ಬೆರಸುವೊಡ್ಡೋಲಗಂಗೊಟ್ಟಿರ್ಪ ಸಮಯದೊಳ್‌ ....' [ಧ.ಪು., ಸಂ.4, ವಚನ ಪ.53ರ ನಂತರ]; ಮತ್ತು 
'.... ಸರ್ವತೋಭದ್ರಮೆಂಬೇಳನೆಯ ನೆಲೆಯ ಮಣಿ ಮಾಡದ ಮಧ್ಯವೇದಿಕೆಯ ಮೇಲಣ ಬಿತ್ತರಂಬೆತ್ತ ಮುತ್ತಿನ ಮಂಡಪದಲ್ಲಿ ಪರಿಹಾಸಕರ, 
ನರ್ಮ ಸಚಿವರ, ಕಬ್ಬಿಗರ, ಕಳಾವತಿಯರ .... ಅಪರಿಮಿತವಾದ ವಿಳಾಸವತಿಯರೋಲಗದೊಳ್‌ ಶೃಂಗಾರವತಿ ದೇವಿ ಕುಳ್ಳಿರ್ದು 
ಪಟ್ಟಗದ್ದುಗೆಯರ್ಧದೊಳಾಕೆಯನೌಂಕಿಕುಳ್ಳಿರ್ದು .... ಮಹಾರಾಜಂ ..... [ಧ.ಪು., ಸಂ.14, ವಚನ, ಪ.37ರ ನಂತರ]. 


11. ವಾಸ್ತು ಶಾಸ್ತ್ರಜ್ಞ; ಮೇಲೆ ವಿವರಿಸಿದ ರಾಜನ ಅರಮನೆ ಮತ್ತು ಅದರ ಸಂಕೀರ್ಣದಲ್ಲಿ ಕಾಣಬರುತ್ತಿ ದ್ದ ವಿವಿಧೋಪಯೋಗಿ 
ಕಟ್ಟಡಗಳು, ಪರಿಣತರಾದ ವಾಸ್ತುಶಾಸ್ತ್ರಜ್ಞ ಶಿಲ್ಪಿಗಳಿಂದ, ರಾಜನ ಆಣತಿಯ ಮೇರೆಗೆ, ನಿರ್ಮಾಣವಾಗಿರುತ್ತಿದ್ದುವು. ಅವು ವಾಸ್ತು 
ಕ್ರಮಕ್ಕನುಗುಣವಾಗಿ, 'ಬಹುರಚನೆಯನೊಯ್ಕಾರದಿಂ', ಮತ್ತು 'ನಾನಾಕುಶಲ' ದಿಂದೊಪ್ಪತ್ತಿದ್ದು ವು [ಚ.ಪ್ರ, ಸಂ.5, ಪ.47, 49, 54]. ಶಿಲ್ಪಿಗಳ 
ಆ ಸಾಧನೆಗಳಿಗಾಗಿ ಉಡುಗೆ ತೊಡಿಗೆಗಳನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದರೊಂದಿಗೆ, ಕೊಡುವುದು ಒಂದು ಸತ್ಸಂಪ್ರದಾಯವಾಗಿತ್ತು. ಕವಿ 
ಬಾಹುಬಲಿ ಪಂಡಿತನೂ ಸಹ, ರಾಜಾಜ್ಞೆಗನುಸಾರವಾಗಿ ವಾಸ್ತುಶಾಸ್ತ್ರ ಪರಿಣತರು ('ಕಲ್ಪಜ ಶಿಲ್ಪಿಗಳು:-ದೇವಲೋಕದ ಶಿಲ್ಪಿಗಳು) ಅರಮನೆಯನ್ನು 
ಅದರ ಮುಂದಣ ಮಹಾಸಭಾಮಂಟಪವನ್ನು ಅಲಂಕಾರ ಶಾಸ್ತ್ರಕ್ಕನುಸಾರವಾಗಿ ನಿರ್ಮಿಸಿದ್ದರೆಂದು ತಿಳಿಸುತ್ತಾನೆ [ಧ.ಪು., ಸಂ.9, ಪ.27ರ ನಂತರದ 
ವಚನ ಭಾಗ]. 


12. ಓಲಗಶಾಲೆ: ರಾಜಾಲಯ ಮತ್ತು ಅದರ ಸಂಕೀರ್ಣದಲ್ಲಿ ಕಾಣಬರುತ್ತಿದ್ದ ನಿವೇಶನಗಳೆಲ್ಲವುಗಳಿಗಿಂತ ಬಹು ಪ್ರಮುಖವಾದ ಹಾಗೂ 
ಪ್ರಧಾನ ಸ್ಥಾನವು ರಾಜನ ಒಡ್ಡೋಲಗ ಮಂಟಪ ಅಥವಾ ಆಸ್ಥಾನ ಮಂಟಪಕ್ಕೆ ಇತ್ತು. ಆಗಲೇ ತಿಳಿಸಿರುವಂತೆ, ಕವಿಗಳು ಅದನ್ನು ಬೇರೆ ಬೇರೆ 


41 


ರುಗಳಿಂದ ಸಂದರ್ಭೋಚಿತವಾಗಿ ಕರೆದಿರುತ್ತಾರೆ [ಧ.ಪು., ಸಂ.6, ವಚನ ಮತ್ತು ಸಂ.9, ವಚನ ಪ.27 ರ ನಂತರ]. ಆ ಓಲಗಶಾಲೆಯು 
ಸ ೦ದ ಸಿಂದಿ ರಿ [6 

ತತಃ ಮುಂಬಾಗದ ಹಜಾರದಲ್ಲಿದ್ದು ಅದನ್ನು 'ದಿವಾನ ಚಾವಡಿ'ಯೆಂದೂ ಕರೆಯಲಾಗುತ್ತಿತ್ತು. ಅದರಿಂದಾಚೆಗೆ ಮುಂದೆ ಅರಮನೆಯ 
೫ ಮುಖದ್ವಾರ ಅಥವಾ ಹೆಬ್ಬಾಗಿಲಿದ್ದು, ಅದು ಸದಾ ಚಟುವಟಿಕೆಗಳ ತಾಣವಾಗಿತ್ತು [ರಾ.ಚ., ಸಂ.5, ಪ.5, 6, ಮತ್ತು ಧ.ಪು., ಸಂ.9, ವಚನ 


ಪ.27 ರ ನಂತರ]. 
ಆ ಮಹಾಸ್ಥಾನ ಮಂಟಪವು ಬಹು ವಿಶಾಲವಾದುದಾಗಿತ್ತು. ಅದು ಹತ್ತುಸಾವಿರ ಕಂಭಗಳ ಮಂಟಪವಾಗಿತ್ತೆಂದು ಕವಿತಾ ಶೈಲಿಯಲ್ಲಿ 


ಹೇಳಲಾಗಿದೆ [ಜೈ.ಭಾ., ಸಂ.17, ಪ.22]. ಕೆಲವು ಬಾರಿ ರಾಜಸಭೆಯನ್ನು ಸೂರ್ಯಾಸ್ತ ನಂತರವೂ ಕರೆಯಲಾಗುತ್ತಿತ್ತು. ಅದಕ್ಕಾಗಿ ಸೂಕ್ತ 
ಬೆಳಕಿನ ಏರ್ಪಾಟುಗಳನ್ನು ಮಾಡಲಾಗಿರುತ್ತಿತ್ತು. ಅಲ್ಲಿ ಸೇರುತ್ತಿದ್ದ ರಾಜಸಭೆಗಳಲ್ಲಿ, ರಾಜ್ಯಕ್ಕೆ ಸಂಬಂಧಿಸಿದ ಮಹತ್ವದ, ಪ್ರಮುಖವಾದ ಹಾಗೂ 
ವಿವಿಧ ವಿಷಯಗಳು ಪರಿಶೀಲನೆಗೊಳಗಾಗುತ್ತಿದ್ದುವು. ಹಾಗಾಗಿ ಅಂತಹ ರಾಜಸಭೆಗಳಲ್ಲಿ ಪ್ರಧಾನರು, ಮಂತ್ರಿಗಳು, ಸರದಾರರು ಮುಂತಾದ 
ಮುಖ್ಯ ಅಧಿಕಾರಿಗಳಲ್ಲದೆ ಸಾಮಂತರಾಜರು, ಮಾಂಡಲೀಕರು, ರಾಜಕುಮಾರರು, ಗಣ್ಮನಾಗರಿಕರು, ಶಾಸ್ತ್ರಕೋವಿದರು, ವಿದ್ವಾಂಸರು, 
ಪುರೋಹಿತರು, ಧಾರ್ಮಿಕ ಆಚಾರ್ಯರು, ಹಲವು ಬಾರಿ ಪರ ರಾಜ್ಯಗಳಿಂದ ಬಂದ ರಾಜ ಪ್ರತಿನಿಧಿಗಳು, ರಾಯಭಾರಿಗಳು, ರಾಜನ 
ಊಳಿಗದವರು, ಕಲಾವಿದರು ಮುಂತಾದವರು ಉಪಸ್ಥಿತರಾಗಿರುತ್ತಿದ್ದರು [ಧ.ಪು., ಸಂ.6, ಪ.1-15; ಚ.ಪು, ಸಂ.7 ಪ.6-18; ಮೊ.ತ., ಸಂ.20, 
ಪ.31-40 ಮುಂತಾಗಿ]. ಆ ಕಾರಣಗಳಿಂದಾಗಿ ಆ ಓಲಗಶಾಲೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇತ್ತು. ಆದುದರಿಂದ ಅಲ್ಲಿಯ ವ್ಮ ವಸ್ಥೆ ಗಳಿಗೆ, 
ಅಲಂಕರಣಗಳಿಗೆ ಹೆಚ್ಚಿನ ಗಮನಕೊಟ್ಟು ನಿರ್ವಹಿಸುತ್ತಿದ್ದರು. ಹಾಗಾಗಿ, ರಾಜನ ಓಲಗಶಾಲೆಯು 'ಸೌಭಾಗ್ಕ ಲಕ್ಷ್ಮಿಯ ದಿವ್ಮ ಸದನವೋ, 
ಮಧುನೃಪನ ನಿಳಯವೋ, ಶಾರದೆಯ ಮಂಟಪವೋ' ಎಂಬಂತೆ ಮೆರೆಯುತ್ತಿತ್ತು ಎಂದು ಗೋವಿಂದ ವೈದ್ಯನು ವರ್ಣಿಸಿರುತ್ತಾನೆ [ಕಂ.ವಿ., ಸಂ.8, 


ಪ.6]. 

ಇಲ್ಲಿ ಕವಿ ಲಕ್ಷ್ಮೀಶನು ತನ್ನ ಗ್ರಂಥವಾದ 'ಜೈಮಿನಿ ಭಾರತ'ದಲ್ಲಿ ನಿರೂಪಿಸಿರುವ ವಿವರಣೆಗಳನ್ನೂ ಪರಿಗಣಿಸಬಹುದು. ಅವು, ರಾಜನ 
ಓಲಗ ಮಂಟಪವನ್ನು ಕುರಿತು ಬಹು ಚಿತ್ತಾಕರ್ಷಕ, ಕುತೂಹಲಕಾರಿ ಹಾಗೂ ಸ್ವಾರಸ್ಕಕರ ಚಿತ್ರವನ್ನು ನಮ್ಮ ಮುಂದಿರಿಸುವುದರೊಂದಿಗೆ 
ವಿಸ್ಮಯವನ್ನುಂಟುಮಾಡುತ್ತವೆ; ಸೋಜಿಗವನ್ನುಂಟುಮಾಡುತ್ತವೆ. ಏಕೆಂದರೆ ಅಲ್ಲಿಯ ವ್ಯವಸ್ಥೆಗಳು ಅಷ್ಟು ವಿನೂತನವಾಗಿದ್ದುವು. ಆದುದರಿಂದ 
ಇಲ್ಲಿ ಆ ವ್ಯವಸ್ಥೆಗಳ ವಿವರಗಳನ್ನು ಸಂಕ್ಸಿಪ್ತವಾಗಿಯಾದರೂ ತಿಳಿಯುವುದು ಅವಶ್ಯಕ [ಜೈ.ಭಾ., ಸಂ.17, ಪ.22-27]. 


ಈಗಾಗಲೇ ತಿಳಿಸಿರುವಂತೆ, ಆ ರಾಜಸಭಾಂಗಣವು ಹತ್ತು ಸಾವಿರ ಕಂಭಗಳಿಂದ ಕೂಡಿದ ಒಂದು ಬಹು ವಿಶಾಲವಾದ ಆಸ್ವಾನ 
ಮಂಟಪವಾಗಿತ್ತು (ಇಲ್ಲಿ ಹಂಪೆಯಲ್ಲಿ ಈಗಾಲೂ ಕಾಣ ಬರುವ ನೂರು ಕಂಭಗಳನ್ನು ಹೊಂದಿದ್ದ ವಿಶಾಲ ಸಭಾಮಂಟಪ (audience hall), 
ಸ್ಮಾರಕ ಕಟ್ಟ ಸಿಡ(Mಂಗಟmeಗ)ವನ್ನು ಜ್ಞಾಪಿಸಿಕೊಳ್ಳ ಬಹುದು). ಅದರ ನೆಲಗಟ್ಟನ್ನು ಅಮೃತಶಿಲೆಯಿಂದ ನಿರ್ಮಿಸಲಾಗಿತ್ತು; ಜಗುಲಿಯನ್ನು 
ಮರಕತಗಳಿಂದ, ಗೋಡೆಗಳನ್ನು ನೀಲರತ್ನಗಳಿಂದ, ಕಂಬಗಳನ್ನು ವಜ್ರಗಳಿಂದ, ಮದನ ಕೈಗಳನ್ನು (ನಾಗಂದಿಗೆಗಳನ್ನು) ಹೊಳೆಯುವ 
ವೈಢೂರ್ಯಗಳಿಂದ, ಬೋದಿಗೆಗಳನ್ನು ಗೋಮೇದಿಕ ರತ್ನಗಳಿಂದ, ತೊಲೆಗಳನ್ನು ಪು ಷ್ಕರಾಗಗಳಿಂದ, ಲೋವೆಗಳನ್ನು ಮಾಣಿಕ್ಕಗಳಿಂದ 
ಅಲಂಕರಿಸಲಾಗಿತ್ತು. ಮತ್ತು ಬಂಗಾರದ ತಗಡಿನಿಂದ ಹೊದಿಸಲಾಗಿದ್ದ ಆ ಚಾವಡಿ Ko ನಾಲ್ದೆಸೆಗಳಲ್ಲಿ, ಅಲ್ಲಲ್ಲಿಗೆ ಮುತ್ತುಗಳ ಗೊಂಡೆ, 
ಗೊಂಚಲು, ಗುಚ್ಛಗಳಿಂದ ಶೃಂಗರಿಸಿದ್ದರು. ಅಲ್ಲದೆ ಅಲ್ಲಲ್ಲಿ ಹವಳಗಳಿಂದ ಅಲಂಕಾರ ಹೊಂದಿದ್ದ ಪುತ್ನಳಿಗಳನ್ನೂ ಅಳವಡಿಸಿದ್ದರು [ಜೈ.ಭಾ., 
ಸಂ.17, ಪ.23]. ಇಲ್ಲಿ ಕವಿತಾ ಸಹಜ ಉತೆ ಫ್ರೀಕ್ಸೆಗಳಿಗೆ ಗಮನಕೊಡದೆ, ಆ ರಾಜಸಭಾಮಂಟಪವು ಒಂದು ವಿಶಾಲ ಹಾಗೂ ರಮಣೀಯವಾಗಿ 
ಅಲಂಕರಿಸಲ್ಪಟ್ಟ ಸಭಾಂಗಣವು ಆದಾಗಿತೆ ಶಂದು ಮಾತ್ರ ಗ್ರಹಿಸಬೇಕು. 


ಅಷ್ಟಲ್ಲದೆ, ಆ ಓಲಗಮಂಟಪದಲ್ಲಿ, ಸಜೀವವಾಗಿವೆಯೇನೋ ಎಂಬಂತೆ ಕಾಣಬರುತ್ತಿದ್ದ ನವರತ್ನ ಖಚಿತವಾದ ಪುತ್ನಳಿಗಳನ್ನು ಅಲ್ಲಲ್ಲಿಗೆ, 

ಬಹುಶಃ ಗೋಡೆಗಳಿಗೆ, ಕಂಭಗಳಿಗೆ ಹೊಂದಿಕೊಂಡಂತೆ ನಿಲ್ಲಿಸಿ ಪ್ರದರ್ಶಿಸಿದ್ದರು. ಅವುಗಳೋ ವಿವಿಧ ಕ್ರಿಯೆ, ಭಾವ, ಭಂಗಿ, ಅಭಿನಯಗಳನ್ನು 
ನಿರೂಪಿಸುವ ಆಕರ್ಷಕ ಸ್ತ್ರೀರೂಪದ ಕಲಾಕ ೈತಿಗಳಾಗಿದ್ದವು.. ಈ ವಿವರಗಳನ್ನು ದೃಢಪಡಿಸುವ ಪದ ಭಾಗವು ಈ ಕೆಳಗಿನಂತಿದೆ. 

ಸಜ್ಜುಕಂ ಮುಡಿವ, ತಿಲಕಮನಿಡುವ, ಮೊಗಮುರಿವ, 

ಕಜ್ಜುಳಂ ಬರೆವ, ಕನ ಡಿಯ ನಿಟ್ಟಿಪ) ಪಾಡು ಶೆ 

ವುಜ್ಜುಗದ, ನರ್ತನದ, ಕೊಪುಗಳ, ವೀಣಾದಿ, ವಾದ್ಮಮಂ, ಬಿತ ತರಿಸುವ 

ಕಜ್ಜದ ಪಲವು ಕಲೆಗಳಂ ತೋರುವಭಿನವದ 

ಸಜ್ಜೀವಮಾಗಿರ್ದ ಪುತ್ನಳಿಗಳವಯವದ 


ಪಜ್ಜಳಿಪ ನವರತ್ನ ಭೂಷಣದ ಕಾಂತಿಗೆಳ್ಳಣ್ಣೆಸೆದುವಾ ರಾಜಸಭೆಯೊಳು [ಜೈ.ಭಾ., ಸಂ.17, ಪ.24]. 


42 


ಅದೇ ಸಭಾಭವನದಲ್ಲಿ, ಆ ಪುತ್ನಳಿಗಳು ಮಾತ್ರವಲ್ಲದೆ ಬಹು ಕುಶಲತೆಯಿಂದ ತಯಾರಿಸಲಾದ (ಬಹುಶಃ ಎರಕಹೊಯ್ದು ತಯಾರಿಸಲಾದ) 
ವಿವಿಧ ಪಕ್ಷಿಗಳ ಮತ್ತು ಮೃಗಗಳ ಪ್ರತಿಕೃತಿಗಳೂ ಅಲ್ಲಲ್ಲಿ ಕಾಣಬರುತ್ತಿದ್ದವು [ಜೈ.ಭಾ., ಸಂ.17, ಪ.25]. ಅವುಗಳು ಮಾತ್ರವಲ್ಲದೆ, ಬಹು 
ಮನೋಹರವಾಗಿದ್ದ ನಾನಾದೇಶಗಳ (ಪ್ರಪಂಚಗಳ) ಚಿತ್ರಪಟಗಳೂ ಅಲ್ಲಿ ಪ್ರದರ್ಶಿತವಾಗಿದ್ದುವು - 'ವಿರಿಂಚಿ ಸೃಷ್ಟಿಯೊಳುಳ್ಳ ಮೂಜಗದ 
ಪ್ರಪಂಚಗಳ ಚಿತ್ರಪತ್ರಂಗಳೆಸೆದಿರ್ದುವಾ ಸಭೆಯೊಳ ಓನೋಹರಮೆನೆ' [ಜೈ.ಭಾ., ಸಂ.17, ಪ.25]. 


ಮತ್ತು ಅದೇ ಸಭಾಮಂಟಪದಲ್ಲಿ ಅವಶೃವಿದ್ದ ಬೆಳಕಿನ ವೃ ವಸ್ಥೆಯನ್ನೂ ಬಹು ಜಾಣ್ಮೆ ಹಾಗೂ ವೈಚಾರಿಕತೆಯಿಂದ ಏರ್ಪಡಿಸಲಾಗಿತ್ತು. 
ಆ ಉದ್ದೇಶವನ್ನು ಸಾಧಿಸುವುದಕ್ಕಾಗಿ, ನಾನಾ ಜಾತಿಯ ಮತ್ತು ವಿವಿಧ ಬಣ್ಣ, ಹೊಳಪು ಅಥವಾ ಪ್ರಕಾಶಗಳನ್ನು ಹೊಂದಿದ್ದ ವಜ್ರಗಳು ಮುಂತಾದ 
ಅಮೂಲ ಮಣಿರತ್ನಗಳನ್ನು ಉಪಯೋಗಿಸಿ, ಜೋಡಿಸಿ ವ್ಯವಸ್ಥೆಗೊಳಿಸಲಾಗಿತ್ತು. ಆ ವ್ಯವಸ್ಥೆಯು ಎಷ್ಟು ಪರಿಣಾಮಕಾರಿಯಾಗಿತ್ತೆಂದರೆ, ಅಲ್ಲಿ 
ಏರ್ಪಡಿಸಲಾಗಿದ್ದ ಆಹ್ಲಾದಕರವಾದ ಬೆಳಕಿನಲ್ಲಿ ಹಗಲಾವುದು ರಾತ್ರಿಯಾವುದೆಂಬ ಭೇದವೇ ತಿಳಿಯದಂತಿತ್ತು - '.... ದಿವಾರಾತ್ರಿಯುಂಟೆಂಬ 
ಕಾಲಭೇದವನರಿಯದಾ ಮಹಾಸಭೆ . ' [ಜೈ.ಭಾ., ಸಂ.17, ಪ.261. 


ಮತ್ತೂ ಹೆಚ್ಚಿನ ವೃವಸ್ಥೆಯೆಂದರೆ, ಆ ಸಭಾಗೃಹದಲ್ಲಿ ವಿವಿಧ ಸುವಾಸಿತ ದ್ರವ್ಯಗಳನ್ನೂ, ಕರ್ಪೂರ ತೈಲದ ದೀಪಗಳನ್ನೂ 
ಉಪಯೋಗಿಸುತ್ತಿದ್ದರು. ಹೀಗೆ ಸಕಲ ಸೌಭಾಗ್ಮಗಳಿಂದ ಒಪ್ಪುತ್ತಿದ್ದ ಆ ಮಹಾಸಭಾ ಭವನವು ಇಂದ್ರನ ಓಲಗ ಮಂಟಪದ ಸೌಭಾಗ್ಯಕ್ಕಿಂತ 
ಎಂಟು ಮಡಿ ಹೆಚ್ಚಾಗಿತ್ತೆಂದು ಕವಿಯು ವರ್ಣಿಸಿರುತ್ತಾನೆ [ಜೈ.ಭಾ., ಸಂ.17, ಪ.26, 27]. ಮೇಲಿನ ವಿವರಗಳನ್ನೆಲ್ಲಾ ಪರಿಗಣಿಸಿ, ಆ 
ಒಡ್ಡೋಲಗ ಶಾಲೆಯು ಒಂದು ಕುತೂಹಲಕಾರಿಯಾದ ಕಲಾಪ್ರದರ್ಶನ ಶಾಲೆ(Muಟseum)ಯ ಹಾಗೆ, ಕ್ರಿ.ಶ. 14ನೇ ಶತಮಾನದಲ್ಲಿಯೇ 
ವ್ಯವಸ್ಥೆ ಗೊಂಡು ರಂಜಿಸುತ್ತಿತ್ತೆಂದು ಹೇಳಬಹುದಲ್ಲವೇ? 


ರಾಜನ ಒಡ್ಡೋಲಗ ಭವನದಲ್ಲಿ, ಎತ್ತರದ ವೇದಿಕೆಯ ಮೇಲೆ, ರಾಜನಿಗಾಗಿ ಬಂಗಾರದ ಸಿಂಹಾಸನವನ್ನು ಏರ್ಪಡಿಸಿರುತ್ತಿದ್ದರು. ಅದರ 
ಅಕ್ಕಪಕ್ಕಗಳಲ್ಲಿ, ಮಂತ್ರಿಗಳು, ಮಾಂಡಲೀಕರು ಮುಂತಾದ ಸಭಾಸದರಿಗಾಗಿ ಉಚಿತಗದ್ದುಗೆಗಳನ್ನು ವೃವಸ್ಥೆಗೊಳಿಸಿರುತ್ತಿದ್ದರು [ಚ.ಪು., ಸಂ.7, 
ಪ.7-10]. 


ಬಹು ಮುಖ್ಯವಾದ, ಬೃಹತ್‌ ಪ್ರಮಾಣದಲ್ಲಿ ಆಚರಿಸಬೆಕಾಗಿದ್ದ ಹಬ್ಬಗಳ, ಸಾರ್ವಜನಿಕ ಸಮಾರಂಭಗಳ ವೈಭವಯುಕ್ತ ಆಚರಣೆಯ 
ಸಂದರ್ಭಗಳಲ್ಲಿ, ಅರಮನೆಯ ಸಂಕೀರ್ಣದ ಮುಂದೆ ಇರುತ್ತಿದ್ದ ವಿಶಾಲ ಪ್ರಾಂಗಣವನ್ನುಪಯೋಗಿಸುವುದು ಪರಿಪಾಠವಾಗಿತ್ತು. ಕವಿ 
ರತ್ನಾಕರವರ್ಣಿಯ ವಿವರಣೆಯ ಪ್ರಕಾರ, ಮಹಾನವಮಿ ಹಬ್ಬದ ಆಚರಣೆಯನ್ನು ಅರಮನೆಯ ಮುಂದಿನ 'ಕಡೆಯ ಹಜಾರದೊಳ್‌, ವಾರಣವೈರಿ 
ಪೀಠವನೇರಿ (ಸಿಂಹಾಸನವನ್ನೇರಿ) ಓಲಗಗೊಟ್ಟು' ನಡೆಯಿಸುತ್ತಿದ್ದನು [ಭ.ವೈ., ಸಂ.18, ಪ.17]. 


13. ರಾಣಿಯ ಓಲಗಶಾಲೆ: ಪಟ್ಟದರಾಣಿಯರಿಗಾಗಿ ಪ್ರತ್ಕೇಕವಾದ ಓಲಗಶಾಲೆಗಳಿರುತ್ತಿದ್ದುವೆಂದು ಕವಿಗಳು ಹೇಳಿರುತ್ತಾರೆ. ಅಲ್ಲಿ 
ರಾಣಿಯರು ನಡೆಯಿಸುತ್ತಿದ್ದ ಒಡ್ಡೋಲಗಗಳಲ್ಲಿ ಸ್ತ್ರೀಯರು ಮಾತ್ರವೇ ಭಾಗವಹಿಸುತ್ತಿದ್ದರೆಂದೂ ತಿಳಿದು ಬರುತ್ತದೆ. ಅಂತಹ ಸಮಯಗಳಲ್ಲಿ, 
ರಾಣಿಯು ಓಲಗಸಭೆಯ ಮಧ್ಯದಲ್ಲಿ ಸಿಂಹಾಸನದಲ್ಲಿ ಆಸೀನಳಾಗಿರುತ್ತಿದ್ದರೆ, ಇತರ 'ಭೂಪಾಳಕರರಸಿಯರ ನಿಕರಮುಂ, ಕ್ಪತ್ರಿಯ ಕುಮಾರಿಯರ 
ಮೊತ್ತಮುಂ ಸೇವಾ ವಿನೋದ ನಿಮಿತ್ತಂ ಬಂದು ಸುತ್ತಲು ಕಿಕ್ಕಿರಿಗಿರಿದು' ಕುಳ್ಳಿರುತ್ತಿದ್ದರೆಂದು ವರ್ಣಿಸಲಾಗಿದೆ [ಧ.ಪು., ವಚನ ಪ.52]. 
ಇನ್ನೊಂದೆಡೆ ಆ ವಿಷಯವನ್ನೇ ಹೇಳುತ್ತಾ ರಾಣಿಯ ಓಲಗಶಾಲೆಯು ಮೇಗಣ ನೆಲೆಯ ಉಪ್ಪರಿಗೆಯ ಮನೆ ಭಾಗದಲ್ಲಿದ್ದುದಾಗಿ ಕವಿಯು 
ತಿಳಿಸುತ್ತಾನೆ. ಒಂದು ದಿನ, ರಾಜನು ತನ್ನ ದಿನ ನಿತ್ಕದ ಕಾರ್ಯಗಳನ್ನು ಮುಗಿಸಿ ಅರಮನೆಗೆ ಹಿಂತಿರುಗಿ ಬಂದು, ರಾಜಾಂಗಣದಲ್ಲಿ ಅರಸು 
ಮಕ್ಕಳನ್ನು ಬೀಳ್ಕೊಟ್ಟನಂತರ, 'ಮೇಗಣ ನೆಲೆಯ ಉಪ್ಪರಿಗೆಯ ಕಳಕಳರವಮಂ ಕೇಳ್ದು ಪಟ್ಟಮಾದೇವಿಯೋಲಗ ಶಾಲೆಗಭಿಮುಖನಾಗಿ ನರನಾಥಂ 
ಬಂದು ಪೊಕ್ಕಂ ನಿಜಸತಿಯ ಸಭಾಗೇಹಂ' ಎಂದು ವಿವರಿಸಿರುವ ಪಠ್ಮಭಾಗದಿಂದ ವೇದ್ಯವಾಗುತ್ತದೆ [ಧ.ಪು., ಸಂ.2, ವಚನ, ಪ.69]. 


14. ಶಯನ ಗೃಹಗಳು: ಈಗ ರಾಜ, ರಾಣಿಯರ ಶಯನಗೃಹಗಳ ನಿರ್ಮಾಣದ ವಿವರಗಳನ್ನು ತಿಳಿಯೋಣ. 'ಭರತೇಶ ವೈಭವ" ಕಾವ್ಯ 
ಗ್ರಂಥದಲ್ಲಿ, ರಾಜನ ಶಯ್ಕಾಗೃಹಕ್ಕೆ 'ಪುಷ್ಕರಾವತಿ' ಎಂಬ ಹೆಸರಿದ್ದುದಾಗಿ ಕವಿಯು ಹೇಳಿರುತ್ತಾನೆ [ಭ.ವೈ., ಸಂ.15, ಪ.1]. ಮತ್ತು ರಾಜನ 
ಸೆಜ್ಜೆಮನೆಯು ಒಂದು ಭಾಗದಲ್ಲಿ, ಬಹುಶಃ ಚೌಕಾದ ಪ್ರಾಂಗಣದ ನಟ್ಟನಡುವೆ ಇದ್ದು, ರಾಣಿಯರ ಸೆಜ್ಜೆಮನೆಗಳು ಅದರ ಸುತ್ತಲೂ ನಾಲ್ಕು 
ದೆಸೆಗಳಲ್ಲಿ ನೇರವಾದ ಸಾಲುಗಳಲ್ಲಿ ನಿರ್ಮಿತವಾಗಿದ್ದು ವು. ಆ ರಾಜನಿಗೆ ಅನೇಕ ರಾಣಿಯರಿದ್ದುದರಿಂದಾಗಿ ಆ ರೀತಿಯ ಏರ್ಪಾಟನ್ನು 
ಮಾಡಿದ್ದಿರಬೇಕು. ಆ ಎಲ್ಲಾ ರಾಣಿಯರ ಸಾಲು ಸೆಜ್ಜೆವನೆಗಳ ಮುಂದಿದ್ದ ಮೊಗಸಾಲೆಯಲ್ಲಿ (0011601) ಮದನಕ್ಕೆಗಳಿಂದ ನೇತಾಡುತ್ತಿದ್ದ 
ಸಾಲುಗಳಲ್ಲಿ ದೀಪಗಳ ಸರಣಿಯನ್ನೇರ್ಪಡಿಸಲಾಗಿತ್ತು. ಆ ಮನೆಗಳೆಲ್ಲವೂ ಬಂಗಾರ, ನವರತ್ನಗಳಿಂದ ವಿಶೇಷವಾಗಿ ಅಲಂಕೃತವಾಗಿದ್ದುವೆಂಬುದು 
ಸಾಮಾನ್ಯ. ಅಲ್ಲಿ ಮಾತನಾಡುವ ಸಾಕಿದ ಗಿಳಿಗಳೂ ಇದ್ದವು. ರಾಜನ ಶಯ್ಕಾಗೃಹದಲ್ಲಿ ಒದಗಿಸಲಾಗಿದ್ದ ರಾಜ ಮಂಚಕ್ಕೆ 'ಸಿಂಹವಾಹಿನಿ' ಎಂಬ 
ಹೆಸರಿತ್ತು [ಭ.ವೈ., ಸಂ.15, ಪ.9-15]. 


43 


*ನಕದಾಸ ವರ್ಣಿಸಿರುವಂತೆ, ಅರಮನೆಯಲ್ಲಿ ಸೆಜ್ಜೆಮನೆಯಿದ್ದಲ್ಲಿಗೆ ಹೊಗಲು ಇದ್ದ ಒಳಪಥದ (1707 ;855886) ಉದ್ದಕ್ಕೂ, 

ಎ ದೀಪಗಳನ್ನು ಹಿಡಿದುಕೊಂಡಿದ್ದ ಸುಂದರ ಪುತ್ನಳಿಗಳು ಮತ್ತು ಅಲಂಕಾರಿಕ ಹೂಗಳ ಹಾ 0ತದ್ದ 
ಅಲ್ಲಲ್ಲಿಗೆ ಕೈಗಳಲ್ಲಿ ಗಿತ್ತು. ಆ ಸೆಜ್ಜೆಮನೆಯ ಒಳಗಡೆಯಲ್ಲೂ ಅಲ್ಲಲ್ಲಿಗೆ ದೀಪಗಳನ್ನು ಪ್ರದರ್ಶಿಸುತ್ತಿದ್ದ ಸ್ತ್ರೀ ರೂಪದ ಬಂಗಾರದ 
ಕಗ ಕೇ ಕ್‌ ಮತ್ತು ಅಲ್ಲಿಯ ಗೋಡೆಗಳನ್ನು ಬಹುಕುಶಲತೆ ಮತ್ತು ಅಭಿರುಚಿಯಿಂದ ಚಿತ್ರಿಸಲಾಗಿದ್ದ 
ಶಿಲ್ಪ A ಂಗರಿಸಲಾಗಿತು. ಅವುಗಳು, ರತಿ ಮತ್ತು ಮದನ ಅವರ ಶೃಂಗಾರ, ಕ್ರೀಡಾವಿನೋದಗಳನ್ನು ವಿಧವಿಧವಾಗಿ 
ಆ ಶಯ್ಕಾ ಗೃಹದ ಮಧ್ಯದಲ್ಲಿ ಅತಿ ವೈಭವದಿಂದ ಅಲಂಕರಿಸಲಾಗಿದ್ದ ಚಪ್ಪರಮಂಚ ಮತ್ತು ಅದರ ಮೇಲೆ ಮೆತ್ತನೆಯ 


ಸುಪ್ಪತ್ತಿಗೆಯನ್ನು ಇರಿಸಿದ್ದರು [ಮೋ.ತ., ಸಿ23, ಹ 


ರಾಣಿಯರಿಗಾಗಿಯೂ ಪ್ರತ್ಯೇಕವಾದ ಶಯ್ಕಾಗೃಹಗಳಿರುತ್ತಿದ್ದುವೆಂಬುದನ್ನು ಮೇಲೆಯೇ ತಿಳಿಸಿಯಾಗಿದೆ. ಅವುಗಳೂ ಸಹಾ ಯಥಾರೀತಿ 
ವೈಭವವನ್ನು ಪ್ರದರ್ಶಿಸುವ ಅಲಂಕಾರಗಳಿಂದ ಕೂಡಿದ್ದುವು. ಒಂದೆಡೆ ಕವಿಯು ಹೇಳುವಂತೆ, ರಾಣಿಯೊಬ್ಬಳ ಸೆಜ್ಜೆ ಮನೆಯಲ್ಲಿ ನಾಲ್ಕು ವಿಧವಾದ 
ರತ್ನಖಚಿತವಾದ ಶಯ್ಕಾ ಮಂಚಗಳನ್ನೇರ್ಪಡಿಸಲಾಗಿತ್ತು; ಅವುಗಳ ಹೆಸರುಗಳು ಚಪ್ಪರಮಂಚ, ಸೆಳೆಮಂಚ, ಶಕುನಿಮಂಚ ಮತ್ತು ತೂಗುಮಂಚ 
ಎಂದಾಗಿದ್ದುವು ಅಲ್ಲದೆ ಅಲ್ಲಿ ವಿವಿಧ ಸುವಾಸನಾಯುಕ್ತ ದ್ರವ್ಯಗಳಿಂದ ತುಂಬಿದ್ದ ಭರಣಿಗಳನ್ನು ಮತ್ತಿತರ ಅಗತ್ಯ ವಸ್ತು ಗಳನ್ನೂ ಒದಗಿಸಲಾಗಿತ್ತು 
[ರಾ.ಚ., ಸಂ.36, ಪ.47-49]. ಮತ್ತೊಂದು ಕಡೆ, ಅನೇಕ ಬಗೆಯ ಸುವಾಸನಾದ್ರವ್ಮಗಳನ್ನು ರಾಣಿಯ ಸೆಜ್ಜೆಮನೆಯಲ್ಲಿ ಹರಡಿ, 
ಸಿಂಪಡಿಸಿರುತ್ತಿದ್ದರು. ಅಲ್ಲದೆ, ಆ ಶಯನ ಮಂದಿರದಲ್ಲಿ ಸುವಾಸನಾಯುಕ್ತ ಬಾಳದಬೇರುಗಳಿಂದ ತಯಾರಿಸಲಾದ ತಡಕೆತೆರೆಗಳನ್ನುಪಯೋಗಿಸಿ, 
ಅವುಗಳ ಜ್ಯ ಪನ್ನೀರು, ವಾಸನಾಯುಕ್ತ ತಂಗಾಳಿಯು ಒಳಗೆ ಹರಡುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು [ಧ.ಪು., ಸಂ.6, ವಚನ ಪ.116ರ 
ನಂತರ]. ಮತ್ತೊಂದು ಉದಾಹರಣೆಯ ಪ್ರಕಾರ ಸುಂದರ ಪುತ್ನಳಿಗಳನ್ನಳವಡಿಸಿದ್ದ ಕಾಂಚನದ ಮಂಚ, ಅದರ ಮೇಲೆ ಹಂಸಗಳ ತುಪ್ಪಳಗಳಿಂದ 
ತಯಾರಿಸಲಾಗಿದ್ದ ಒಂದರಮೇಲೊಂದರಂತೆ ಏಳು ಹಾಸಿಗೆಗಳು, ಅವುಗಳ ಮೇಲೆ ರೇಶಿಮೆಯ ಹಾಸುಬಟ್ಟೆ, ಹೊದಿಕೆ, ಪರದೆ, ಹೂವಿನಹಾರಗಳು, 
ಬೆಳ್ಳಿಯ ಪಾತ್ರೆ ಮತ್ತು ಕರಂಡಕಗಳಲ್ಲಿ ಇತರ ಅವಶ್ಶಕ ವಸ್ತುಗಳು ಹಾಗೂ ಸಾಲುದೀಪಗಳನ್ನು ಅಲ್ಲಿ ವ್ಕ ವಸ್ಥೆ ನ ಗೊಳಿಸಲಾಗಿತ್ತು [ಧ.ಪು., ಸಂ.6, 
ಪ.117 ಮತ್ತು ವಚನ]. ಆ ಎಲ್ಲಾ ಕಾರಣಗಳಿಂದಾಗಿ ಕೈ ದೀವಿಗೆಗಳ ನಟ್ಟನಡುವೆ ಕಾಮವಿಕಾರ ಕಾರಣೋಪಕರಣ ಸಜ್ಜೀಕೃತಮಾದ 


ಸೆಜ್ಜಾಗೃಹವದಾಗಿತ್ತು [ಧ.ಪು., ಸಂ.6, ವಚನ ಪ.115ರ ನಂತರ. 


ಕವಿ ಕನಕದಾಸನು, ಕಥಾ ಸಂದರ್ಭದಲ್ಲಿ ಬರುವ ಶೋಭನ ಪ ಪ್ರಸ್ತದ ಚಾವಡಿಯೂ ಸಹಾ ಮೇಲಿನಂತೆ ಸುಂದರವಾಗಿಯೂ, 
ಮನೋಹರವಾಗಿಯೂ, ಭವ ವಾಗಿಯೂ ಸಿಂಗರಿಸಲಾಗಿತ್ತೆಂದು ತಿಳಿಸುತಾ ನಲ್ಲದೆ, ಆ ಚಾವಡಿಯು ಅನೇಕ ಕಂಬಗಳಿಂದ ಕೂಡಿದುದಾಗಿತ್ತು ಮತ್ತು 
ಅಲ್ಲಿಯ ವಾಸ್ತು ಬಾಗಗಳಿಗೆಲ್ಲ ಅಮೂಲ್ಯ ಮಣಿರತ್ನ ಗಳನ್ನು ಕೂಡಿಸಿ ಅಲಂಕರಿಸಲಾಗಿತ್ತೆಂದು ಹೇಳುತ್ತಾನೆ [ಮೋ.ತ., ಸಂ.16, ಪ.14-18]. 


ಕವಿ ದೇಪರಾಜನ ವಿವರಣೆಯ ಪ್ರಕಾರ ರಾಜಕುಮಾರಿಯೋರ್ವಳ ಶಯಾ )ಗೃಹವ, ಮಹಡಿಯ ತುತ ಶ್ರತುದಿಯಲ್ಲಿದ್ದುದಾಗಿ ತಿಳಿಯುತ್ತದೆ 
(ಕರುವಾಡದ ಅಗ್ರಶಾಲೆಯೊಳು). ಅದರೊಳಗೆ ಮಣಿಖಚಿತವಾದ ಮಂಚ, ಹಂಸ ತುಪ ಳಗಳಿಂದ ತಯಾರಿಸಲಾದ ಮೆತ ತ್ರನೆಯ ಹಾಸಿಗೆ, ಬೀಸಣಿಗೆ, 
ನೀರಿನ ಪಾತ್ರೆ, ಕರ್ಪೂರ ಮತ್ತಿತರ ಸುಗಂಧ ದ್ರವ್ಯಗಳ ಭರಣಿಗಳು, ವೀಣೆ, ದಂಡಿಗೆ ಮುಂತಾದ ಸಂಗೀತವಾದ್ಕ ವಿಶೇಷಗಳು, ಸಾಕಿದ ಮುದ್ದಿನ 
ಪಕ್ಸಿ ಪ್ರಾಣಿಗಳು, ತಾಂಬೂಲ ವೀಳೆಯಗಳ ಸಂಬಳಿಗೆಗಳು ಮುಂತಾದ ಸಲಕರಣೆಗಳನ್ನು ವ್ಯವಸ್ಥೆ ೫ ಗೊಳಿಸಲಾಗಿತ್ತು [ಸೊ.ಸೋ., ಸಂ.23, 
ಪ.24-32]. 


15. ನಾಟಕಶಾಲೆ: ಈ ಮೊದಲೇ ತಿಳಿಸಿರುವಂತೆ, ಅಂತಃಪುರದ ಸಂಕೀರ್ಣದಲ್ಲಿ ಮತ್ತೊಂದು ಆಕರ್ಷಕ ಕಟ್ಟಡ ಭಾಗವು, 
ನಾಟಕಶಾಲೆಯಾಗಿತ್ತು. ಆದು ರಾಜ, ರಾಣಿಯರ ವಿನೋದಕ್ಕಾಗಿ, ಮನೋರಂಜನೆಗಾಗಿ, ರಾಣಿಯ ಓಲಗಶಾಲೆಗೆ ಹತ್ತಿರವೇ ಇರುತ್ತಿತ್ತು. 
ಸಾಮಾನ್ಯವಾಗಿ ಅಲ್ಲಿಯ ಕಾರ್ಯಕ ಕ್ರಮಗಳಲ್ಲಿ ರಾಜನೂ ಉಪಸ್ಥಿ ಒತನಾಗಿರುತ್ತಿದ್ದನು. ಹಲವು ಬಾರಿ ಆತನ ಪರಿವಾರದವರೂ 
ಜೊತೆಯಲ್ಲಿ _ರುತ್ತಿದ್ದರು. [ಭ. ವೈ. ಸಂ.12, ಪ.5-9]. ಅಲ್ಲಿ ಹಾಡುಗಾರಿಕೆ, ಸಂಗೀತ, ವಾದ್ಕ ಸಂಗೀತ, ನೃತ್ಕ, ಜನಪದ ನೃತ್ಯ, ಭಾರತ, 
ರಾಮಾಯಣ, ಭಾಗವತ ಮುಂತಾದ ಕಾವ ಗಳ ವಾಚನ ಮತಿ ಶ್ರಿತರ ಮನರಂಜನಾ ಕಾರ್ಯಗಳು ವಿದ ಿತ್‌ಪೂರ್ಣವಾಗಿ ಜರುಗುತ್ತಿದ್ದುವು [ಕಂ.ವಿ., 
ಸಂ.8, ಪ.49, 53, 55- -81]. ಇನ್ನೊಂದು ವಿವರಣೆಯ ಪ್ರಕಾರ ಆ ಮನರಂಜನಾ ಶಾಲೆಯು ಅಮೃತ ಶಿಲೆಗಳಿಂದ ನಿರ್ಮಿತವಾಗಿತ್ತು 
'ಮಹೀನಾಥನು ಒಂದು ದಿನ ನ ಶಿಲಾಮಯವಾದ ಅಗ್ರಸೌಧ ಶಿಖರಾಗ್ರದೊಳ್‌ .... ಮೇಳದ ವಿಳಾಸಿನೀ ಕಳಾಪದೊಡಗೂಡಿ 
ಲೀಲೆಯಿಂದ ಓಲಗಗೊಟ ರ್ಬಿ ೩ — ಮತ್ತು ಅದು ಉಪ್ಪರಿಗೆ ಮನೆಯ ಮೇಲಿನ ಮಹಡಿಯಲ್ಲಿ ರಚಿತವಾಗಿತ್ತು [ಧ.ಪು., ಸಂ.5 ವಚನ]. 


ಕವಿ ರತ್ನಾಕರವರ್ಣಿಯು ನಾಟಕಶಾಲೆಯನ್ನು ಕುರಿತು ಹೇಳಿರುವ ಹೃದಯಂಗಮ ವರ್ಣನೆಯು ಮುಂದಿನ ವಿವರಗಳಿಂದ ವೇದ್ಯವಾಗುತ್ತದೆ. 


44 


ರಾಜನು ಒಂದು ದಿನ ರಾಣಿಯಿಂದ ನಿಯೋಜಿತಳಾದ ಪರಿಚಾರಿಕೆಯೊಬ್ಬಳ ವಿನಂತಿಯ ಮೇರೆಗೆ, ಆ ದಿನದ ಮನರಂಜನಾ 
ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಅರಮನೆಯಿಂದಿಳಿದು 'ನಾಟಕಶಾಲೆ'ಗೆ ಹೋಗಿ ಅಲ್ಲಿ ಒದಗಿಸಲಾಗಿದ್ದ ಸಿಂಹಾಸನದಲ್ಲಿ ಆಸೀನನಾಗುತ್ತಾನೆ. 
ಆ ನಾಟಕ ಶಾಲೆಯು ಬಹುವಿಧ ಅಲಂಕಾರಗಳಿಂದ ಸಿಂಗರಿಸಲ್ಪಟ್ಟಿದ್ದು ಅದರ ಭವ್ಯ ವರ್ಣನೆಯನ್ನು 'ಕರ್ಣಾಟಸಿ ಪೇಳಲಾನರಿಯೆ' ಎಂದು ಹೇಳಿ 
ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿ, ಅದು ಕೋಟಿರತ್ನಗಳಿಂದ ಕೂಡಿದ 'ಸುರರ ವಿಮಾನಕೆ ಸಾಟಿ'ಯೆಂದು ಸಂಕ್ಸಿಪ್ತವಾಗಿ ಹೇಳಿರುತ್ತಾನೆ [ಭ.ವೈ. 
ಸಂ.12, ಪ.3-5]. ಆ ನಾಟಕಶಾಲೆಯ ಗೋಡೆಗಳ ಮೇಲೆ, ವಿವಿಧ ಭಂಗಿ, ಭಾವನೆ, ಕ್ರಿಯೆ, ವಿನೋದಾವಳಿಗಳಲ್ಲಿ ನಿರತರಾಗಿರುವುದು 
ಮುಂತಾದವುಗಳನ್ನು ಭಿತ್ತರಿಸುವಂತೆ ಚಿತ್ರಿತವಾದ ಹೆಣ್ಣುಗಂಡುಗಳ ಬಹು ಆಕರ್ಷಕ ವರ್ಣ ಚಿತ್ರಗಳೂ ರಂಜಿಸುತ್ತಿದ್ದುವು [ಭ.ವೈ. ಸಂ.12, 
ಪ.6-9]. ಅದು 'ಧರೆಗೆ ವಿಸ್ಮಯವಾದ ನಾಟಕಶಾಲೆ'ಯದಾಗಿತ್ತು [ಭ.ವೈ. ಸಂ.12, ಪ.10]. ಆ ನಾಟಕ ಶಾಲೆಗೆ 'ವರ್ಧನಾವತಿ' ಎಂಬ 
ಹೆಸರಿದ್ದುದಾಗಿ ಇನ್ನೊಂದೆಡೆ ಹೇಳಿರುತ್ತಾನೆ [ಭ.ವೈ. ಸಂ.15, ಪ.1]. 


ಮತ್ತೊಂದು ಸಂದರ್ಭದಲ್ಲಿ, ಅಂತಃಪುರದ ರಾಜನ ಹೆಂಡತಿಯರಿಗೆ ವಿವಿಧ ವಿಷಯಗಳಲ್ಲಿ ಅಭ್ಯಾಸ ಮಾಡಿಸುತ್ತಿದ್ದ 'ಪಂಡಿತೆ' ಎಂಬ 
ಸೇವಕಳು (ರಾಯನ ಪೆಂಡಿರಿಗೋದಿಸಿದವಳು) ಆ ದಿನದ ಅಂತಃಪುರದ ಮನರಂಜನಾ ಕಾರ್ಯಕ್ರಮಗಳಿಗೆ ರಾಜನನ್ನು ಆಮಂತ್ರಿಸುತ್ತಾಳೆ. ರಾಜನು 
ಸಮ್ಮತಿಸಿದುದನ್ನು ತಿಳಿದ ರಾಣಿಯರೆಲ್ಲಾ 'ಮೇರು ಸೌಧ'ವೆಂಬ ನಾಮದ ಉಪ್ಪರಿಗೆಯ ಮಂಟಪಕ್ಕೆ ತವಕದಿಂದ ಹೋಗುತ್ತಾರೆ [ಭ.ವೈ., ಸಂ.5, 
ಪ.5-7]. ಎಂದರೆ, ಅಂತಃಪುರದ ಮನೋರಂಜನಾ ಮಂಟಪ ಅಥವಾ ನಾಟಕ ಶಾಲೆಯನ್ನು ಬಹು ಎತ್ತರದಲ್ಲಿ ಉಪ್ಪರಿಗೆಯಲ್ಲಿ | 
ವೃವಸ್ಥೆಗೊಳಿಸಿರುತ್ತಿದ್ದರು. ಅಲ್ಲಿ ವಿಧವಿಧವಾದ ವಿನೋದಾವಳಿಗಳು, ಹಾಡುಗಾರಿಕೆ, ವಾದ್ಕ ಸಂಗೀತ, ನೃತ್ಯ, ನಾಟಕ, ಕಾವ್ಯವಾಚನ 
ಮುಂತಾದವುಗಳು ಜರುಗುತ್ತಿದ್ದುವೆಂಬುದನ್ನು ವಿವರಿಸುವುದಕ್ಕಾಗಿ ಕವಿಯು ಆರು ಸಂಧಿಗಳನ್ನೇ ಮುಡುಪಾಗಿರಿಸಿದ್ದಾನೆ [ಭ.ವೈ., ಸಂ.5-7, 12- 
14]. 


16. ಮಂತಣದ ಮನೆ: ಮಂತಣದ ಮನೆ ಅಥವಾ ಗೂಢಗೃಹವೆಂದು ಕರೆಯಲಾಗುತ್ತಿದ್ದ ಭಾಗವು ಅರಮನೆಯ ಸಂಕೀರ್ಣದಲ್ಲಿರುತ್ತಿತ್ತೆಂದು 
ಈ ಮೊದಲೇ ಸೂಚಿಸಲಾಗಿದೆ. ಅದು ರಾಜರ ಮಂತ್ರಾಲೋಚನೆಗಾಗಿ ವಿಶಿಷ್ಟವಾಗಿ ರಚಿಸಲ್ಪಟ್ಟುದಾಗಿತ್ತು. ಬಾಹುಬಲಿ ಪಂಡಿತನು ವಿವರಿಸಿರುವ 
ಪ್ರಕಾರ, ಮಥಣ ಶಾಲೆಗೆ ಗವಾಕ್ಷಗಳನ್ನೊದಗಿಸದೆ ನಿರ್ಮಿಸಿದ್ದರು (ನಿರಸ್ತ ಗವಾಕ್ಸ); ಕೋನಮೂಲೆಗಳಿಲ್ಲದ (ಪರಿಮುಕ್ತ ಕೋಣಮಂ- ಬಹುಶಃ 
ವೃತ್ತಾಕಾರದಲ್ಲಿದ್ದ) ರಚನಾವಿನ್ಮಾಸವನ್ನು ಹೊಂದಿತ್ತು ಮತ್ತು ಅಲ್ಲಿಯ ಬಹು ಮುಖ್ಯ ವೈಶಿಷ್ಟ್ಯವೆಂದರೆ ಆ ಕಟ್ಟಡದಿಂದ ಯಾವುದೇ ಶಬ್ದವೂ 
ಪ್ರತಿಧ್ವನಿತವೂ ಆಗದಂತೆ (ಪ್ರತಿಧ್ವನಿ ತ್ಕಾಗಕಲ) ಬಹು ಜಾಣ್ಮೆಯಿಂದ ರಚಿಸಲ್ಪಟ್ಟುದಾಗಿತ್ತು [ಧ.ಪು., ಸಂ.13, ಪ.81. ಎಂದರೆ ಅಲ್ಲಿ 
ಜರುಗುತ್ತಿದ್ದ ಮಾತುಕತೆ ಮುಂತಾದ ವ್ಯವಹಾರಗಳ ಗೋಪ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಅದರ ರಚನಾ ಕ್ರಮವನ್ನು ರೂಪಿಸಲಾಗಿತ್ತು. 


17. ಅವಲೋಕನಾ ಶಾಲೆ: ಅರಮನೆಯ ಸಂಕೀರ್ಣದ ಉದ್ಯ್ಕಾನದಲ್ಲಿಯೇ ಶಿಖರಪ್ರಾಯವಾದ, ಉನ್ನತವಾದ ಏಳು ಮಹಡಿಗಳಿಂದ 
ಕೂಡಿದ ಕಟ್ಟಡವಿತ್ತು. ಅದರ ಏಳನೆಯ ಹಂತವನ್ನು, ರಾಜ ಮತ್ತು ಆತನ ಪರಿವಾರದವರು ಅವಲೋಕನಾ/ದಿಶಾವಲೋಕನಾ ಸ್ಥಳವನ್ನಾಗಿ 
ಉಪಯೋಗಿಸುತ್ತಿದ್ದರು. ಆ ಸ್ಥಳದಿಂದ ಎಲ್ಲಾ ದಿಕ್ಕುಗಳಲ್ಲಿ ಸುಂದರವಾಗಿರುವುದನ್ನು ವೀಕ್ಷಿಸಿ ಸಂತೋಷಪಡುತ್ತಿದ್ದರು. ಆ ವಿಷಯವು ಕೆಳಗಿನ 
ಪದ್ಮಭಾಗಗಳಿಂದ ವೇದ್ಯವಾಗುತ್ತದೆ. 


'... ನಳನಳಿಸುವ ಶಿವಂಕರೋದ್ಕಾನದ ನಟ್ಟನಡುವಣ ದಿಶಾವಲೋಕನ ಪ್ರಸಾದ ಮಾದ, ಸರ್ವತೋಭದ್ರವೆಂಬೇಳನೆಯ ನೆಲೆಯ 
ಮಣಿಮಾಡದ ....' [ದ.ಪು., ಸಂ.14, ಪ.32 ರ ನಂತರದ ವಚನ].... 'ವಲ್ಲಭಂ ನಿಜಪ್ರಾಣವಲ್ಲಭೆಯ ಕೆಲದೊಳಿರ್ದು ದಿಶಾ 
ಶೋಭಾವಳೋಕನಂಗೆಯ್ವಾಗಳ್‌ ..... ' [ಧ.ಪು., ಸಂ.14, ಪ.34ರ ನಂತರದ ವಚನ]. ಆ ಪ್ರಾಸಾದದೊಳಗೆಯೇ ಒಂದು ಸಭಾಂಗಣವಿರುತ್ತಿದ್ದು, 
ಅಲ್ಲಿ ರಾಜ, ರಾಣಿ, ಪರಿವಾರದವರಿಗಾಗಿ ನೃತ್ಯ ಮುಂತಾದ ಕಲಾ ಪ್ರದರ್ಶನಾ ಕಾರ್ಯಗಳೂ ಜರುಗುತ್ತಿದ್ದುವೆಂದು ಕವಿಯು ವರ್ಣಿಸಿರುತ್ತಾನೆ. 
ಇಲ್ಲಿಯ ಸಂದರ್ಭದಲ್ಲಿ ವಸಂತಮಾಲೆ ಮತ್ತು ಕಾಮಲತೆ ಎಂಬ ಇಬ್ಬರು ನೃತ್ಯ ಪ್ರವೀಣೆಯರು 'ವಸಂತ ವಿಹರಣಂ' ಎಂಬ ನೃತ್ಯನಾಟಕವನ್ನು 
ಪ್ರದರ್ಶಿಸಿ, ವಸಂತ ಕಾಲದ ವನವಿಹರಣ ವಿನೋದಕ್ಕೆ ದಯಮಾಡಿಸಬೇಕೆಂದು ಸೂಚ್ಯವಾಗಿ ರಾಜನನ್ನು ಆಮಂತ್ರಿಸುತ್ತಾರೆ [ಧ.ಪು., ಸಂ.14, 
ಪ.34ರ ನಂತರದ ವಚನ]. 


18. ಪೂಜಾಗೃಹ: ರಾಜನ ಪೂಜಾಗೃಹವು ಅರಮನೆಯ ಪರಿಸರದಲ್ಲಿಯೇ ಅಥವಾ ಸಂಕೀರ್ಣದಲ್ಲಿಯೇ ರಚಿತವಾಗಿರುತ್ತಿತ್ತೆಂದು 
ತಿಳಿಯುತ್ತದೆ. ಅದು ಪೂಜಾಸಾಮಗ್ರಿಗಳನ್ನು ರಾಜನು ಸ್ವತಃ ಹಿಡಿದುಕೊಂಡು ನಡೆದುಹೋಗಿ ತಲಪುವಂತೆ ಅನತಿದೂರದಲ್ಲಿರುತ್ತಿತ್ತು. ಕವಿಯು 
ವಿವರಿಸಿರುವಂತೆ, ಒಂದು ದಿನ ಬೆಳಗಿನ ವೇಳೆ ಮಹಾರಾಜ ಸ್ನಾನಾದಿ ವಿಧಾನಗಳನ್ನು ತೀರಿಸಿದ ನರಿತೆರ: ದೇವತಾರ್ಚನಾಯೋಗ್ಯ ದ್ರವ್ಯ 
ಸಂಸೇವ್ಯಂಗಳಪ್ಪ ರಜತ ಮಹಾ ರಜತಾದಿ ವಿರಚಿತ ಪಾತ್ರಂಗಳಂ ಪಿಡಿದು .... ಚೈತ್ಕಾಲಯಂ .... ಪೊಕ್ಕಿ .... ಭೂತಳಪತಿ ಪೂಜಿಸಿದಂ ....' 


[ಧ.ಪು., ಸಂ.15, ಪ.143ರ ನಂತರ ವಚನ]. 


45 


19. ಭೋಜನಶಾಲೆ: ರಾಜ ಮತ್ತು ಆತನ ಪರಿವಾರದವರಿಗಾಗಿ ಪ್ರತ್ಯೇಕವಾದ ಭೋಜನ ಶಾಲೆ ಇರುತ್ತಿತ್ತು. ದಿನದ ಕಾರ್ಯಕಲಾಪಗಳು, 

ಗ ಮುಗಿದ ನಂತರ, ರಾಜನು ತನ್ನ ಮಂತ್ರಿಗಳು, ದಳಪತಿಗಳು ಹಾಗೂ ಇತರ ಉನ್ನತ ಅಧಿಕಾರಿಗಳು ಮತ್ತು ಗಣ್ಯ ಬಂಧು 
ಒಡ್ಡೋಲಗ ಮು ನ ಶಾಲೆಯಲ್ಲಿ ಪಂತಿಯೊಳು ಕುಳಿತು ಭೋಜನ ಮಾಡುತ್ತಿದ್ದನು. ಅಲ್ಲಿ ರಾಜನಿಗಾಗಿ ನವರತ್ನಗಳಿಂದ ಖಚಿತವಾದ 
ಜನರೊಡಗೂಡಿ ಆ ಚಹ ನತ 'ಅನುಕೂಲವಾಗಿರುವಂತೆ ಸಾಲು ದೀಪಗಳನ್ನು ವ್ಯವಸ್ಥೆಗೊಳಿಸಿರುತ್ತಿದ್ದರು. ಊಟದ ಸಲಕರಣೆಗಳಾಗಿ 
5 ಇರವ ಬಟ್ಟಲು, ಅಡ್ಡಣಿಗೆ ಮುಂತಾದ ಉಪಕರಣಗಳೂ ಇದ್ದುವು ಮತ್ತು ವಿಧವಿಧವಾದ ಸ್ವಾದಿಷ್ಠ ಭೋಜನ 
ತತ ಉಣಬಡಿಸುವವರು ಅರಮನೆಯ ಊಳಿಗದ ತರುಣಿಯರಾಗಿದ್ದರು [ಕಂ.ವಿ., ಸಂ.8, ಪ.81-92; ಸ.ಕೌ, ಸಂ.4, ಪ.9]. 


20. ಶೃಂಗಾರತೋಟ ಮತ್ತು ಜಲಕ್ರೀಡಾ ಸರೋವರ: ರಾಜರ ಮತ್ತು ಅವರ ಪರಿವಾರದವರ ವಿಹಾರ ವಿನೋದಗಳಿಗಾಗಿ ಒಂದು 
ರಾಜೋದ್ಯಾನವಿರುತ್ತಿತ್ತು. ಅದು 'ಶಿಂಗಾರದೋಟ'ವೆಂದಾಗಿದ್ದು, ಮಹಾನಗರದ (ರಾಜಧಾನಿಯ) ಹೊರವಲಯದಲ್ಲಿ ಸ್ವಲ್ಪ ದೂರದಲ್ಲಿರುತ್ತಿತ್ತು. 
ಅದನ್ನು ನೋಡಿಕೊಳ್ಳುವುದಕ್ಕಾಗಿಯೇ ರಾಜನಿಂದ ನಿಯೋಜಿತರಾದ ನುರಿತ ವನಪಾಲಕರೂ ಇರುತ್ತಿದ್ದರು. ಪ್ರತಿ ವರ್ಷ ವಸಂತರುತುವಿನ 
ಕಾಲದಲ್ಲಿ, ವನಪಾಲಕನು ಅರಮನೆಗೆ ಹೋಗಿ, ವಿಹಾರಾರ್ಥವಾಗಿ ರಾಜನನ್ನು ರಾಜೋದ್ಯಾನಕ್ಕೆ ಆಮಂತ್ರಿಸುವುದು ಒಂದು ಸಂಪ್ರದಾಯ. 


ಒಮ್ಮೆ, ವಸಂತಕಾಲದಲ್ಲಿ, ವನಪಾಲಕನ ಭಿನ್ನಹದ ಮೇರೆಗೆ ರಾಜನು ತನ್ನ ಸಕಲ ಪರಿವಾರ ಸಮೇತ ರಾಜೋದ್ಯಾನಕ್ಕೆ ವಿಹಾರಾರ್ಥವಾಗಿ 
ಹೋಗುತ್ತಾನೆ. ಆತನು, ಆತನ ರಾಣಿಯೂ ಪಟ್ಟದಾನೆಯನ್ನು ಏರಿ ಹೋಗುತ್ತಾರೆ. ರಾಣಿಯರ ಸಖಿಯರು, ಊಳಿಗದವರು, ರಾಜಕುಮಾರರು 
ಮುಂತಾದವರು ಇತರ ಆನೆಗಳನ್ನೇರಿ ರಾಜನನ್ನು ಹಿಂಬಾಲಿಸುತ್ತಾರೆ. ಎಂದರೆ ರಾಜೋದ್ಕಾನವು, ಮಹಾನಗರದ ಹೊರವಲಯದಲ್ಲಿ 
ಸ್ವಲ್ಪದೂರದಲ್ಲಿತ್ತೆಂದು ತಿಳಿಯುತ್ತದೆ [ಧ.ಪು., ಸಂ.14, ಪ.35-37, 44-49, ವಚನ; ಪ್ರೌ. ಕಾ. ಸಂ.21, ಪ.91. 


ದಟ್ಟವಾಗಿ ಬೆಳಸಲಾಗಿದ್ದ ವಿವಿಧ ಗಿಡ, ಮರ, ಬಳ್ಳಿಗಳಿಂದ ಬಹು ಸುಂದರವಾಗಿ ಕಾಣುತ್ತಿ ದ್ದ ಆ ಶೃಂಗಾರದೋಟದ ಮಧ್ಯದ ಬಯಲಿನಲ್ಲಿ 
'ವಸಂತ ಮಂಟಪ'ವೆಂಬ ಒಂದು ಬಹು ವಿಧದಲ್ಲಿ ಅಲಂಕರಿಸಲ್ಪಟ್ಟ, ತಂಪಾದ ಕ್ರೀಡಾ ವಿನೋದ ಮಂಟಪವು ಶೋಭಿಸುತ್ತಿತ್ತು [ಧ.ಪು., ಸಂ.14, 
ವಚನ, ಪ.78, 79]. 


ಆ ವನದಲ್ಲಿಯೇ, ಮತ್ತೊಂದೆಡೆಯಲ್ಲಿ ವನಲಕ್ಷ್ಮಿಯ ನಾಭಿಯಂತೆ ಶೋಭಿಸುತ್ತಿ ದ್ದ, 'ಜಲಕ್ರೀಡಾ ಸರೋವರ' / 'ಲೀಲಾಸರೋವರ'ವೂ 
ವ್ಯವಸ್ಥೆಗೊಂಡಿರುತ್ತಿತ್ತು. ಅದರ ನಾಲ್ಕು ಪಕ್ಕಗಳಲ್ಲಿ ಚಂದ್ರಕಾಂತ ಶಿಲೆ ಮತ್ತು ಮಣಿರತ್ನಗಳಿಂದ ಅಲಂಕರಿಸಲಾಗಿದ್ದ ಸೋಪಾನಗಳ ಪಂತಿಗಳನ್ನು 
ನಿರ್ಮಿಸಿದ್ದ ರು. ಆ ಸೋಪಾನಗಳೋ, ಅಲ್ಲಿ ಭಾಗವಹಿಸುತ್ತಿದ್ದ ರಾಜಪರಿವಾರದ ಹೆಂಗಳೆಯರಿಗೆ ಶ್ರಮವಾಗದಿರಲೆಂಬ ಉದ್ದೇಶದಿಂದ, 
'ಸೂಖಾರೋಹಣಾವರೋಹಣ' ಒದಗಿಸುವಂತೆ ರೂಪಿತವಾಗಿದ್ದ ಸೋಪಾನಗಳ ಪಂಕ್ತಿ ಗಳಾಗಿದ್ದುವು [ಧ.ಪು., ಸಂ.14, ಪ.122, ವಚನ]. ಮತ್ತು 
ಆ ತಟಾಕದ ಸುತ್ತಲೂ ದಡಗಳ ಮೇಲೆ ಬೆಳ್ಳಿಯಿಂದ ತಯಾರಿಸಲಾದ ದೊಡ್ಡದೊಡ್ಡ ಪಾತ್ರೆಗಳನ್ನಿರಿಸಿ, ಅವುಗಳಲ್ಲಿ ಕಸ್ತೂರಿ, ಕರ್ಪೂರ, ಚಂದನ, 
ಕುಂಕುಮ ಮಿಶ್ರಿತ ನೀರನ್ನು ಶೇಖರಿಸಿಟ್ಟು, ಕ್ರೀಡಾಸಮಯದಲ್ಲಿ, ಜಲಕೇಳೀ ಸಮಯದಲ್ಲಿ ಉಪಯೋಗಿಸಲು ಅನುಕೂಲವಾಗುವಂತೆ 
ವ್ಯವಸ್ಥೆಗೊಳಿಸಿದ್ದರು [ಧ.ಪ್ರ, ಸಂ.14, ವಚನ ಪ.122ರ ನಂತರ]. 


ಕವಿ ವಿರೂಪಾಕ್ಷ ಪಂಡಿತನು, ರಾಜನ ಕೇಳೀ ವನವನ್ನು 'ಚೈತ್ರ ರಥ'ವೆಂದು ಹೇಳುತ್ತಾ ಅದು ನಗರದ ತಪ್ಪಲೊಳಗೆ ಸಹಸ್ರ ಯೋಜನದಷ್ಟು 
ವಿಸ್ತಾರವಾಗಿತ್ತೆಂದು ವಿವರಿಸಿರುತ್ತಾನೆ. ಮುಂದುವರೆದು, ಅದು ತರತರದ ಹೂ, ಮೊಗ್ಗು, ಹಣ್ಣು, ಹಂಪಲುಗಳಿಂದ ಭರಿತವಾದ ಗಿಡ, ಮರ, 


ಚಾವಡಿಗಳು, ಮಲಗುವ ಮಾಡಗಳು, ತಳಿರ ಉಯ್ಯಾಲೆಗಳು, ನಿರಂತರ ಹರಿವ ನೀರಿನ ಕಾಲುವೆಗಳು, ಪರಿಮಳಯುಕ್ತ ಜಲವನ್ನು 
'ಜೀರ್ಕೊಣವಿಯಿಂದೆಸೆವ ಪೂಗಳ ಬೊಂಬೆಗಳ ಸಾಲುಗಳು' ಮುಂತಾದವು ವನವಿಹಾರಾರ್ಥಿಗಳ ವಿನೋದ, ಮನರಂಜನೆಗಾಗಿ ಏರ್ಪಾಡಾಗಿದ್ದುವು. 
ಮತ್ತು ಅಲ್ಲಿ ಸುಂದರವಾಗಿ ನಿರ್ಮಿಸಲಾಗಿದ್ದ ಒಂದು ವಿಶಾಲವಾದ ಅಂತರಂತರದಲ್ಲಿ ಕ್ರಮಬದ್ದವಾದ ಸೋಪಾನಗಳಿಂದ ಕೂಡಿದ್ದ ಸರೋವರವೂ 
ಇತ್ತು. ಅದು ರಾಜನ ಮತ್ತು ಅವನ ಪರಿವಾರದವರ ಜಲಕ್ರೀಡೆಗಳಿಗೆ ಸೂಕ್ತವಾಗಿ ನಿರ್ಮಾಣವಾಗಿತ್ತು [ಚೆ.ಪು, ಸಂ.45, ಪ.4-6, 18, 45, 


ತೆ ಇನ್ನೊಬ್ಬ ಕವಿಯು, ಅದನ್ನು 'ರಾಜನ ಬಾಹ್ಕೋಪವನ'ವೆಂದು ಕರೆದು, ಅಲ್ಲಿ ವಿಹಾರಾರ್ಥಿಗಳ ಮನರಂಜನೆಗಾಗಿ, ಸಸ್ಕ ಸಂಪದವಲ್ಲದೆ, 
ತಕ ಗಿರಿ, ಕಂದರ, ಕಣಿವೆ, ಗವಿಗಳನ್ನೂ ನಿರ್ಮಿಸಿದ್ದರೆಂದು ವಿವರಿಸುತ್ತಾನೆ ಮತ್ತು ಚಂದ್ರಕಾಂತ ಶಿಲೆಯಿಂದ ರಚಿಸಲಾಗಿದ್ದ ಸುಂದರವಾದ 


ie ಹೊಂದಿದ್ದ ಸರಸಿಯೊಂದು ಇದ್ದುದಾಗಿ ಹೇಳುತ್ತಾನೆ [ರಾ. ಚ. ಸಂ.4, ಪ.31, 54, 59; ಸಂ.30, ಪ.12; ಸಂ.29, ಪ.45, 


46 


ಭಾಸ್ಕರ ಕವಿಯು ವಿವರಿಸಿರುವಂತೆ, ಮೇಲಿನ ವ್ಯವಸ್ಥೆಗಳಲ್ಲದೆ, ರಾಜೋದ್ಕಾನದಲ್ಲಿ ಒಂದು ವನಮಂಟಪವಿತ್ತು. ರಾಜನ ಪರಿವಾರವು 
ಆನೆ, ಕುದುರೆಗಳ ಮೇಲೆ ಮತ್ತು ರಥಗಳಲ್ಲಿ ಪ್ರಯಾಣ ಮಾಡಿ ಆ ವನವನ್ನು ತಲುಪುತ್ತಾರೆ. ಮೊದಲಿಗೆ ವಸಂತನ ಪೂಜೆಯನ್ನು ನೆರವೇರಿಸಿ 
ಅನಂತರ ವನ ವಿಹಾರ, ಜಲಕ್ರೀಡೆ, ಉಯ್ಕಾಲೆಯಾಟ ಮುಂತಾದ ಮನರಂಜನಾ ಕಾರ್ಯಗಳಲ್ಲಿ ನಿರತರಾಗುತ್ತಾರೆ [ಜೀ.ಚ., ಸಂ.16, ಪ.7, 
16, 32-62]. ಹೀಗೆ ಆ ಪರಿವಾರವು ಒಂದು ತಿಂಗಳ ಪರಿಯಂತ ಆ ಉದ್ಯಾನದಲ್ಲಿ ವಿವಿಧ ರೀತಿಯಲ್ಲಿ ಆನಂದಿಸುತ್ತಾರೆ [ಜೀ.ಚ., ಸಂ.16, 
ಪ.23]. 


ಮೋಹನ ತರಂಗಿಣಿಯಲ್ಲಿ ಆ ಶೃಂಗಾರ ವನವು ಪುರದ ಹೊರಗೆ ನಿರಂತರವಾಗಿ ನೀರಿನಿಂದ ತುಂಬಿ ಹರಿಯುತಿದ ನದಿ ದಂಡೆಯ ಮೇಲೆ 
ಬಹು ಸುಂದರವಾಗಿ ಕಂಗೊಳಿಸುತ್ತಿತ್ತೆಂದು ಹೇಳಲಾಗಿದೆ [ಮೋ.ತ., ಸಂ.42, ಪಂ.14-18]. 


ಪದ್ಮಣಾಂಕ ಕವಿಯು ವಿವರಿಸಿರುವ ಪ್ರಕಾರ, ಆ ರಾಜೋದ್ಕಾನದಲ್ಲಿ ಒಂದಕ್ಕಿಂತಲೂ ಹೆಚ್ಚಾಗಿ ಜಲಕ್ರೀಡಾ ಕೊಳಗಳಿದ್ದುವು. ರಾಜ, 
ರಾಣಿಯರು, ಅವರ ಪರಿವಾರದವರು ಬೇರೆ ಬೇರೆಯಾಗಿ ಆ ಕೊಳಗಳಲ್ಲಿ ಕ್ರೀಡಾಮನರಂಜನೆಗಳಲ್ಲಿ ನಿರತರಾಗುವಂತೆ ಅವುಗಳು 
ನಿರ್ಮಿತವಾಗಿದ್ದವು. ವಿನೋದದ ಸಮಯದಲ್ಲಿ, ಆ ಕೊಳಗಳ ನೀರಿಗೆ ಸುವಾಸನಾಯುಕ್ತ ದ್ರವ್ಯಗಳಾದ ಚಂದನದ ಹುಡಿ, ಕಸ್ತೂರಿ, ಕುಂಕುಮ 
ಹಾಗೂ ವಿವಿಧ ಬಣ್ಣ, ಸುವಾಸನೆಗಳಿಂದ ಕೂಡಿದ್ದ ಹೂವಿನ ದಳಗಳು, ಎಲೆಗಳು, ಬೇರುಗಳು ಮುಂತಾದವುಗಳನ್ನು ಸೇರಿಸುತ್ತಿದ್ದರು [ಪ.ಪು., 
ಸಂ.8, ಪ.38-46] ಮತ್ತು ಸನಿಹದಲ್ಲಿಯೇ ಕ್ರೀಡಾ ನಂತರ ವಿಶ್ರಮಿಸುವುದಕ್ಕಾಗಿ ಸುಸಜ್ಜಿತವಾದ ಲತಾಮಂಟಪವು ಹಾಗೂ ಪೂಜಾಕಾರ್ಯಗಳನ್ನು 
ನೆರವೇರಿಸಲು ಅನುಕೂಲವಾಗುವಂತೆ ದೇವಮಂದಿರವೂ ಇದ್ದುವು [ಪ.ಪು., ಸಂ.8, ಪ.51-53]. 


ಸಮಾರೋಪ: ಮೇಲೆ ವಿಶದೀಕರಿಸಿದ ಪ್ರಕಾರ, ಅರಮನೆಗಳು, ಅವುಗಳ ಸಂಕೀರ್ಣಕ್ಕೆ ಸೇರಿದ್ದ ಇತರ ಕಟ್ಟಡಗಳ ಹೆಸರುಗಳನ್ನು ಹೇಳುತ್ತಾ, 
ಆ ನಿವೇಶನಗಳಲ್ಲಿ ವೃವಸ್ಥೆಗೊಳಿಸಲಾಗಿದ್ದ ಇತರ ಏರ್ಪಾಟುಗಳನ್ನು ಕುರಿತು ಕವಿಗಳು ವಿವರಿಸಿರುತ್ತಾರೆ. ಸಾಮಾನ್ಯವಾಗಿ, ಆ ಹೆಸರುಗಳಿಂದಲೇ 
ಅವುಗಳು ಯಾವ ಉದ್ದೇಶಗಳಿಗಾಗಿ ಮತ್ತು ಯಾವ ಕಾರ್ಯ ಚಟುವಟಿಕೆಗಳಿಗಾಗಿ ಉಪಯೋಗವಾಗುತ್ತಿದ್ದವೆಂದು ವೇದ್ಯವಾಗುತ್ತವೆ. ಕೆಲವೊಮ್ಮೆ, 
ಹೆಸರುಗಳಿಂದಲೇ ಅವುಗಳ ಉಪಯೋಗ, ಉದ್ದೇಶಗಳನ್ನು ತಿಳಿಯಲು ಸಾಧ್ಯವಾಗದು, ಉದಾಹರಣೆಗೆ ಶಾರದ ಮಂಟಪ, ಇಂದಿರಾ ಮಂಟಪ 
ಮುಂತಾಗಿ. ಅಂಥ ಸಂದರ್ಭಗಳಲ್ಲಿ ಅವು ವಿಶೇಷ ಅಲಂಕಾರಗಳಿಂದ ಕೂಡಿದ್ದ ಬಹು ಉಪಯೋಗಿ ಕಟ್ಟಡಗಳೆಂದು ಪರಿಗಣಿಸಬಹುದು. ಮೇಲೆ 
ನಿರೂಪಿಸಲಾದ ವಿವಿಧ ಕಟ್ಟಡಗಳನ್ನು, ರಾಜರಾಣಿಯರು ಮತ್ತು ಅವರ ಪರಿವಾರದವರು ಹೇಗೆ ವೈಭವಾಡಂಬರಗಳಿಂದ : 
ಉಪಯೋಗಿಸಿಕೊಳ್ಳುತ್ತಿದ್ದರೆಂಬ ವಿಸ್ತಾರವಾದ ವಿವರಣೆಗಳನ್ನು ಬಹು ರಂಜನೀಯವಾಗಿ, ಕುತೂಹಲಕಾರಿಯಾಗಿ ವರ್ಣಿಸಿರುವುದನ್ನು ಈ ಕವಿತಾ 
ಗ್ರಂಥಗಳಲ್ಲಿ ಕಾಣಬಹುದು. ಆ ವಿವರಣೆಗಳು ಪ್ರಸಕ್ತ ಲೇಖನದ ವ್ಯಾಪ್ತಿಯಲ್ಲಿ ಬರುವುದಿಲ್ಲವಾದುದರಿಂದ, ಅವುಗಳನ್ನು ಇಲ್ಲಿ 
ಪ್ರಸ್ತುತಪಡಿಸಲಾಗಿಲ್ಲ. 


ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯವೆಂದರೆ, ಅರಮನೆಗಳ ಮತ್ತು ಅವುಗಳ ಸಂಕೀರ್ಣದ ಬಹು ವಿಧ ಕಟ್ಟಡಗಳ ರೂಪರೇಷೆ ವಿನ್ಕಾಸ, 
ರಚನಾಕ್ರಮ ಮುಂತಾದ ವಾಸ್ತು ಪದ್ಧತಿಗಳನ್ನು ಕುರಿತು ಯಾವುದೇ ಕವಿಯು ವಿವರಣೆಗಳನ್ನು ನೀಡಲು ಮುಂದಾಗಿರುವುದಿಲ್ಲ. ಹಾಗೆ ನೀಡುವುದು 
ಅವರ ಉದ್ದೇಶವಾಗಿರಲಿಲ್ಲ. ಅಥವಾ ಅವುಗಳ ಅವಶ್ಯಕತೆಯೂ ಇರಲಿಲ್ಲ. ಏಕೆಂದರೆ ಅವರ ಗ್ರಂಥರಚನಾ ಮೂಲೋದ್ದೇಶವ್ರ ತಮ್ಮ ಕವಿತಾ 
ಪಾಂಡಿತ್ಯ ಮತ್ತು ಕಥಾನಿರೂಪಣಾ ಸಾಮರ್ಥ್ಯಗಳನ್ನು ಮಾಧ್ಯಮಗಳನ್ನಾಗಿ ಉಪಯೋಗಿಸಿಕೊಂಡು ಜನ ಸಾಮಾನ್ಯರಲ್ಲಿ ಕಥೆಗಳನ್ನು ನಿರೂಪಿಸಿ 
ತಮ್ಮ ತಮ್ಮ ಧರ್ಮಗಳ ಪ್ರಚಾರ ಮಾಡುವುದಾಗಿತ್ತು. ಅದುವೇ ಮೂಲ ಧೈಯವಾಗಿತ್ತು. ಹಾಗಾಗಿ ಆ ವಿವರಣೆಗಳಿಗೆ ಅಲ್ಲಿ ಅವಕಾಶವಿರಲಿಲ್ಲ. 
ಈಗ ಪ್ರಸ್ತುತಪಡಿಸಿರುವ ವಿವರಣೆಗಳಾದರೋ ಆ ಕಥೆಗಳಲ್ಲಿ ಸಂದರ್ಭೋಚಿತವಾಗಿ, ಪ್ರಾಸಂಗಿಕವಾಗಿ ವಿಷಯ ನಿರೂಪಿತ ವರ್ಣನೆಗಳಲ್ಲಿ 
ಸಂಯೋಗವಾಗಿ ಒಳಸೇರಿಕೊಂಡಿರುವ ಅಂಶಗಳಾಗಿವೆ. ಹಾಗಿದ್ದಾಗಲೂ, ಆ ವಿಜಯನಗರಿ ಕಾಲದ ಅರಮನೆಯನ್ನು ಮತ್ತು ಅಲ್ಲಿಯ ಜೀವನ 
ಚಟುವಟಿಕೆಗಳನ್ನು ಕುರಿತು ನಮಗೆ ಒಂದು ಸ್ಥೂಲ ಚಿತ್ರವನ್ನು ಅವು ಒದಗಿಸುವಲ್ಲಿ ಸಫಲವಾಗಿವೆ. 


ಸಂಕೇತಗಳ ಪರಿಚಯ 


ಸಂ. : ಸಂಧಿ ಅಥವಾ ಆಶ್ವಾಸ 

ಪ. : ಪದ್ಮ 

ವಚನ : ಪದ್ಯಗಳ ಮಧ್ಯದ ವಚನ ಭಾಗ 

ಜೈ.ಭಾ. : ಜೈಮಿನಿ ಭಾರತ ಕವಿ ಲಕ್ಷ್ಮೀಶ ಸು. ಕ್ರಿಶ. 1341* 


47 


ಧರ್ಮನಾಥ ಪುರಾಣ ಕವಿ : ಬಾಹುಬಲಿ ಪಂಡಿತ ಸು. ಕ್ರಿ.ಶ. 1352 
ಸ ಪದ್ಮರಾಜ ಪುರಾಣ ಕವಿ : ಪದ್ಮಣಾಂಕ ಸು. ಕ್ರಿ.ಶ. 1385 
ಭ್‌ ಸೊಬಗಿನ ಸೋನೆ ಕವಿ : ದೇಪರಾಜ ಸು. ಕ್ರಿ.ಶ. 1410 
Ki ಇ ಜೀವಂಧರ ಚರಿತೆ ಕವಿ : ಭಾಸ್ಕರ ಸು. ಕ್ರಿಶ. 1424 
ಪ್ರೌ.ಕಾ ಪ್ರೌಢರಾಯನ ಕಾವ್ಶ ಕವಿ ಅದೃಶ್ಯ ಸು. ಕ್ರಿ.ಶ. ,1433 
ಜಾ.ಚ ಜ್ಞಾನಚಂದ್ರಾಭ್ಕದಯ ಕವಿ : ಕಲ್ಮಾಣಕೀರ್ತಿ ಸು. ಕ್ರಿ.ಶ. 1439 
ಚ ವೈ. ಭರತೇಶ ವೈಭವ ಸಂಗ್ರಹ ಕವಿ : ರತ್ನಾಕರವರ್ಣಿ ಸು. ಕ್ರಿ.ಶ. 1457 
ಹೆ ಸಮ್ಮುಕ್ತ ಕೌಮುದಿ | ಕವಿ : ಬೊಮ್ಮರಸ ಸು. ಕ್ರಿ.ಶ. 1509 
ರಾಚ. : ರಾಮನಾಥ ಚರಿತೆ ಕವಿ " "ನಂಜುಂಡ ಸು. ಕ್ರಿ.ಶ. 1525 
ಮೊ.ತ. : ಮೋಹನ ತರಂಗಿಣಿ ಕವಿ : ಕನಕದಾಸ ಸು. ಕ್ರಿ.ಶ. 1550 
ವಿ.ಚ. ವಿಜಯಕುಮಾರಿ ಚರಿತೆ ಕವಿ : ಶೃತಕೀರ್ತಿ ಸು. ಕ್ರಿ.ಶ. 1567 
ಚ.ಪು. ಚನ್ನಬಸವ ಪುರಾಣ ಕವಿ : ವಿರೂಪಾಕ್ಷ ಪಂಡಿತ ಸು. ಕ್ರಿ.ಶ. 1585 
ಕಂ.ವಿ. ಕಂಠೀರವ ನರಸರಾಜ ವಿಜಯ ಕವಿ : ಗೋವಿಂದ ವೈದ್ಯ ಸು. ಕ್ರಿ.ಶ. 1648 


ಜು 


ಓಕ ತಾ ಲ ಜು 


೦. 


ಗ್ರಂಥ ನಿರ್ಮಾಣ ಕಾಲವನ್ನು ತಿಳಿಸುವಾಗ, ಆರ್‌. ನರಸಿಂಹಾಚಾರ್‌ ಅವರು ತಮ್ಮ 'ಕರ್ನಾಟಕ ಕವಿ ಚರಿತ್ರೆ'ಯಲ್ಲಿ ಹೇಳಿರುವುದನ್ನೇ 
ಅನುಸರಿಸಲಾಗಿದೆ. 


ಟಿಪ್ಪಣಿಗಳು 


a) George Michell, 1992, The Vijayanagara Courtly Style, American Institute of Indian Studies, 
New Delhi. 


b) George Michell & Antonio Martinelli, 1994, The Royal Palaces of India, Thames and Hudson, 
London. 


0) Patil C.S., 1995, "Palace Architecture" in Vijayanagara: Progress of Research, 1983-84, 
Directorate of Archaeology and Museums, Mysore, pp. 119-135. 


d) John M. Fritz, George Michell and M.S.Nagaraja Rao, 1984, The Royal Centre at 
Vijayanagara, Preliminary Report, University of Melborne, Parkville. 


6) George Michell, 1990, Vyayanagara: Architectural Inventory of the Urban Core; Vols. I & Il, 
Directorate of Archaeology and Museums, Mysore. 


George Michell, 1992, Op.cit. 
Patil C.S., 1995: Op.cit. 
Ibid., pp. 83-84 for map on p. 120; John Fritz etal, 1984, Op.cit. 


ಸ (5 Op.cit., for plans and locations of palaces in the urban core of Vijayanagara. Fig. 47 to 


0 0. 132 and D.J. Davison-Jenkins, 1997, The Irrigation and Water Supply Systems of 
ayanagara, American Institute of Indian Studies, New Delhi. 


Fl ಹೆಚ್‌.ಎಲ್‌. 1966, ಪ್ರವಾಸಿ ಕಂಡ ಇಂಡಿಯಾ ನಂ. 2, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು, ಮತ್ತು ಕೆಳಗಿನವುಗಳನು 
€ಡಬಹುದು. 2 . 


48 


a) &. Sewell, 1992 (reprint), A Forgotten Empire, Asian Educational Services, New Delhi. 


ರ) ಸದಾನಂದ ಕನವಳ್ಳಿ, 1992, ಮರೆತು ಹೋಗಿರುವ" ಸಾಮ್ರಾಜ್ಯ, ವಿಜಯನಗರ (ಕನ್ನಡಕ್ಕೆ ಭಾಷಾ 


೦ತರಿಸಿದ್ದು), ಕನ್ನಡ 
ವಿಶ್ವವಿದ್ಯಾಲಯ, ಹಂಪೆ. 


ನಾಗೇಗೌಡ, ಹೆಚ್‌.ಎಲ್‌. ಅದೇ ಪುಟ 155-166. 
ಅದೇ ಪುಟ 290-293. 
ಅದೇ, ಪುಟ 362-383. 
ಅದೇ, ಪುಟ 410-416. 


ಕನ್ನಡ ನಿಘಂಟು, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, ಸಂಪುಟ 8, ಪುಟ 8662 ಮತ್ತು ಸಂಪುಟ 2, ಪುಟ 2718. 


49 


8, ಮಾಲ್ಯವಂತ ಪರ್ವತ - ಒಂದು ಅಧ್ಯಯನ 


ಟಿ.ಎಂ. ಮಂಜುನಾಥಯ್ಯ 


ಮಾಲ್ಕವಂತ ಪರ್ವತವು ಪಂಪಾಕ್ಷೇತ್ರದ (ಪಂಪಾಪುರದ) ಪೂರ್ವ ದಿಗ್ಸಾಗದಲ್ಲಿರುವ ಪ್ರಾಕೃತಿಕ ಕಲ್ಲು ಬವ 00ರನ ಸಟ 
ಪರ್ವತ. ಪಂಪಾಪುರದ ಪರಿಸರದಲ್ಲಿಯೇ ಇರುವುದೆಂದು ಮಹಾಮಾತ್ಮ ಲಕ್ಷ್ಮೀಧರನ ಶಾಸನದಲ್ಲಿ! ಉಲ್ಲೇಖಗೊಂಡಿರುವ ಈ Milks ಪವಿತ್ರ 
ಸ್ಥಾನವನ್ನು ಪಡೆದುಕೊಂಡಿದೆ. ಪಂಪಾಪುರದ ಪರಿಸರದಲ್ಲಿರುವ ಮತಂಗ, ಮಾಲ್ಕವಂತ, ಹೇಮಕೂಟ, ಯಷ್ಕಮುಖ, hein ಪರ್ವತಗಳು 
ಅತೈಂತ ಪ್ರಮುಖವಾದವುಗಳೆಂದು ರಾಮಾಯಣದ ಕಿಷ್ಕಿಂಧ ಖಾಂಡದಲ್ಲಿ ಉಲ್ಲೇಖಗೊಂಡಿವೆ. ಶ್ರೀರಾಮಚಂದ್ರನ ಸಹೋದರ ಲಕ್ಷ್ಮಣ 
ಮಾಲ್ಕವಂತ ಪರ್ವತದಲ್ಲಿ ಹನುಮಂತನನ್ನು ಭೇಟಿಯಾಗಿದ್ದು, ನಂತರ ಚಾತುರ್ಮಾಸವನ್ನು ಈ ಪರ್ವತದಲ್ಲಿ ಕಳೆದು ವಾಲಿಯನ್ನು ವಧಿಸಿ 
ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿಸಿದ್ದು, ಇದಕ್ಕಿಂತ ಮೊದಲು ಕೇರಳ ರಾಜ್ಯದಿಂದ ಮಾಲ್ಕವಂತನೆಂಬ ಖುಷಿ ಈ ಸ್ಥಳದಲ್ಲಿ ವಾಸ ಮಾಡಿದ್ದು, 
ಅವನು ಶ್ರೀ ವಿರೂಪಾಕ್ಷ ದೇವರ ಪರಮ ಭಕ್ತನಾಗಿದ್ದನೆಂದೂ ಅವನ ಹೆಸರಿನಲ್ಲಿ ಮಾಲ್ಕವಂತ ಪರ್ವತವೆಂದು ಕರೆಯಲಾಗಿದೆ ಎಂದೂ ಪಂಪಾ 
ಮಹಾತ್ಮೆಯಲ್ಲಿ ಉಲ್ಲೇಖಗೊಂಡಿದೆ. ಹರಿಹರನ ಪಂಪಾಪುರದ ರಗಳೆ,” ರಾಘವಾಂಕನ ಹರಿಶ್ಚಂದ್ರ ಕಾವ್ಮ, ಕರಸ್ಥಲ ನಾಗಲಿಂಗ ಚರಿತ್ರೆ 
ಮುಂತಾದ ಅನೇಕ ಸಾಹಿತ್ಯ ಗ್ರಂಥಗಳು ಈ ಪರ್ವತವನ್ನು ಕುರಿತು ವರ್ಣಿಸುತ್ತವೆ. ಅಲ್ಲದೆ ಇದೊಂದು ಪ್ರಖ್ಯಾತ ಶೈವ ಕ್ಷೇತ್ರವೆಂತಲೂ ಮತ್ತು 


ಅನೇಕ ತೀರ್ಥಗಳಿಂದ ಕಂಗೊಳಿಸುತ್ತದೆಂದೂ ತಿಳಿಸುತ್ತವೆ. 


ಮಾಲ್ಕವಂತ ಪರ್ವತದ ಮೇಲಿರುವ ರಘುನಾಥ ದೇವಾಲಯ ವಿಜಯನಗರ ಕಾಲದಲ್ಲಿ (16ನೇ ಶತಮಾನ) ನಿರ್ಮಾಣವಾಗಿದೆ. ಅದಕ್ಕಿಂತ 
ಹಿಂದೆ ಇದೊಂದು ಪ್ರಖ್ಯಾತ ಶೈವ ಕ್ಲೇತ್ರವಾಗಿತ್ತೆಂಬುದಕ್ಕೆ ಅಲ್ಲಿರುವ ಶೈವ ಧರ್ಮದ ಅವಶೇಷಗಳಿಂದ ತಿಳಿಯಬಹುದಾಗಿದೆ. ರಘುನಾಥ 
ದೇವಾಲಯದ ಪೂರ್ವ ದಿಕ್ಕಿನ ಬಂಡೆಯ ಮೇಲೆ ಪಂಚ ಲಿಂಗಗಳನ್ನು ಕೊರೆಯಲಾಗಿದೆ. ಇದರ (ಕೆಳ ಭಾಗದಲ್ಲಿ) ಸನಿಹದಲ್ಲಿರುವ ಗುಹೆಯಲ್ಲಿ 
ಬಂಡೆಯ ಮೇಲೆ ಏಕ ಲಿಂಗವನ್ನು ಮತ್ತು ಇದರ ಸಮೀಪದಲ್ಲಿರುವ ಒಂಟಿ ಗುಂಡಿನ ಮೇಲೆ ಏಕ ಲಿಂಗ ಮತ್ತು ತೀರ್ಥಗಳನ್ನು ಕಾಣಬಹುದು. 
ಪಶ್ಚಿಮ ಭಾಗದಲ್ಲಿರುವ ಬಂಡೆಯ ಮೇಲೆ ಚಿಕ್ಕದಾದ ಗುಹಾಂತರ ದೇವಾಲಯವಿದ್ದು ಅದರೊಳಗೆ ಶಿವಲಿಂಗ ಮತ್ತು ನಂದಿಯ ವಿಗ್ರಹಗಳಿವೆ. 
ಈ ದೇವಾಲಯವನ್ನು ಪ್ರಸನ್ನ ಮಾಲ್ಕವಂತ ಅಥವಾ ಪ್ರಸನ್ನ ವಿರೂಪಾಕ್ಸ ದೇವಾಲಯವೆಂದು ಕರೆಯಲಾಗುತ್ತಿದೆ. ಇದರ ಪಕ್ಕದಲ್ಲಿ ಒಂದು 
ತೀರ್ಥ, 33 ಶಿವಲಿಂಗಗಳು ಮತ್ತು ನಂದಿಯ ವಿಗ್ರಹಗಳಿವೆ. ಈ ತೀರ್ಥವನ್ನು ಪಂಪಾ ಮಹಾತ್ಮಯಲ್ಲಿ ಲಕ್ಷ್ಮಣ ತೀರ್ಥವೆಂದು ಹೆಸರಿಸಲಾಗಿದೆ. 
ಈ ತೀರ್ಥದ ಪಶ್ಚಿಮಕ್ಕೆ ಬಂಡೆಯ ಮೇಲೆ ಕೊರೆದಿರುವ ಶಿವಲಿಂಗ, ದಕ್ಷಿಣ ಭಾಗದಲ್ಲಿ ಶಿವಲಿಂಗಗಳು ಮತ್ತು ಉತ್ತರ ದಿಕ್ಕಿನಲ್ಲಿ ಶಿವಲಿಂಗ 
ಮತ್ತು ನಂದಿ ವಿಗ್ರಹಗಳಿವೆ. ರಘುನಾಥ ದೇವಾಲಯದ ಪಕ್ಕದಲ್ಲಿರುವ ತೀರ್ಥವನ್ನು ರಾಮತೀರ್ಥವೆಂದು ಕರೆಯಲಾಗಿದೆ. ಇದಲ್ಲದೆ ಅಗ್ನೇಯ 
ದಿಕ್ಕಿನಲ್ಲಿ ವೀರಭದ್ರ ದೇವಾಲಯವಿದೆ. ಅದರ ಪಕ್ಕದಲ್ಲಿ ಶಿವಲಿಂಗ ಮತ್ತು ನಂದಿಯ ವಿಗ್ರಹಗಳಿವೆ. ಈ ಶಿವಲಿಂಗವನ್ನು ಕಾಳಹಸ್ತಿ 
ಲಿಂಗವೆಂದು ಸೂಚಿಸುವ ಶಾಸನವು ಪಕ್ಕದಲ್ಲಿದೆ. ಇದರ ಪಕ್ಕದಲ್ಲಿ ತೀರ್ಥ, ಶಿವಲಿಂಗ ಮತ್ತು ನಂದಿ ವಿಗ್ರಹಗಳಿವೆ. ವೀರಭದ್ರ ದೇವಾಲಯದ 
ಕೆಳಭಾಗದಲ್ಲಿ ಗುಂಡಿನ ಮೇಲೆ ಮೈಲಾರ ದೇವರು, ಗಣೇಶ ಮತ್ತು ಭೈರವ ವಿಗ್ರಹಗಳಿವೆ. ಹಂಪೆಯ ರತ್ನಕೂಟದಲ್ಲಿಯ ಕೆಲವು ಶಾಸನಗಳು 
ಮಾಲ್ಕವಂತ ಮೈಲಾರ ದೇವರು ಮತ್ತು ಮಾಲ್ಕವಂತ ತೀರ್ಥಗಳನ್ನು ಉಲ್ಲೇಖಿಸುತ್ತವೆ." ಶಾಸನದ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಮಾಲ್ಕವಂತ 
ಪರ್ವತದ ಈ ಭಾಗದಲ್ಲಿ ಮೈಲಾರ ದೇವರ ವಿಗ್ರಹ ಮತ್ತು ತೀರ್ಥವಿರುವುದರಿಂದಲೂ ಮತ್ತು ಈ ಎಲ್ಲಾ ಮೇಲಿನ ಅಂಶಗಳಿಂದಲೂ ಈ 


ಪರ್ವತವನ್ನು ಮಾಲ್ಕವಂತ ಪರ್ವತವೆಂದು ಕರೆಯಲಾಗಿದೆ. ಮಾಲ್ಕವಂತ ಪರ್ವತವು ಒಂದು ಪ್ರಖ್ಯಾತ ಶೈವ ಕ್ಷೇತ್ರವಾಗಿತ್ತು ಎಂಬುದಕ್ಕೆ 
ಅನುಮಾನವಿಲ್ಲ. 


ಈಗಿರುವ ರಘುನಾಥ ದೇವಾಲಯ ಕ್ರಿ.ಶ. 16ನೇ ಶತಮಾನಕ್ಕಿಂತ ಮುಂಚಿತವಾಗಿ ಇರಲಿಲ್ಲವೆಂಬುದು ದೇವಾಲಯದ ವಾಸ್ತು ಶೈಲಿಯಿಂದ 
ತಿಳಿಯಬಹುದಾಗಿದೆಯೆಂದು ಅನಿಲಾ ವರ್ಗೀಸ್‌ರವರು ಪ್ರತಿಪಾದಿಸುತ್ತಾರೆ. ವಿಜಯನಗರದ ಸಂಗಮ ವಂಶದ ಅರಸರ ನಂತರ ಆಳ್ವಿಕೆಗೆ ಬಂದ 
ಶ್ರೀವೈಷ್ಣವ ಧರ್ಮಕ್ಕೆ ಹೆಚ್ಚಿನ ಮನ್ನಣೆ ಪ್ರೋತ್ಸಾಹಗಳನ್ನು 
ಕೊಟ್ಟಿದ್ದುದರಿಂದ ಈ ದೇವಾಲಯವನ್ನು ನಿರ್ಮಿಸಿರಬಹುದೆಂದು ಅಭಿಪ್ರಾಯ ಪಟ್ಟಿರುವರು. ಈ ದೇವಾಲಯದ ಕುರಿತಾಗಿ ಸಾಕಷ್ಟು ಅಧ್ಯಯನ 
ಮಾಡಿರುವ ಜಾರ್ಜ್‌ ಮಿಷಲ್‌ರವರು 16ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ರಘುನಾಥ ದೇವಾಲಯದ ಸ್ಥಾಪನೆ ಆಗಿಲ್ಲವೆಂದು ಅಭಿಪ್ರಾಯ 


ಕ ಸ ಮಾಕ್ಕಿಮ್‌ ಮಾಲ್‌ವಿಲ್ಲೆ ಮತ್ತು ಜಾನ್‌ ಪ್ರಿಟ್ಟ್‌ರವರು ಮಾಲ್ಕವಂತ ರಘುನಾಥ ಪರ್ವತದ ಮೇಲಿರುವ ಪ್ರಸನ್ನ ವಿರೂಪಾಕ್ಷ 
ನಇ್ನ ಮಾಲ್ಕವಂತ) ದೇವಾಲಯ, ಮಾತಂಗ ಪರ್ವತದ ವೀರಭದ್ರ ದೇವಾಲಯ ಹಾಗೂ ಹಂಪೆಯ ವಿರೂಪಾಕ್ಸ ದೇವಾಲಯದ 


(EL 


50 


2. ಪ ಪ 
ಮಾಲ್ಯವಂತ ಪರ್ವತದ ಪೂರ್ವ ದಿಕ್ಕಿನ ಒಂಟಿಗುಂಡಿನ ಮೇಲಿರುವ ಮಂಟಪ 


51 


ಕಾ 


ರಘುನಾಥ ದೇವಾಲಯದ ಮುಂದಿರುವ ಪಂಚಲಿಂಗಗಳು 


ರ. ತೀರ್ಥದ ಪಕ್ಕದಲ್ಲಿರುವ ಶಿವಲಿಂಗ 


೨2 


6. ಮೈಲಾರದೇವರ ಹತ್ತಿರದಲ್ಲಿರುವ ಭೈರವ 


7. ಮೈಲಾರದೇವರ ಪಕ್ಕದ ಗುಂಡಿನ ಮೇಲಿನ ಗಣೇಶ 


53 


ದ್ರ ಮತ್ತು ಕಾಳಹಸ್ತಿಲಿಂಗ 


ೀರಭ 


ನಲ್ಲಿಯ ವಿ 


ಲೃವಂತ ಪರ್ವತದ ಪೂರ್ವದಿಕ್ಕಿ 


ಮಾ 


9 


- ನಂದಿ 


ದೇವಾಲಯದ ಮುಂದಿರುವ ಶಿವಲಿಂಗ 


ವೀರಭದ್ರ 


10 


54 


12. ಶಿವಲಿಂಗ - ನಂದಿ ಮತ್ತು ಲಕ್ಷ್ಮಣತೀರ್ಥ 


55 


13. ಪ್ರಸನ್ನ ಮಾಲ್ಯವಂತ ದೇವಾಲಯದ ಹಿಂದಿರುವ ಶಿವಲಿಂಗ 


14. ಮಾಲ್ಕವಂತ ಪರ್ವತದ ಉತ್ತರ ದಿಕ್ಕಿನಲ್ಲಿರುವ ನಂದಿ ಮತ್ತು ಶಿವಲಿಂಗ 


೨6 


ಗರ್ಭಗೃಹಗಳು ಪೂರ್ವ ಪಶ್ಚಿಮವಾಗಿದ್ದು ಒಂದೇ ರೇಖೆಯಲ್ಲಿವೆ ಎಂದೂ ಮತ್ತು ಮಕರ ಸಂಕ್ರಾಂತಿ ದಿನದಂದು ಸೂರ್ಯನ ಕಿರಣಗಳಿಗೆ 
ನೇರವಾಗಿರುತ್ತವೆಂದು ವೈಜ್ಞಾನಿಕ ಉಪಕರಣಗಳಿಂದ ಸಾಬೀತು ವಡಿಸಿದ್ದಾರೆ.? 


ಮಾಲ್ಕವಂತವೆಂಬ ಹೆಸರು ಕೇರಳದಿಂದ ಬಂದು ಈ ಸ್ಥಳದಲ್ಲಿ ನೆಲೆಸಿದ್ದ ಮಾಲ್ಕವಂತನೆಂಬ ಶಿವಭಕ ನಿಂದಾಗಿ ಬಂದಿದೆ. ಮಾಲ್ಕವಂತನು 
ಹಿಂದೆ ಕೇರಳದಲ್ಲಿ ಜಯಸಿಂಹ ಮಹಾರಾಜನ ಪಟ್ಟಣದಲ್ಲಿ ವಾಸಿಸುತ್ತಿದ್ದನು. ನಿತ ;ವೂ ಮಹಾರಾಜನಿಗೆ ಪೂಜೆಗಾಗಿ ಹೂ ಮಾಲೆಗಳನು 
ಮಾಡಿಕೊಡುತ್ತಿದ್ದನು. ಒಮ್ಮೆ ಹೂ ಮಾಲೆಯಲ್ಲಿ ಸ್ತ್ರೀಯರ ಕೂದಲು ಇದೆಯೆಂದು ಆಪಾದಿಸಿದ ರಾಜನು ಮಾಲ್ಕವಂತನನ್ನು ತನ್ನ ರಾಜ್ಯ ಸಾ 
ಹೊರಹಾಕಿದನು. ಮಾಲ್ಕವಂತನು ತನ್ನ ಆಸ್ತಿ ಸಂಪತ್ತನ್ನು ಶಿವಸ್ವರೂಪಿಗಳಿಗೆ ದಾನ ಮಾಡಿ ಪರಮ ವೈರಾಗ್ಯನಿಧಿಯಾಗಿ ಸಂಸಾರವನ್ನು ತೊರೆದು 
ಒಬ್ಬ ಯಷಿಯ ಅಪ್ಪಣೆಯಂತೆ ಪಂಪಾ ಕ್ಷೇತ್ರಕ್ಕೆ ಬಂದು ಈ ಪರ್ವತದಲ್ಲಿ ನೆಲೆಗೊಂಡು, ಶಿವಪೂಜೆಯಲ್ಲಿ ನಿರತನಾಗಿ, ಬಿಲ್ವ, ತುಳಸಿ, ಹೂ 
ಮಾಲೆಗಳನ್ನು ಯಷಿಗಳಿಗೆ ಅರ್ಪಿಸುತ್ತಿದ್ದು, ಸ್ವಧರ್ಮದಿಂದ ಆರಾಧಿಸಿದ ಮಹೇಶ್ವರನನ್ನು ಸಂತೋಷಪಡಿಸಿ ಶಿವಾನುಗ್ರಹಕ್ಕೆ ಕಾರಣವಾದ ಸದಾ 
ಶಿವಯೋಗಿಗಳ ಪ್ರೀತಿಯನ್ನು ಸಂಪಾದಿಸುತ್ತೇನೆಂದು ನಿಶ್ಚಯಿಸಿ ಶಿವಯೋಗಿಗಳ ಸೇವೆಯಲ್ಲಿ ನಿರತನಾದನು. ನಂತರ ಶಿವಯೋಗಿಗಳು 
ಮಾಲ್ಕವಂತನ ಸೇವೆಯಿಂದ ಸಂತುಷ್ಟರಾಗಿ ಶಿವಪಂಚಾಕ್ಟರಿ ಮಂತ್ರವನ್ನು ಉಪದೇಶಿಸಿ "ನೀನು ಸದಾ ಶಿವಯೋಗಿಗಳನು ಸೇವಿಸುತಾ 
ಸದ್ಭಕ್ತನಾಗಿರುವೆ" ಎಂದು ಹರಸಲಾಗಿ, ಮಾಲ್ಕವಂತನು ಜಿತೇಂದ್ರಿಯನಾಗಿ ಉಗ್ರ ತಪಸ್ಸನ್ನು ಆಚರಿಸಿದನು. ಇದರಿಂದ ಶ್ರೀ ಬ್‌ 
ಪ್ರತ್ಯಕ್ಷನಾದನು. ಆದುದರಿಂದ ಈ ಸ್ಥಳಕ್ಕೆ ಪ್ರಸನ್ನ ಮಾಲ್ಕವಂತ ಅಥವಾ ಪ್ರಸನ್ನ ವಿರೂಪಾಕ್ಸ ಎಂದು ಕರೆಯಲಾಗುತ್ತಿದೆ. ಅಲ್ಲದೆ ಮಾಲ್ಕವಂತ 
ಪರ್ವತದ ಸನಿಹದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಮಹಾ ಸದಾಶಿವಯೋಗಿಗಳ ಮಂಟಪ, ಶಿವಯೋಗಿ ದೇವರ ಗವಿ? ಮುಂತಾದವುಗಳು 
ಇರುವುದರಿಂದಲೂ ಮಾಲ್ಕವಂತ ಪರ್ವತವೂ ಇದೇ ಆಗಿದೆ. 


ರಾಮಚಂದ್ರ (ಹಜಾರರಾಮ) ದೇವಾಲಯದ ಅಧಿಷ್ಠಾನದ ಮೇಲಿರುವ ಪ್ರೌಢದೇವರಾಯನ ಕಾಲದ ಶಾಸನದಲ್ಲಿರುವ ಪಂಪಾಂಬೆಯ” 
ಉಲ್ಲೇಖದಿಂದ ಈ ಎಲ್ಲಾ ಪ್ರದೇಶಕ್ಕೆ ಪಂಪಾಕ್ಸೇತ್ರ ಅಥವಾ ಪಂಪಾಪುರವೆಂದು ಕರೆಯುತ್ತಿದ್ದುದು ಸ್ಪಷ್ಟವಾಗುತ್ತದೆ. ಕವಿ ಹರಿಹರನ 
ಪಂಪಾಪುರದ ರಗಳೆಯಲ್ಲೂ ಪಂಪಾಪುರದ ವರ್ಣನೆಯು ಸವಿಸ್ತಾರವಾಗಿದೆ. ಆದ್ದರಿಂದ ದೇವರಕೊಂಡಾರೆಡ್ಡಿಯವರು ಹಂಪೆಯ ಇನ್ನೊಂದು 
ಮಾಲ್ಕವಂತವೆಂದು ರತ್ನಕೂಟಕ್ಕೆ ಕರೆದಿರುವುದು ಅಷ್ಟೇನು ಸಮಂಜಸವಲ್ಲವೆಂದು ತೋರುತ್ತದೆ.!0 


ಮಾಲ್ಕವಂತ ಪರ್ವತದಲ್ಲಿರುವ ಶಿವಲಿಂಗ ಮತ್ತು ತೀರ್ಥಗಳಿರುವ ಸ್ಥಳಗಳಲ್ಲಿ ಶಾಸನವಿರುವ ಭಾಗಗಳನ್ನು ಒಡೆದು ಹಾಕಿದ್ದಾರೆ. 
ಅದೊಂದು ಶೈವ ಕ್ಲೇತ್ರವಲ್ಲವೆಂದು ಪ್ರತಿಪಾದಿಸುವುದಕ್ಕಾಗಿ ಹೀಗೆ ಮಾಡಲಾಗಿದೆ. ಆದರೂ ಸಹ ಶಿವಲಿಂಗಗಳನ್ನು ಒಡೆದು ಹಾಕಿರುವುದಿಲ್ಲ. 
ಆದರೆ ವೀರಭದ್ರ, ಭೈರವ, ಮೈಲಾರ ದೇವರು, ಪಂಚ ಲಿಂಗಗಳು, 33 ಶಿವಲಿಂಗ ಮತ್ತು ನಂದಿ ವಿಗ್ರಹಗಳು, ಪ್ರಸನ್ನ ವಿರೂಪಾಕ್ಷ (ಮಾಲ್ಕವಂತ) 
ದೇವಾಲಯ, ಕಾಳಹಸ್ತಿ ಲಿಂಗವೆಂಬ ಶಾಸನ, ಗಣೇಶ ದೇವಾಲಯ ಈ ಎಲ್ಲಾ ಆಧಾರಗಳಿರುವುದರಿಂದ ಇದನ್ನು ಮಾತ್ರ ಮಾಲ್ಕವಂತ 
ಪರ್ವತವೆಂದು ಕರೆದಿರುವುದು ಸಮರ್ಪಕವಾಗಿದೆ. 


ಟಿಪ್ಪಣಿಗಳು 


1. ಸೌತ್‌ ಇಂಡಿಯನ್‌ ಇನ್ಫ್ಸ್‌ಕ್ರಿಪ್‌ಶನ್ಸ್‌, IN, ಸಂ. 267. 

2. ಓಂ ಗುರು ಸಿದ್ದಲಿಂಗೇಶ್ವರ ಸ್ವಾಮಿಗಳು, ಪಂಪಾಮಹಾತ್ಮೆ, ಪ್ರ 276-283. 

3. ಬಸವರಾಜ ಮಲಶೆಟ್ಟಿ, ಹರಿಹರನ ಹನ್ನೊಂದು ರಗಳೆಗಳು ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠ, ಹೊಸಪೇಟೆ; ಬಿ.ಸಿ. ಜವಳಿ, ಮತ್ತು 
ಮಲಬಾದಿ ವೀರಭದ್ರಪ್ಪ, ಹಂಪೆಯ ಹರಿಹರ ದೇವನ ರಗಳೆಗಳು; ಫ.ಗು. ಹಳಕಟ್ಟಿ, ಹರಿಹರನ ರಗಳೆಗಳು. 

4. ಟಿ.ಎಂ. ಮಂಜುನಾಥಯ್ಯ, 1998, "ಹಂಪಿಯ ರತ್ನಕೂಟ ಪರ್ವತದಲ್ಲಿನ ಶಾಸನಗಳ ಅಧ್ಯಯನ," ವಿಜಯನಗರ ಅಧ್ಯ ಯನ, ಸಂ. 
3, ಎಂ.ಎಲ್‌. ಶಿವಶಂಕರ್‌ ಮತ್ತು ಚನ್ನಬಸಪ್ಪ ಎಸ್‌. ಪಾಟೀಲ (ಸಂ.), ಪ್ರ 52-63. 

5, ಅನಿಲಾ ವರ್ಗೀಸ್‌, 1995, ರಿಲೀಜಿಯಸ್‌ ಟ್ರೆಡಿಷನ್ರ್‌ ಎಟ್‌ ವಿಜಯನಗರ, ಪು. 43-53, 69-84. 


6. ಜಾರ್ಜ್‌ ಮಿಷಲ್‌, 1990, ವಿಜಯನಗರ ಅರ್ಕಿಟೆಕ್ಟರಲ್‌ ಇನ್‌ವೆಂಟರಿ ಆಫ್‌ ಅರ್ಬನ್‌ ಕೋರ್‌, ಪು. 266-282. 


7. ಜಾನ್‌ ಎಂ. ಫ್ರಿಟ್ಜ್‌, ಜಾನ್‌ ಮಾಕ್ಕಿಂ ಮಾಲ್‌ವಿಲ್ಲೆ, "ಆಸ್ಟ್ರಾನಮಿಕಲ್‌ ಸ್ಟಡೀಸ್‌ ಆಫ್‌ ವಿಜಯನಗರ: ದಿ ಸೇಕ್ರೆಡ್‌ ಹಿಲ್ಸ್‌," 
ವಿಜಯನಗರ ಪ್ರೋಗ್ರೆಸ್‌ ಆಫ್‌ ರಿಸರ್ಚ್‌ 1988-91, ಡಿ.ವಿ. ದೇವರಾಜ್‌ ಮತ್ತು ಚನ್ನಬಸಪ್ಪ ಎಸ್‌. ಪಾಟೀಲ (ಸಂ.), ಪು. 221- 


ಸ 


9/ 


ಎಂ.ಎಸ್‌. ನಾಗರಾಜರಾವ್‌ (ಸಂ.), ವಿಜಯನಗರ ಪ್ರೋಗ್ರೆಸ್‌ ಆಫ್‌ ರಿಸರ್ಚ್‌ 1983-84, ಪುಟ ಸಂ. 46, ಶಾಸನ ಸಂ. 54-55; 
ಚನ್ನಬಸಪ್ಪ ಎಸ್‌. ಪಾಟೀಲ ಮತ್ತು ವಿನೋದಾ ಪಾಟೀಲ (ಸಂ.), ಇನ್‌ಸ್ಟ್ರಿ ಪ್‌ಷನ್ಸ್‌ ಅಟ್‌ ವಿಜಯನಗರ (ಹಂಪಿ), ಪುಟ ಸಂಖ್ಯೆ 110 


ನಂ. 381, ಪುಟ ಸಂ. 104, ಸಂ. 360. 
ಅನ್ನಾ ದಲ್ಲಾಪಿಕೋಲಾ, ಜಾನ್‌ ಎಂ ಫ್ರಿಟ್ಟ್‌, ಜಾರ್ಜ್‌ ಮಿಷಲ್‌ ಮತ್ತು ಎಸ್‌. ರಾಜಶೇಖರ್‌, 1992, ದಿ ರಾಮಚಂದ್ರ ಟೆಂಪಲ್‌ 


ಅಟ್‌ ವಿಜಯನಗರ. 
ದೇವರಕೊಂಡಾರೆಡ್ಡಿ, 1997, ''ಹಂಪೆಯ ಇನ್ನೊಂದು ಮಾಲ್ಕವಂತ,' ವಿಜಯನಗರ ಅಧ್ಧಯನ್ನ ಸು. 2, ಎಂ.ಎಲ್‌. ಶಿವಶಂಕರ್‌ 


ಮತ್ತು ಚನ್ನಬಸಪ್ಪ ಎಸ್‌. ಪಾಟೀಲ (ಸಂ.), ಪುಟ ಸಂ. 108. 


58 


0. ಮುದುಗಲ್ಲು ಕೋಟಿ 


ಸುಜಾತಾ ಪಾಟೀಲ್‌ 


ಐತಿಹಾಸಿಕ ಹಿನ್ನೆಲೆ: ಐತಿಹಾಸಿಕವಾಗಿ ಮಹತ್ವವನ್ನು ಪಡೆದಿರುವ ಮುದುಗಲ್ಲು ಪಟ್ಟಣವು ಇಂದಿನ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು 
ತಾಲೂಕಿನಲ್ಲಿದೆ. ಲಿಂಗಸೂಗೂರಿನಿಂದ ದಕ್ಷಿಣಕ್ಕೆ ಗಂಗಾವತಿಗೆ ಹೋಗುವ ರಸ್ತೆಯಲ್ಲಿ 18 ಕಿ.ಮೀ. ದೂರದಲ್ಲಿದೆ. ಈ ಪಟ್ಟಣವು ಕ್ರಿ.ಶ. 
150ರಲ್ಲಿ ಅಸ್ತಿತ್ವದಲ್ಲಿ ಇತ್ತೆಂಬುದು ಗ್ರೀಕ್‌ ಪ್ರವಾಸಿ ಟಾಲೆಮಿಯಿಂದ ತಿಳಿಯುತ್ತದೆ. ಈತನು ಮುದುಗಲ ನ್ನು 'ಮೊದಗಲು ' ಎಂದು 
ಉಲ್ಲೇಖಿಸಿದ್ದಾನೆ. ಕ್ರಿ.ಶ. 1048ರ ಶಾಸನ ಮತ್ತು ಕ್ರಿ.ಶ. 1065ರ ಕಲ್ಕಾಣ ಚಾಲುಕ್ಕರ ಶಾಸನಗಳಲ್ಲಿ ಈ ಪಟ್ಟಣವನ್ನು ಗರ 
ಮುದುಗಲ್ಲು ಎಂತಲೂ, ನಂತರ ಕ್ರಿ.ಶ. 1191ರ ಕರಡಿಕಲ್ಲು ಶಾಸನದಲ್ಲಿ ಮುದುಗಲ್ಲು ಪಟ್ಟಣವೆಂದೂ ಕರೆಯಲಾಗಿದೆ. ಎರಡು ಸಾವಿರ 


ವರ್ಷಗಳ ಇತಿಹಾಸವನ್ನು ಹೊಂದಿರುವ ಮುದುಗಲ್ಲು ಪಟ್ಟಣವು ವಿಜಯನಗರ ಅರಸರ ಕಾಲದಲ್ಲಿ ಅತ್ಯಂತ ಮಹತ್ವದ ಪಾತ್ರವಹಿಸಿತ್ತು. 


ಕೃಷ್ಣ-ತುಂಗೆಯರ ನಡುವಿನ ಫಲವತ್ತಾದ ಪ್ರದೇಶದಲ್ಲಿರುವ ಈ ಮುದುಗಲ್ಲು ಪಟ್ಟಣದ ಸಲುವಾಗಿ ಹಲವಾರು ಯುದ ಗಳು ನಡೆದಿವೆ. 
ಈ ಫಲವತ್ತಾದ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದು ಪ್ರತಿಯೊಬ್ಬ ಅರಸನ ಗುರಿ ಮತ್ತು ಪ್ರತಿಷ್ಠೆಯಾಗಿತ್ತು. ಈ ಪಟ್ಟಣವನ್ನು 
ವಶಪಡಿಸಿಕೊಳ್ಳಲು ಮೊದಲು ವಿಜಯನಗರ ಮತ್ತು ಬಹಮನಿ, ನಂತರ ವಿಜಯನಗರ ಮತ್ತು ಅದಿಲ್‌ಶಾಹಿ ಅರಸರ ನಡುವೆ ಬಹಳಷ್ಟು 
ಯುದ್ಧಗಳು ನಡೆದವು. ಕೆಲವು ಕಾಲ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಮತ್ತು ಕೆಲವು ಕಾಲ ಬಹಮನಿ, ಆದಿಲ್‌ಶಾಹಿ ಅರಸರ ಅಧಿಪತ್ಮದಲ್ಲಿ 
ಮೆರೆದ ಮುದುಗಲ್ಲು ಪಟ್ಟಣದ ಕೋಟೆಯು ಸ್ವಾರಸ್ಕಕರ ಇತಿಹಾಸವನ್ನು ಹೊಂದಿದೆ. 


ವಿಜಯನಗರ ಅರಸ ಎರಡನೆಯ ದೇವರಾಯನ ಆಳ್ವಿಕೆಯಲ್ಲಿ ಮುದುಗಲ್ಲನಾಡು ವರದಣ್ಣನಾಯಕನ ನಾಯಕತನದಲ್ಲಿತ್ತೆಂಬುದು 
ಕೋಟೆಯ ಮುಳ್ಳಗಸಿಯಲ್ಲಿರುವ ಕ್ರಿ.ಶ. 1436ರ ಶಾಸನದಿಂದ ತಿಳಿಯುತ್ತದೆ. ಆಗ ಮುದುಗಲ್ಲ ಸಿಂಪಿಗ ಭೂತನಾಥನ ಮಗ ರಾಹುತ 
ವೀರಣ್ಣನು ಪಣತೊಟ್ಟು ಸುಲ್ತಾನನ ಬೆಟ್ಟದ ಕೋಟೆಯ ಹೊನ್ನ ಕಳಸವನ್ನು ತಂದನು. ಆ ಕಳಸವನ್ನು ಅರಸನ ಬಳಿಗೆ ಕಳಿಸಿದಾಗ ಅರಸನಿಗೆ 
ಸಂತೋಷವಾಯಿತು. ಅದಕ್ಕೆ ವರದಣ್ಣನಾಯಕ ಮತ್ತು ಇತರ ಅಧಿಕಾರಿಗಳು ಕೂಡಿಕೊಂಡು ರಾಹುತ ವೀರಣ್ಣನಿಗೆ ಮೇಟಿಗೊಳಗವನ್ನು ಬಿಟ್ಟರು. 
ಕ್ರಿ.ಶ. 1502ರಲ್ಲಿ ವಿಜಯನಗರ ಅರಸ ಸಾಳುವ ನರಸಿಂಹನ ಆಳ್ವಿಕೆಯಲ್ಲಿ ಸಾಳುವ ತಿಮ್ಮಯ್ಯನು ಕೋಟೆಯೊಳಗಿನ ಬಾವಿಯನ್ನು ಕಟ್ಟಿಸಿದನು. 
ಈ ಬಾವಿಯನ್ನು ಈಗ ಚಾರ್‌ಮಹಲ್‌ ಬಾವಿಯೆಂದು ಕರೆಯುತ್ತಾರೆ. ಇದೇ ಸಾಳುವ ತಿಮ್ಮಯ್ಯ ಕೋಟೆಯಲ್ಲಿನ ಎರಡು ಕೊತ್ತಳಗಳನ್ನು 
ಕಟ್ಟಿಸಿರುವುದು ಅವುಗಳ ಮೇಲಿನ ಶಾಸನಗಳಿಂದ ತಿಳಿಯುತ್ತದೆ. ಇವನೇ ಮುಂದೆ ಕೃಷ್ಣದೇವರಾಯನ ಮಂತ್ರಿಯಾದನು. ಕ್ರಿ.ಶ. 1503ರಲ್ಲಿ 
ಕುರುಗೋಡ ಸೋಮಣ್ಣನಾಯಕನ ಪ್ರಧಾನ ಗಂಗರಸನ ಮಗ ನರಸಪ್ಪನು ಕೋಟೆಯೊಳಗೆ ಬೆಟ್ಟದ ಮೇಲಿರುವ ಬಾವಿಯನ್ನು ಕಟ್ಟಿಸಿದನು. 
ಇದನ್ನು ಈಗ ಹಲಾಲಖೋರ ಬಾವಿಯೆಂದು ಕರೆಯುತ್ತಾರೆ. ಕ್ರಿ.ಶ. 1561ರಲ್ಲಿ ರಾಮರಾಯನು ವಿಜಯನಗರವನ್ನು ಆಳುತ್ತಿದ್ದಾಗ ವೆಂಗಳಪ್ಪ 
ನಾಯಕನು ಮುದುಗಲ್ಲ ಕೋಟೆಯ ಅಧಿಕಾರಿಯಾಗಿದ್ದನು. ಈತನು ಕ್ರಿ.ಶ. 1565ರಲ್ಲಿ ಮುಳ್ಳಗಿಸಿಯ ಮೊಗಶಾಲೆ ಮತ್ತು ಕದಗಳನ್ನು 
ಮಾಡಿಸಿದನು. 


ಕ್ರಿ.ಶ. 1565ರಲ್ಲಿ ವಿಜಯನಗರದ ಪತನವಾದ ನಂತರ ಮುದುಗಲ್ಲ ಕೋಟೆಯು ಬಿಜಾಪುರದ ಆದಿಲ್‌ಶಾಹಿ ಅರಸರ ವಶದಲ್ಲಿ 
ಉಳಿಯಿತು. ಮೊದಲನೆಯ ಅಲಿ ಆದಿಲ್‌ಶಾಹನ ಕಾಲದಲ್ಲಿ ಫತೆಜಂಗ್‌ ಬುರುಜಿನ ನಿರ್ಮಾಣ ಕಾರ್ಯದ ಉಸ್ತುವಾರಿಯನ್ನು ಮುದುಗಲ್ಲ 
ಕೋಟೆಯ ನೈಬ್‌ಗೈಬತ್‌ (ಉಪಪಾಲಕ) ದ್ಕಾನತ್‌ಖಾನನು ವಹಿಸಿದ್ದನು. ಅದೇ ಅರಸನ ಕಾಲದಲ್ಲಿ ದೀನ್‌ದಾರ್‌ಖಾನನು ಒಂದು 
ಮಸೀದಿಯನ್ನು ಕಟ್ಟಿಸಿದನು. ಕ್ರಿ.ಶ. 1574-75ರಲ್ಲಿ ಅಲಿಬುರುಜಿನ ನಿರ್ಮಾಣವಾಯಿತು. ಎರಡನೆಯ ಇಬ್ರಾಹಿಮ್‌ ಆದಿಲ್‌ಶಾಹನ ಕಾಲದಲ್ಲಿ 
ಕ್ರಿ.ಶ. 1583ರಲ್ಲಿ ಒಂದು ಮಸೀದಿಯ ನಿರ್ಮಾಣವಾಯಿತು. ಈ ಅರಸನ ಅಧಿಕಾರಿಯಾದ ಮಲಿಕ್‌ಮುರಾದ್‌ಖಾನನು ಚಾರಮಹಲ್‌ 
ಬುರುಜನ್ನು ಕ್ರಿ.ಶ. 1591ರಲ್ಲಿ ಕಟ್ಟಿಸಿದನು. ಮಲಿಕ್‌ಮುರಾದನು "ಇನ್ನೂ ಅನೇಕ ಬುರುಜುಗಳನ್ನು ಕಟ್ಟಿಸಿದನು. ಅದೇ ಅರಸನ ಮಂತ್ರಿಯಾದ 
ದಿಲಾವರ್‌ಖಾನನ ಕಾಲದಲ್ಲಿ ಕ್ರಿ.ಶ. 1603-04ರಲ್ಲಿ ಒಂದು ಬುರುಜನ್ನು ಕಟ್ಟಲಾಯಿತು. 


ಕೋಟೆ: ಎರಡು ಸುತ್ತಿನ ಕೋಟೆಯು ಆಯತಾಕಾರದಲ್ಲಿದೆ. ಒಳಕೋಟೆ ಬಲಿಷ್ಠವಾಗಿದ್ದು ಎತ್ತರವಾಗಿದೆ ಮತ್ತು ಹೊರಕೋಟೆ ದಪ್ಪ 
ಮತ್ತು ಎತ್ತರದಲ್ಲಿ ಚಿಕ್ಕದಾಗಿದೆ. ಕೋಟೆಗಳ ಹೊರಮೈಯನ್ನು ದಪ್ಪಕಲ್ಲುಗಳಿಂದ ಮತ್ತು ಒಳಮೈಯನ್ನು ಚಿಕ್ಕಕಲ್ಲುಗಳಿಂದ ಕಟ್ಟಲಾಗಿದೆ. 
ಎರಡೂ ಕೋಟೆಗಳು ಒಂದರ ಪಕ್ಕದಲ್ಲಿ ಮತ್ತೊಂದು, ಒಂದನ್ನೊಂದು ಅನುಸರಿಸಿ ಒಟ್ಟಿಗೆ ಸಾಗುತ್ತವೆ (ಚಿತ್ರ 1). ಒಳಕೋಟೆ ವಿಜಯನಗರ 


೨9 


ರಸರಿಂದ ಕಟ್ಟಲ್ಪಟ್ಟು ಮುಸ್ಲಿಮರಿಂದ ದುರಸ್ತಿಗೊಂಡಿದೆ. ಹೊರಕೋಟೆಯು ಬಿಜಾಪುರದ ಇಬ್ರಾ ಹಿಮ್‌ ಆದಿಲ್‌ಶಾಹನ ಕಾಲದಲ್ಲಿ 
ಇಕೆ ಜಾ ಬಂ ಕಟ್ಟ ಲ್ಪಟ್ಟಿದೆ.. ಹೊರಕೋಟೆಯ ಹೊರಭಾಗದಲ್ಲಿ ಅಗಲವಾದ ಕಂದಕವಿದೆ. ಈಗಲೂ ಇದರಲ್ಲಿ ಮಳೆಗಾಲದಲ್ಲಿ 


ನೀರು ತುಂಬಿರುತ್ತದೆ. 

ಒಳಕೋಟೆಯಲ್ಲಿ ಚೌಕಾಕಾರದ ಮತ್ತು ವೃತ್ತಾಕಾರದ ಅನೇಕ ಕೊತ್ತಳಗಳಿವೆ. ಚೌಕಾಕಾರದ ಕೊತ್ತಳಗಳು ಮೊದಲಿನವಾಗಿದ್ದು ಹಿಂದೂ 
ಶೈಲಿಯಲ್ಲಿವೆ. ಇವುಗಳಲ್ಲಿ ಎರಡನ್ನು ಸಾಳುವ ತಿಮ್ಮಯ್ಯ್ಕನು ಕಟ್ಟಿಸಿದನೆಂದು ಅವುಗಳ ಮೇಲಿನ ಶಾಸನಗಳಿಂದ ತಿಳಿಯುತ್ತದೆ. ಈತನೇ ಮುಂದೆ 
ಕಷ ದೇವರಾಯನ ಮಂತ್ರಿಯಾದ ತಿಮ್ಮರಸನು. ಬಂದೂಕುಗಳ ಉಪಯೋಗ ಪ್ರಾರಂಭವಾದಾಗ ಈ ಕೋಟೆಯ ಮೇಲ್ಭಾಗದಲ್ಲಿ ಟ್‌ 
ಕಿಂಡಿಗಳನ್ನು ಕಟ್ಟಲಾಗಿದೆ. ಬಲಿಷ್ಠವಾದ ಕೆಲವು ಕೊತ್ತಳಗಳ ಮೇಲೆ ತೋಪುಗಳನ್ನಿಡಲಾಗದೆ. ಕೋಟೆಯುದ್ದಕ್ಕೂ ಮೇಲ್ಭಾಗದಲ್ಲಿ ತೋಪು 
ಮತ್ತು ಬಂದೂಕುಗಳನ್ನು ತೂರಿಸಲು ಮಾಡಿದ ರಂದ್ರಗಳುಳ್ಳ ತೆನೆಗಳ ಸಾಲಿದೆ. ಈ ಕೋಟೆಯಲ್ಲಿ ಪೂರ್ವದಿಕ್ಕಿಗೆ ಕಾಟೀದರ್ವಾಜ ಅಥವಾ 


ಮುಳ್ಳಗಸಿ ಮತ್ತು ಉತ್ತರ ದಿಕ್ಕಿಗೆ ಫತೇದರ್ವಾಜ ಎಂಬ ಎರಡು ಬಾಗಿಲುಗಳಿವೆ. 


ಹೊರಕೋಟೆಯಲ್ಲಿ ಎರಡು ಬಾಗಿಲುಗಳಲ್ಲದೆ ದಿಡ್ಡಿಗಳೆಂದು ಶಾಸನಗಳಲ್ಲಿ ಉಲ್ಲೇಖಗೊಂಡ ಅನೇಕ ಚಿಕ್ಕ ಬಾಗಿಲುಗಳಿವೆ. ಈ ಚಿಕ್ಕ 
ಬಾಗಿಲುಗಳು ಹೊರಗಿನಿಂದ ಹೊರಕೋಟೆ ಮತ್ತು ಒಳಕೋಟೆಗಳ ಮಧ್ಯದಲ್ಲಿರುವ ದಾರಿಗೆ ಪ್ರವೇಶವನ್ನು ಒದಗಿಸುತ್ತವೆ. ಹೊರಕೋಟೆಯ 
ಮೇಲ್ಬಾಗದಲ್ಲಿಯೂ ತೆನೆಗಳ ಸಾಲಿದ್ದು, ಅವುಗಳಲ್ಲಿ ಬಂದೂಕು ಮತ್ತು ತೋಪುಗಳಿಗಾಗಿ ಮಾಡಿದ ಕಿಂಡಿಗಳಿವೆ. 


ಕಾಟೀದರ್ವಾಜ ಅಥವಾ ಮುಳ್ಳಗಸಿ ಸಂಕೀರ್ಣದಲ್ಲಿ ಮೂರು ಬಾಗಿಲುಗಳಿದ್ದು, ಪ್ರವೇಶಮಾರ್ಗವು ಡೊಂಕಾಗಿದೆ. ಹೊರಬಾಗಿಲ 
ಇಕ್ಕೆಲಗಳಲ್ಲಿ ವೃತ್ತಾಕಾರದ ದೊಡ್ಡ ಕೊತ್ತಳಗಳಿವೆ (ಚಿತ್ರ 2). ಹೊರಬಾಗಿಲಿನ ಕದಗಳಿಗೆ ಕಬ್ಬಿಣದ ಚೂಪಾದ ಮೊಳೆಗಳನ್ನು ಹೊಡೆಯಲಾಗಿದೆ. 
ಇದರಿಂದ ಮನುಷ್ಯ ಅಥವಾ ಆನೆ ಕದಗಳ ಮೇಲೆ ಬಲಪ್ರಯೋಗ ಮಾಡಲು ಕಷ್ಟವಾಗುವದು. ಮಧ್ಯದ ಬಾಗಲಿನ ಇಕ್ಕೆ ೈಲಗಳಲ್ಲಿ ಕಂಬಗಳಿಂದ 
ಕೂಡಿದ ಮೊಗಸಾಲೆಯಿದೆ. ಇದನ್ನು ಕ್ರಿ.ಶ. 1560ರಲ್ಲಿ ವಿಜಯನಗರದ ಅರಸ ರಾಮರಾಯನ ಮಗನಾದ ಕೃಷ್ಣಪ್ಪರಾಜನ ಅಧಿಕಾರಿಯಾದ 
ವೆಂಗಳಪ್ಪನು ಕಟ್ಟಿಸಿದನು. ಇದೇ ನಿಲ ಮಾಡಿಸಿದ ಮರದ ಕದಗಳ ಮೇಲೆಯೂ ಶಾಸನವಿದೆ. ಒಳಬಾಗಿಲು ಬಿದ್ದುಹೋಗಿದ್ದರೂ 
ಪ್ರವೇಶದ ಇಕ್ಕೆಲಗಳಲ್ಲಿರುವ ಕಟ್ಟೆಗಳ ಮೇಲೆ ಕಂಬಗಳಿದ್ದ ಗುರುತುಗಳಿವೆ. ವಿಶಾಲವಾದ ಫತೇದರ್ವಾಜದ ಸಂಕೀರ್ಣವು ನಾಲ್ಕು ಬಾಗಿಲುಗಳಿಂದ 
ಕೂಡಿದೆ (ಚಿತ್ರ 3). ಇಲ್ಲಿ ಪೂರ್ವ ಮತ್ತು ಪಶ್ಚಿಮಾಭಿಮುಖವಾಗಿರುವ ಎರಡು ಹೊರಬಾಗಿಲುಗಳು, ಪೂರ್ವಾಭಿಮುಖವಾಗಿರುವ ಮಧ್ಯದ 
ಬಾಗಿಲು ಮತ್ತು ಉತ್ತರಾಭಿಮುಖವಾಗಿರುವ ಒಳಬಾಗಿಲು ಇವೆ. ಪೂರ್ವ ದಿಕ್ಕಿಗಿರುವ ಹೊರಬಾಗಿಲು ಮತ್ತು ಮಧ್ಯದಲ್ಲಿರುವ ಒಂದು 
ಬಾಗಿಲನ್ನು ಮಲ್ಲಿಕ್‌ಮುರಾದ್‌ ಕಟ್ಟಿಸಿದನೆಂದು ಶಾಸನಗಳು ತಿಳಿಸುತ್ತವೆ. 


ಈ ಎರಡೂ ಬಾಗಿಲುಗಳ ಪ್ರವೇಶಮಾರ್ಗವು ಟಂಕುತೊಟಕಾಗಿಳ೫ಂಂಡ ಇವು ಸುಲಭವಾಗಿ ವೈರಿಗಳ ಕಣ್ಣಿಗೆ ಬೀಳುವದಿಲ್ಲ. ಚಿಕ್ಕ 
ಬಾಗಿಲುಗಳಾದ ದಿಡ್ಡಿಗಳ ಮುಂದೆ ಅರ್ಧವೃತ್ತಾಕಾರದ ಗೋಡೆಯನ್ನು ಕಟ್ಟಿ ಅದರ ಎರಡು ಪಾರ್ಶ್ವಗಳಲ್ಲಿ ಪ್ರವೇಶವನ್ನು ಒದಗಿಸಿರುವುದರಿಂದ 
ಇವೂ ಸಹ ವೈರಿಯ ಕಣ್ಣಿಗೆ ಬೀಳುವುದಿಲ್ಲ (ಚಿತ್ರ 4). ಕೋಟೆಯ ಮೇಲೆ ಅರ್ಧವೃತ್ತಾಕಾರದಲ್ಲಿ ಎದ್ದು ನಿಂತಿರುವ ತೆನೆಗಳನ್ನು ಅವುಗಳ 
ಮೇಲಿರುವ ಶಾಸನಗಳಲ್ಲಿ 'ನಿಟು'ಗಳೆಂದು ಕರೆಯಲಾಗಿದೆ. ವೈರಿಯ ಕಣ್ಣಿಗೆ ಕಾಣದಂತೆ ಅಡಗಿಕೊಂಡು ಯುದ್ಧ ಮಾಡುವ ತಂತ್ರದಲ್ಲಿ ನಿಟುಗಳ 
ಪಾತ್ರ ಬಹಳ ಮಹತ್ವ ದ್ದು. ಒಂದು ನಿಟುವಿನ ಹಿಂದೆ ನಿಂತು ಎರಡು ನಿಟುಗಳ ಮಧ್ಯದಲ್ಲಿರುವ ಸಂದಿಯಿಂದ ಬಾಣಗಳನ್ನು ಬಿಟ್ಟಾಗ ಬಾಣ 
ಬಿಡುವವನು ವೈರಿಯ ಕಣ್ಣಿಗೆ ಕಾಣುವುದಿಲ್ಲ ಮತ್ತು ವೈರಿಯು ಎಸೆದ ಯಾವುದೇ ಆಯುಧ ಅವನಿಗೆ ತಾಗುವುದಿಲ್ಲ. ಬಂದೂಕುಗಳನ್ನು 
ಉಪಯೋಗಿಸಲು ಪ್ರಾರಂಭಿಸಿದ ಮೇಲೆ ನಿಟುಗಳ ರಚನೆಯಲ್ಲಿಯೂ ಬದಲಾವಣೆಯಾಗಿದೆ. ಘನ ಗೋಡೆಗಳಾಗಿದ್ದ ಇವುಗಳ ಮೂಲಕ 
ಬಂದೂಕನ್ನು ತೂರಿಸಲು ಅನುಕೂಲವಾಗುವಂತೆ ರಂಧ ಗಳನ್ನು ಮಾಡಲಾಯಿತು. ಬೇರೆ ಬೇರೆ ದಿಕ್ಕುಗಳಲ್ಲಿ ವೈರಿಗಳನ್ನು ಕಂಡಾಗ ನಿಂತ 
ಸ್ಥಳದಿಂದಲೇ ಆಯಾ ದಿಕು ಗಳಲ್ಲಿ ಬಂದೂಕನ್ನು ಹಾರಿಸಲು ಅನುಕೂಲವಾಗುವಂತೆ ನಿಟುವಿನ ಒಳಬದಿಯಲ್ಲಿ ಒಂದು ರಂದ್ರ ಮತ್ತು ಹೊರ 
ಬದಿಯಲ್ಲಿ ಬೇರೆ ಬೇರೆ ದಿಕು ಗಳಲ್ಲಿ ಅನೇಕ ರಂಧ ಧ್ರಗಳನ್ನು ಮಾಡಲಾಯಿತು. ಬಂದೂಕನ್ನು ಮೊದಲು ಒಳರಂದ್ರದಲ್ಲಿ ತೂರಿಸಿ ನಂತರ ಬೇಕಾದ 
ದಿಕ್ಕಿನಲ್ಲಿರುವ ಹೊರ ರಂಧ್ರದಲ್ಲಿ ತೂರಿಸುವದರಿಂದ ಬೇಕಾದ ದಿಕ್ಕಿಗೆ ಬಂದೂಕನ್ನು ಹಾರಿಸಬಹುದು. 


ತುರ್ತು ಪರಿಸ್ಥಿತಿಯಲ್ಲಿ ಸುಲಭವಾಗಿ ಮತ್ತು ತಕ್ಷ ಣದಲ್ಲಿ ಗುರುತಿಸಲು ಅನುಕೂಲವಾಗುವಂತೆ ಕೋಟೆಯ ವಿವಿಧ ಭಾಗಗಳಿಗೆ 


ಹೆಸರುಗಳನ್ನು ಇಡಲಾಗಿದೆ. ಬಸವನ ದಿಡ್ಡಿ, ಬಸವನ ಕೊತ್ತಳ, ಬಸವನ ನಿಟು, ಹನುಮನ ಕೊತ್ತಳ, ವಿನಾಯಕನ ನಿಟು, ಫತೇಬರುಜು 
ಮುಂತಾದವು ಅವುಗಳ ಮೇಲೆ ಬರೆದ ಶಾಸನಗಳಿಂದ ತಿಳಿದುಬರುತ್ತವೆ. 


Fk ಕೋಟೆಯ ಮೇಲೆ ಸುಮಾರು 80ಕ್ಕೂ ಹೆಚ್ಚು ಶಾಸನಗಳಿವೆ. ಈ ಶಾಸನಗಳಲ್ಲಿ ಅರಸರ ಅಥವಾ ಅಧಿಕಾರಿಗಳ ಬಿರುದುಗಳಿವೆ. 
ರಿಗಳಲ್ಲಿ ಕೆಲವು ' 'ಸ್ವಾಮಿಕಾರ್ಯಹೇತ್ತು, ಪ್ರಜಾಪಾಲಕ, ಸತ )ಸಂಧ, ರಣರಂಗಧೀರ, ಸ್ವಾಮಿದ್ರೋಹರಗಂಡ, ಸಾಹಸಭೀಮ, ಲೋಭಿವಜೀರರ 


60 


2. ಮುದುಗಲ್ಲು ಕೋಟೆಯ ಕಾಟೀದರ್ವಾಜ (ಮುಳೆ ಗಸ) 


61 


62 


ಗಂಡ, ರಣದೊಳು ಹೆಮ್ಮೆಟ್ಟುವ ಹೇಡಿಗಳರಸ, ಆದಿಲ್‌ಶಾಹನ ಹಲಾಲಖೋರ ಮತ್ತು ಆದಿಲ್‌ಶಾಹನ ನೆಚ್ಚಿನ ಬಂಟ" ಮುಂತಾದ ಬಿರುದುಗಳು 
ಬಾಗಿಲು, ಕೊತ್ತಳ ಮತ್ತು ನಿಟುಗಳ ಸಂರಕ್ಷಣೆಗೆ ನೇಮಕಗೊಂಡ ಸೈನಿಕರಲ್ಲಿ ತಮ್ಮ ಒಡೆಯನ ಬಗ್ಗೆ ಅಭಿಮಾನ ಹುಟ್ಟಿಸಿ ತಮ್ಮ ಜೀವನದ 
ಹಂಗು ತೊರೆದು ತಮ್ಮ ಕರ್ತವ್ಯವನ್ನು ಪಾಲಿಸಲು ಪ್ರೆರೇಪಿಸುತ್ತಿದ್ದವು. ಇವುಗಳನ್ನು ಕೋಟೆಯ ಮೇಲೆ ಬರೆದಿರುವುದರಿಂದ ಅಲ್ಲಿ 
ಕಾರ್ಯನಿರ್ವಹಿಸುವ ಸೈನಿಕರು ಪದೇ ಪದೇ ಇವುಗಳನ್ನು ಓದಿದಾಗ ಅವರಿಗೆ ಅವರ ಕರ್ತವ್ಯಗಳು ನೆನಪಾಗುತ್ತಿದ್ದವು. ಇವು ಸೈನಿಕರಲ್ಲಿ 
ದೇಶಭಕ್ತಿಯ ಪ್ರಜ್ಞೆ ಮೂಡಿಸುವುದರ ಜೊತೆಗೆ ಚಾಡಿ ಹೇಳದಂತೆ, ಜಿಪುಣರಾಗದಂತೆ, ರಣರಂಗದಿಂದ ಪಲಾಯನ ಮಾಡದಂತೆ ಅನೇಕ ನೀತಿಗಳನ್ನು 
ಬೋದಿಸುತ್ತಿದ್ದವು. 


ಆಧಾರ ಗ್ರಂಥಗಳು 
1. 0.8. Desai, Shrinivas H. Ritti and BR. Gopal, 1981, A History of Karnataka. 


2. Annual Report of His Exalted Highness the Nizam’s Dominion Jor the year 1935-36, Hyderabad, 
ED: 25-27. 


3. Epigraphia Indo-Moslemica, 1935-36. 

4. P.B. Desai, 1958, A Corpus of Inscriptions in the Kannada Districts of Hyderabad State, Hyderabad. 
5; ಹಟ್‌ Report on Indian Epigraphy, 1957-58. 

6. ಚನ್ನಬಸಪ್ಪ ಎಸ್‌. ಪಾಟೀಲ, ''ಮುದುಗಲ್ಲು ಕೋಟೆ," ದಿಕ್ಸೂಚಿ ಮಾಸಪತ್ರಿಕೆ, ಸೆಪ್ಟೆಂಬರ್‌. 1993, ಪ್ರ 26-27. 


7.  Channabasappa 5. Patil, 1996, "Mudugal Fort and Its Bearing on the Defence System at 
Viyjayanagara," D.V. Devaraj and Channabasappa 5. Patil (Eds.), Vyayanagara: Progress of Research 
1988-91, pp. 197-209. 


8. Channabasappa 5. Patil and Vinoda Patil (Eds.), 1998, Inscriptions of Raichur District, Mysore. 


63 


10. ಇಮ್ಮಡಿ ಹರಿಹರನ ಕಾಲದ ಹೊಸ ಶಿಲಾಶಾಸನ 


ಶ್ರೀನಿವಾಸ ವಿ. ಪಾಡಿಗಾರ 


ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಿಂದ ಸುಮಾರು 10 ಕಿ.ಮೀ. ಈಶಾನ್ಯಕ್ಕೆ ಕಾಳೀ ನದಿಯ ದಕ್ಷಿಣ ತಟದಲ್ಲಿ ಕಿನ್ನರ ಗ್ರಾಮವಿದೆ. 
ಈಚೆಗೆ ಶಿಲಾಶಾಸನವೊಂದು ಇಲ್ಲಿ ಬೆಳಕಿಗೆ ಬಂತು. ನನ್ನ ವಿದ್ಯಾರ್ಥಿ ಶ್ರೀ ಹೇಮಂತ ಭಟ್‌ ಅವರು ಅದನ್ನು ಪ್ರತಿ ಮಾಡಿ ನನಗೆ ಕಳುಹಿಸಿದರು. ' 


ಶಾಸನವನ್ನು ಶಿಲಾ ಫಲಕದ ಎರಡು ಪಾರ್ಶ್ವಗಳಲ್ಲಿ ಬರೆದಿದೆ. 


ಶಾಸನ ಒಟ್ಟು 30 ಸಾಲುಗಳನ್ನು ಒಳಗೊಂಡಿದ್ದು 21 ಸಾಲುಗಳು ಮುಂಭಾಗದಲ್ಲಿಯೂ ಉಳಿದ 9 ಸಾಲುಗಳು ಹಿಂಭಾಗದಲ್ಲಿಯೂ 
ಇವೆ. ಅಕ್ಷರಗಳನ್ನು, ಸ್ಪಷ್ಟ, ಸುಂದರ ದುಂಡಾದ 14ನೇ ಶತಮಾನದ ಕನ್ನಡ ಲಿಪಿಯಲ್ಲಿ ಬರೆದಿದೆ. ಭಾಷೆ ಕನ್ನಡ. ಹಿಮ್ಮಗ್ಗಲಿನ 
ಮೇಲ್ಬಾಗದಲ್ಲಿ ಕೆಲವು ಅಸ್ಪಷ್ಟ ನಾಗರೀ ಅಕ್ಷರಗಳಿವೆ. ಬರವಣಿಗೆ ಗದ್ಯದಲ್ಲಿದ್ದು ಹಲವು ತಪ್ಪುಗಳಿವೆ. 


ಇದು ವಿಜಯನಗರದ ಸಂಗಮ ವಂಶದ ಇಮ್ಮಡಿ ಹರಿಹರನ 5ನೇ ಆಡಳಿತ ವರ್ಷದ ಶಾಸನ. ಶಾಲಿವಾಹನ ಶಕ 1304, ರುಧಿರೋದ್ಧಾರಿ 
ಸಂವತ್ಸರ, ದ್ವಿತೀಯ ಭಾದ್ರಪದ ಬಹುಳ 10, ಮಂಗಳವಾರ ಎಂಬುದಾಗಿ ಕಾಲೋಲ್ಲೇಖವಿದೆ. ಆದರೆ ರುಧಿರೋದ್ದಾರಿ ಸಂವತ್ಸರವು ಶಕ 
1305ಕ್ಕೆ ಸಮನಾಗಿರುವದರಿಂದ ಶಕ 1304 ತೀರಿತ್ತೆಂದು ಭಾವಿಸಬೇಕಾಗುತ್ತದೆ. ಅಂತಾಗಿ ಈ ಕಾಲವಿವರಗಳು ಮಂಗಳವಾರ, 22 ಸೆಪ್ಟೆಂಬರ್‌ 
1383ಕ್ಕೆ ಸರಿಹೊಂದುತ್ತವೆ. ಆ ವರ್ಷ ಅಧಿಕ ಭಾದ್ರಪದ ಮಾಸವಿದ್ದುದರಿಂದ 'ದ್ವಿತೀಯ', ಅಂದರೆ 'ನಿಜ' ಭಾದ್ರಪದವನ್ನು ಶಾಸನ 
ಹೇಳಿರುವುದು ಸಮಂಜಸವಾಗಿದೆ. 


ಶಾಸನದ ಸಾರಾಂಶವನ್ನು ಕೆಳಗಿನಂತೆ ಸಂಗ್ರಹಿಸಬಹುದು. ಶಾಲಿವಾಹನ ಶಕ ವರ್ಷ, ತರುವಾಯ 'ಮಹಾಮಂಡಲೇಶ್ವರ', 'ಅರಿರಾಯ 
ವಿಭಾಡ', 'ಭಾಷೆಗೆ ತಪ್ಪುವ ರಾಯರ ಗಂಡ], 'ಹಿಂದೂರಾಯ ಸುರಿತಾಣ' ಬಿರುದಾಂಕಿತ ವೀರ ಹರಿಹರರಾಯ ಮತ್ತು ಅವನ ನಿರೂಪಿತ 
ಹೊನ್ನಾವರದ ಮಲಪ ಒಡೆಯನ ಉಲ್ಲೇಖ. ರಾಜ್ಕೋದಯವಾದ 5ನೇ ವರುಷ ಮತ್ತು ಇತರ ಕಾಲವಿವರ. ಮಲಪ ಅಧಿಕಾರಿಯ ಕಡಿವಾಡದ 
ಚಾವಡಿಯ ಬಯಸಿಕೆಯಂತೆ ಹಾಗೂ ಆ ನಾಡ ನಖರ ವಿದ್ಯಮಾನದಂತೆ ಸಿರಿವಾಡದ ಮಾವಲಹಬುವಿನ ಮಗ ಕೇಸವಹಬು, ಸೀಧರಹಬು, 
ವಿಠಲಹಬುವಿನ (ಮಗ ?) ಮಾವಲ ಹಾಗೂ ಗ್ರಾಮದವರೆಲ್ಲ ಸುಂಶೇಸ್ವರದೇವರಿಗೆ ತಮ್ಮ ಭಕ್ತಿನಿಮಿತ್ತವಾಗಿ ನೀಡಿದ ಭೂದಾನದ ಉಲ್ಲೇಖ. 
ಈ ಭೂಮಿ ತಮ್ಮೂರ ಅಡಿಯಲ್ಲಿ (ಪ್ರಾಯಶಃ ಹೊರವಲಯದ ಇಳಿಜಾರು) ಇದ್ದು, ಇನ್ನೂ ಕೆಳಕ್ಕಿದ್ದ 'ಗಜನಿ' ಕೂಡ ಅದರಲ್ಲಿ ಸೇರಿತ್ತು. 
ಇದನ್ನು ಧಾರಾಪೂರ್ವಕವಾಗಿ, ಜನ್ಮಶಾಸನವಾಗಿ ಸೇಯುಗಲ್ಲನ್ನು ಇಕ್ಕಿ ಕೊಟ್ಟರು. ಇದಕ್ಕೆ ಸಾಕ್ಷಿಗಳು ಬಾಡದ ದಾಸಿಹಬುವಿನ ಮಗ ವಿಠಲಹಬು, 
ವಿಠಲಹೆಗಡೆ, ಕಡಿವಾಡದ ಪಾದಕಾರ ವಿಠಲಹಬು, ಅದೇ ಊರ ಚೌಹಳಿ (2) ಹರಿಹಬು. ಇವರ ಉಭಯಾನುಮತದಿಂದ ಶಾಸನದ ಪಠ್ಕ 
ಬರೆದಾತ ಸಿರಿವಾಡದ ಕುಳಕರಣಿ ನರಸಿಂಹ ಸೇನಭೊವ. ಈ ಭೂದಾನಕ್ಕೆ ತಪ್ಪಿದವರಿಗೆ ವಾರಣಾಸಿಯಲ್ಲಿ ಗೋಹತ್ಯೆ, ಬ್ರಹ್ಮಹತ್ಮೆ ಮಾಡಿದ, 
ಸುರಾಪಾನ ಮಾಡಿದ ಪಾಪ. ಕಲ್ಲಿನ ಮೇಲೆ ಇದನ್ನು ಬರೆದಾತ ವೀರ ನಾಗಣ ಮಂಗಚಾರಿ. 


ಶಾಸನದಲ್ಲಿ ಕೆಲವು ಅಂಶಗಳು ಗಮನೀಯವಾಗಿವೆ. ಇಲ್ಲಿ ಹೆಸರಿಸಲ್ಪಟ್ಟಿರುವ ಹೊನ್ನಾವರದ ಮಲಪ ಒಡೆಯನು ಕರಾವಳಿ ಕರ್ನಾಟಕದಲ್ಲಿ 
ದೊರೆತಿರುವ ಇಮ್ಮಡಿ ಹರಿಹರನ ಕಾಲದ ಅನೇಕ ಶಾಸನಗಳಲ್ಲಿ ಉಲ್ಲೇಖಿತ ಮಲ್ಲಪ್ಪ ಒಡೆಯನೇ ಆಗಿದ್ದಾನೆ. ಬಾರಕೂರಿನ ಸುತ್ತಮುತ್ತಲಿನ 
2ನೇ ಜನವರಿ 1386, 3ನೇ ಮೇ 1387, 17ನೇ ಜೂನ್‌ 1387, ಇತ್ಯಾದಿ ಕಾಲನಿರ್ದೇಶನವಿರುವ ಶಾಸನಗಳಲ್ಲಿ 'ಮಹಾಪ್ರಧಾನ' 
ಎಂಬುದಾಗಿ ಈತ ಕಂಡುಬರುತ್ತಾನೆ. ತುಳು, ಹೈವೆ, ಕೊಂಕಣ ರಾಜ್ಯಗಳನ್ನು ಬಾರಕೂರು ರಾಜಧಾನಿಯಿಂದ ಆಳುತ್ತಿದ್ದನೆಂದು ಈ ಶಾಸನಗಳಲ್ಲಿ 
ಹೇಳಿದೆ. ಹೊನ್ನಾವರ ತಾಲೂಕಿನ ಹೊಡಕೆಶಿರೂರು ಗ್ರಾಮದ 2 ಡಿಸೆಂಬರ್‌ 1389ರ ಶಾಸನದಲ್ಲಿ” ಹೊನ್ನಾವರದಿಂದ ಈ ರಾಜ್ಯಗಳನ್ನು 
ಆಳುತ್ತಿದ್ದನೆಂದು ಉಲ್ಲೇಖವಿದೆ. ಉಡುಪಿ ಜಿಲ್ಲೆಯ 16 ಫೆಬ್ರವರಿ 1390," 8 ಮಾಚ್‌ 13957 ಮತ್ತು 7 ಜುಲೈ 1396ರ! ಶಾಸನಗಳಲ್ಲಿ 
ಸಹ ಅವನು ಉಲ್ಲೆ ಖಿತನಾಗಿದ್ದಾನೆ. ಸದ್ಯ ಪ್ರಸ್ತುತ ಶಾಸನ ಬಹುಶಃ ಅವನನ್ನು ಉಲ್ಲೇಖಿಸುವ ಅತಿ ಪ್ರಾಚೀನ ಶಾಸನವೆಂದು ತೋರುತ ದೆ. 
ಕರಾವಳಿ ಪ್ರದೇಶದಲ್ಲಿ ವಿಜಯನಗರ ಅರಸರು ತಾವೇ ನೇಮಿಸಿದ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸಿತ್ತಿದ್ದುದಕ್ಕೆ ಇದು ಇನ್ನಷ್ಟು ಪುರಾವೆ 
ನೀಡುತ್ತದೆ. ಕರಾವಳಿಯ ಬಂದರುಗಳ ಮೂಲಕ ನಡೆಯುತ್ತಿದ್ದ ವ್ಯಾಪಾರದ ಮೇಲೆ ಹಿಡಿತ ಉಳಿಸಿಕೊಳ್ಳುವುದು ಇದಕ್ಕೆ ಪ್ರಮುಖ ಕಾರಣವೆಂದು 


api ಹೆಸರಿಸಿರುವ 'ಸುಂಠೇಶ್ವರ' ಎಂಬ ದೇವತೆಯ ಹೆಸರೂ ಕುತೂಹಲಕಾರಿಯಾಗಿದೆ. ವ್ಯಾಪಾರಿ ವರ್ಗದವರು/ಉತ್ಪಾದಕ 
9 
ರು ನಕರೇಶ್ವರ, ತೆಲ್ಲಿಗೇಶ ಥ್ರ ಕುಂಭೇಶ್ವರ,!! ಗವರೇಶ್ವರ!? ಮುಂತಾದ ವಿಶಿಷ್ಟ ಶ್ರೇಣಿ/ಉತ್ಪಾದನೆಯ ಹಿನ್ನೆ ಲೆಯಲ್ಲಿ ಶಿವಲಿಂಗಗಳನ್ನು 


64 


ಪ್ರತಿಷ್ಠಾಪಿಸುತ್ತಿದ್ದರೆಂಬುದು ಇತರ ಉಲ್ಲೇಖಗಳಿಂದ ತಿಳಿಯುತ್ತದೆ. ಬಹುಶಃ ಸುಂಠೇಶ್ವರ = ಶುಂಠೇಶ್ವರ ಎಂಬುದು ಶುಂಠಿಯ ವ್ಯಾಪಾರಸ್ಥರ 
ವಿಶೇಷ ದೈವವಾಗಿ ಇಲ್ಲಿ ಪ್ರತಿಷ್ಠಾಪಿತವಾಗಿತ್ತೇನೊ ! ಈ ಸಂದರ್ಭದಲ್ಲಿ ನಖರದ ಉಲೆ ್ಲೇಖವೂ ಬಂದಿರುವದನ್ನು ಗಮನಿಸಬೇಕು. 


'ಗಜನಿ' ಎಂಬ ಪದ ಕರಾವಳಿ ಕರ್ನಾಟಕದ ಶಾಸನಗಳಲ್ಲಿ ಸಾಕಷ್ಟು ಸಲ ಮರುಕಣಿಸುತ್ತದೆ. ಇದು ನೀರಿನಾಂಶ ಹೆಚ್ಚಾಗಿರುವ ನದಿ/ 
ಸಮುದ್ರಕ್ಕೆ ತೀರ ಹತ್ತಿರವಿರುವ, ನೀರು ಹಿಂದೆ ಸರಿದಿರುವುದರಿಂದ ಪ್ರಕಟಗೊಂಡಿರುವ ಭೂಮಿಗೆ ಅನ್ವಯಿಸುತ್ತದೆ. ' 


'ಸೇಜುಗಲ್ಲು' ಎಂಬ ಪದ 'ಸೀಮೆಗಲ್ಲು' ಅಥವಾ 'ಮೂಲೆಗಲ್ಲು' ಎಂಬರ್ಥದಲ್ಲಿ ಇಲ್ಲಿ ಬಳಕೆಯಾಗಿದೆ. ದಾನ ನೀಡಿದ ಭೂಮಿಯ 
ಎರಡು ಪಾರ್ಶ್ವಗಳು ಸೇರಿಕೊಳ್ಳುವ ಸ್ಥಳದಲ್ಲಿ ಈ ಕಲ್ಲು ನೆಡಲ್ಪಡುತ್ತಿರಬೇಕು. ಬೇರೆ ಶಾಸನಗಳಲ್ಲಿ ಈ ಪದದ ಬಳಕೆಯಾಗಿರುವುದು ನನ್ನ 
ಗಮನಕ್ಕೆ ಬಂದಿಲ್ಲ. 


ಶಾಸನದಲ್ಲಿ ಹೆಸರಿಸಲ್ಪಟ್ಟಿರುವ ಅನೇಕರ ಹೆಸರುಗಳೊಂದಿಗೆ 'ಹಬು' ಎಂಬ ಪದ ಸೇರ್ಪಡೆಯಾಗಿದೆ. ಇದು 'ಪ್ರಭು' ಪದದ ತದ್ಭವ. 
ಹಳ್ಳಿಯ ಗೌಡ ಎಂಬರ್ಥದಲ್ಲಿ ಇಲ್ಲಿ ಬಳಕೆಯಾದಂತಿದೆ. ಕಾರವಾರ ಪ್ರದೇಶದಲ್ಲಿ 'ಹಬ್ಬು' ಎಂಬ ಶೈವ ಬ್ರಾಹ್ಮಣ ವರ್ಗದವರಿದ್ದಾರೆ. ಆದರೆ 
ಇಲ್ಲಿ 'ಹಬು' ಎಂಬುದನ್ನು 'ಹಬ್ಬು' ಎಂಬುದಾಗಿ ಪರಿಗಣಿಸುವುದು ಅಷ್ಟು ಸಮಂಜಸವಾಗಿ ಕಾಣುತ್ತಿಲ್ಲ. ಕಡಿವಾಡದ 'ಪಾದಕಾರ' RS: 
ಉಲ್ಲೇಖದಲ್ಲಿ 'ಪಾದಕಾರ' ಎಂಬುದರ ಅರ್ಥ ಸ್ಪಷ್ಟವಾಗುತ್ತಿಲ್ಲ. ತುಳುನಾಡಿನ ಶಾಸನಗಳಲ್ಲಿ 'ಪಾದೆಕಾರ' ಎಂಬ ಪದವನ್ನು 'ಊರ ಹಿರಿಯ”, 
'ಪ್ರಭು' ಎಂಬರ್ಥದಲ್ಲಿ ಬಳಸಲಾಗಿದೆ ಎಂದು ಡಾ. ವಸಂತ ಮಾಧವ ತಿಳಿಸಿದ್ದಾರೆ." ಬಹುಶಃ ಅದೇ ಅರ್ಥವನ್ನು ಇಲ್ಲಿ ಅನ್ವಯಿಸಬಹುದೇನೊ. 


ಈ ಶಾಸನದಲ್ಲಿ ಉಲ್ಲೇಖಿತ ಭೌಗೋಳಿಕ ಹೆಸರುಗಳನ್ನು ಗುರುತಿಸುವುದು ಕಷ್ಟವಲ್ಲ: ಹುನಾಉರ = ಹೊನ್ನಾವರ, ಹೊನ್ನಾವರ ತಾಲೂಕು; 
ಕಡಿವಾಡ - ಕಡವಾಡ, ಕಾರವಾರದಿಂದ ಈಶಾನ್ಯಕ್ಕೆ 7 ಕಿ.ಮೀ. ದೂರದಲ್ಲಿದೆ; ಬಾಡ ಎ ಬಾಡ, ಕಾರವಾರದಿಂದ ಈಶಾನ್ಯಕ್ಕೆ 6 ಕಿ.ಮೀ. 
ದೂರದಲ್ಲಿದೆ; ಸಿರಿವಾಡ - ಶಿರವಾಡ, ಕಾರವಾರದಿಂದ ಈಶಾನ್ಯಕ್ಕೆ 5 ಕಿ.ಮೀ. ದೂರದಲ್ಲಿದೆ. ಇವೆಲ್ಲವೂ ಇಂದಿನ ಉತ್ತರ ಕನ್ನಡ 
ಜಿಲ್ಲೆಯಲ್ಲಿವೆ. 


ಪಠ್ಯ 
ಮೊದಲ ಮುಖ 
1 ಸಾಳಿವಾನ ಸಖು 1304 ಸ್ರೀಮನು ಮಹಾ- 
2 ಮಂಡಳೇಸ್ಟುರ ಅರಿರಾಯವಿಭಾಡ ಭಾ- 
3 ಸೆಗೆ ತಪುವ ರಾಯರಗಂಡ ಹೆಂ[ದೂ]- 
4 ರಾಯ ಸುರಿತಾಣ ಸ್ರೀ ವೀರಹರಿಹರ[ರಾ]- 
5 ಯ ತಂನಿರೋಪಿತ ಹುನಾಉರ ಮಲಪ- 
6 ಒಡೆರ ರಾಜೆಉಧಯವಾದ ವರುಸ 5ನೆ- 
fi ಯ ರುದ್ರೊಧಕಾರಿ ಸವವತ್ಸಸರದ ದುತೀಯ ಭಾ- 
8 ದ್ರಪದ ಬಹುಳ 10 ಮಂಗಳವಾರದಲೂ ಕ- 
9 ಡಿವಾಡದ ಮಲಪ ಅಧಿಕಾರಿಯ | 


ಚಾಉಡಿಯ ಬಯಿಸಿಕೆಯಲು ಆ ನಾ- 

ಡ ನಖರ ವಿದೆಮಾನದಲು ಸಿರಿವಾಡದ 

12 ಮಾವಲಹಬುವಿನ ಮಗ ಕೇಸವಹಬು 

13 ಆ ಸೀಧರಹಬು ಆ ವಿಠಲಹಬುವಿನ 

14 ಮಾವಲ ಮುಂತಾಗಿ ಸಮಸ್ತಗ್ರಾಮದವರು 
15 ಸುಂಶೇಸ್ಟುರದೇವರಿಂಗೆ ತಮ ಭಕ್ತಿ ನಿಮಿತೆ- 
16 ವಾಗಿ ತಂಮ ಉರ ಭುಮಿ ಅಡಿಯದರ ಅ- 


[OS 
pe’ ಧು 


65 


ಡಿಯದರ' ಕೆಳಗಣ ಗಜನಿಸಹಿತಾಗಿ ಧಾ- 


17 

18 ರಾಪೂರ್ವ ಜಲ್ಮಸಾಸನವಾಗಿ ಸೇಜುಗಲ- 

19 ನಿಕಿ ಕೊಟ್ಕಉಂ [!*] ಯಿಂತಪುದಕೆ ಸಾಕ್ಷಿ- 

20 ಗಳು ಬಾಡದ ದಾಸಿಹಬುವಿನ ಮಗ 

21 ವಿಠಲಹಬು [*]ಅ[ಳಿ]ರ ವಿಕ್ರಹ್ಮ ಗದ್ದ ಮಾ|ನ್ಶ*]''[!*] 
ಎರಡನೇ ಮುಖ 

22 ವಿಠಲಹೆಗಡೆ ಕಡಿವಾಡದ 

23 ಪಾದಕಾರ ವಿಠಲಹಬು ಆ ಉರ [ಚೌ] 

24 [ಹ]ಳಿ ಹರಿಹಬು ಯಿಂತಿಂಯಿವರ 

25 ಉಭಯಾನಮತದಿಂ ಬರದಾತ ಸಿರಿವಾ- 

26 ಡದ ಕುಳಕರಣಿ ನರಸಿಂವ ಸೇನಭೋವನು [*] 

27 ಯಿ ಕೊಟ ಭೂಮಿಗೆ ಆರೊಬರು ತಪಿದವರಿಂ- 

28 ಗೆ ಗೋಹತ್ಕಾ ಬ್ರಂಮಹತ್ಕಾ ಮಾಡಿದ ಸು- 

29 ರಾಪಾನ ವಾಣಾರಸಿ[ಲಿ*] ಮಾಡಿದ ಪಾಪ [॥*] ಯಿ 
30 ಕಲು ಬರದ ವೀರನಾಗ[ಣ] ಮಂಗಾಚಾರಿ [॥*] 


a ಭಾ ಜಟ 


ಟಿಪ್ಪಣಿಗಳು 


ಸದಾಶಿವಗಡದ ಪದವಿ ಕಾಲೇಜಿನ ಇತಿಹಾಸ ಅಧ್ಯಾಪಕರಾಗಿರುವ ಶ್ರೀ ಎಚ್‌.ಎಚ್‌. ಭಟ್‌ ಅವರಿಗೆ ಈ ಕೃಪೆಗಾಗಿ ನನ್ನ ಧನ್ಮವಾದಗಳು 
ಸಲ್ಲುತ್ತವೆ. ಸಂಯುಕ್ತ ಕರ್ನಾಟಕ (9 ಜುಲೈ 1998) ಹಾಗೂ ಪ್ರಜಾವಾಣಿ (12 ಜುಲೈ 1998) ಪತ್ರಿಕೆಗಳಲ್ಲಿ ಈ ಶಾಸನದ ಕುರಿತು 
ನನ್ನ ಮತ್ತು ಎಚ್‌.ಎಚ್‌. ಭಟ್ಟರ ಜಂಟಿ ಪತ್ರಿಕಾ ವರದಿ ಪ್ರಕಟವಾಗಿದೆ. 


511, VIL ನಂ. 351. 
K.V. Ramesh, 1970, A History of South Kanara (Dharwad, Kamatak University), ಪ್ರ. 155. 
51, VIL, ನಂ. 347. 


Descriptive List of Stone and Copper-plate Inscriptions (Dharwad, Kannada Research Institute) 
1941-42, ನಂ. 58. 


511, VIL, ನಂ. 353. 

ಅದೊ ನಂ. 363, 

ಅದೊ ನಂ. 342 

EC, VL, Shikharipur, 119. 

EL XX ಷ್ಠ 107-112: ಬೆನಚಮಟ್ಟಿ, ಬಾಗಲಕೋಟೆ ಜಿಲ್ಲೆ, ಕ್ರಿ.ಶ. 1267. 


"8೮ 20 ಹೊಳಲಕೆರೆ 68, ಕ್ರಿಶ. 1126. 


Karnatak Inscriptions, 1, ಪು 45, ಶಿರಸಂಗಿ, ಸವದತ್ತಿ ತಾಲೂಕು, ಬೆಳಗಾವಿ ಜಿಲ್ಲೆ ಕ್ರಿ.ಶ.1186 


66 


ತ್ತಿ 


IS. 
16. 
ಚ್ಟ 


Raghupati Kemtur, 1989; A Glossary of Placename Elements in 
Janavadi Prakashana), ಪ್ರ. 22, ಕಜೆ ನೋಡಿ. 


Tulu and Kannada, (Gundmi, 
ಈ ಸೂಚನೆಗೆ ಡಾ. ವಸಂತ ಮಾಧವ ಅವರಿಗೆ ಧನ್ಮವಾದಗಳು ಸಲ್ಲುತ್ತವೆ. 

ಷಾಯಿಯಿಂದ ಕಾಗದದ ಮೇಲೆ ತೆಗೆದ ಪ್ರತಿಯಿಂದ ಓದಿದ್ದು. 

'ಅಡಿಯದರ' ಎಂಬುದು ಎರಡನೆಯ ಬಾರಿ ಅನವಶ್ಮಕವಾಗಿ ಬರೆಯಲ್ಪಟ್ಟಿದೆ. 


ಇಲ್ಲಿ 'ವಿಕ್ರಹ್ಮ ಗದ್ಮ ಮಾ|ನೃ*]' - 'ವಿಕ್ರಯ ಗದ್ದೆ ಮಾನ್ಕ' ಎಂಬುದರ ಉಲ್ಲೇಖ ಯಾಕೆಂಬುದು ಸತ ವಿಲ್ಲ. 


67 


11. ಮುಳು ಕಾಲದ ಶಿಲಾಶಾಸನದ ಶೋಧ 


ಮಾಡಲಗೇರಿ ಕೊಟ್ರೇಶ್‌ 


ಇತ್ತೀಚಿಗೆ ಹೊಸಪೇಟೆಯ ಪಶ್ಚಿಮ ಭಾಗಕ್ಕಿರುವ ಅಮರಾವತಿಯ ಪೂಜಾರಿ ಹೊನ್ನತ್ತಿಯಪ್ಪನವರ ಮನೆಯ ಆವರಣದಲ್ಲಿ ಒಂದು 
ಸನವು ತತೆ ಯಾಯಿತು. ಗ್ರಾನೈಟ್‌ ಶಿಲೆಯ ಶಾಸನವು ಮೂರು ಅಡಿ ಉದ್ದ ಹಾಗೂ ಒಂದೂವರೆ ಅಡಿ ಅಗಲವಾಗಿದ್ದು, ಅದರಲ್ಲಿ ಶಾಸನ 


ಪಾಠದ ಹನ್ನೆರಡು ಸಾಲುಗಳಿವೆ. ಇದು ತೆಲುಗು ಭಾಷೆ ಮತ್ತು ಕನ್ನಡ ಲಿಪಿಯಿಂದ ಕೂಡಿದೆ. 


ಶಾಸನದ ಪಾಠ 
ಸ್ವಸ್ತಿ ಶ್ರೀ ಜಯಾಭ್ಕುದಯ ಶಾಲಿವಾ 
ಹನ ಶಕವರ್ಷಂಬುಲು ೧೪೫೭ ಅ 
. ದಿ ಪಾರ್ಥಿವ ಸಂವತ್ಸರದ ಚೈತ್ರಸುದ್ದ 
೧.. ಆ ಜನಾ ಬೊಯನಿಯ 
.. ನಿ. ಮಹ .. ಕ್ಸ ಲಾಗಾರು ಶ್ರೀ 
ವಿರೂಪಾಕ್ಷಾನಿ ಸೇಯಿಂಚಿನ ಪ 
ದ್ಮ ವಿನಾಯಕುನಿಕಿ ತಿರುಮಲ 
ದೇವಿ ಪಟ್ಟಣ ತಾಮು ಸೇಯಿಚಿ 
ನದಿ ಅಮೃಲ ತೋಟ ೧ 
. ಮು ಶ್ರೀ ಲಕ್ಷ್ಮದೇವಕು 
. ಲಕು ಪುಂಣ್ಕಗಾನು 
ಸಮರ್ಪಿಂಚಿನ ಧರ್ಮಶಾಸನಮು. 


ಶಕ ವರ್ಷ 1457ನೆಯ ಪಾರ್ಥಿವ ಚೈತ್ರ ಶು 1 ಅಂದರೆ ಕಿ ಕ್ರಿ.ಶ. 1535ರಲ್ಲಿ ವಿರೂಪಾಕ್ಬ ಸನ್ನಿಧಿಯ ಪದ ಒ ವಿನಾಯಕನಿಗೆ ತಿರುಮಲದೇವಿ 
ಪಟ್ಟಣದ ಬಳಿ ತೋಟವನ್ನು ಸಮರ್ಪಿಸಿದ ವಿಷಯ ಈ ವಿಕಿ ದೆ. ದಾನ ನೀಡಿದವನ ಹೆಸರು ಶಾಸನದಲ್ಲಿ ಗೋಚರಿಸುವುದಿಲ್ಲ. 


ಈ ಶಾಸನ ದೊರೆತ pL Sad ಪೂರ್ವಕ್ಕೆ ಅಂದರೆ ಹೊಸಪೇಟೆ ಇಂದಿರಾನಗರದಲ್ಲಿ ಕನ್ನಡ ವಿಶ್ವ ವಿದ್ಯಾಲಯದ ಚರಿತ್ರೆ ವಿಭಾಗದ 
ಮುಖ್ಯಸ್ಥರಾದ ಪ್ರೊ. ಶ್ರ ತೆಲಗಾವಿಯವರು ಶಾಸನವೊಂದನ್ನು ಪತ್ತೆ ಹಚ್ಚಿದ್ದರು. ಅದರಲ್ಲಿ ಕ್ರಿ.ಶ. 1521ರ ಕಾಲಾವಧಿಯಲ್ಲಿ 
ತಿರುಮಲದೇವಿಯರ ಪಟ ಣದ ನಾಲ್ಕು ಬಾಗಿಲ ಬಳಿ ಪ್ರತಿಷ್ಠೆಯಾದ ಕಾಶಿ ವಿಶ ನಾಥದೇವರ ಪೂಜಾ ಕಾರ್ಯಗಳಿಗಾಗಿ ಯಲ _೦ಪಣನ ಕೆರೆಯ 
ಕೆಳಗೆ ಸಲುವ ಭೂಮಿಯನ್ನು ಅಭಿಷೇಕ ಪೂಜೆಗಾಗಿ ಕೃಷ್ಣದೇವರಾಯನು ದಾನ ನೀಡುತ್ತಾನೆಂಬ ಉಲ್ಲೆ ್ಲ್ಲೇಖವಿದೆ. 


ಶ್ರ ಹೂಸಪೇಟೆಯ ನೆಹರೂ ಕಾಲೋನಿಯಲಿ ) ರುವ ಸಣ್ಣಕ್ಕಿ-ಮೀನಚದ್ರ-ಬೇನ್‌ವಮುದಲ್ಲಿ ರುವ ಶಾಸನದಲ್ಲಿ ಕಿ ಕ್ರಿ.ಶ. 1531ರಲ್ಲಿ ಅಚ್ಚು ತದೇವ 
ಆಳಿ ಿಕೆಯಲ್ಲಿ ತಿರುಮಲದೇವಿ ಅಮ ಒನವರ ಪಟ್ಟ ಣದ ಗವುರೇಶ್ವ ರ ದೇವರಿಗೆ ಕಂಪದೇವರಸ ಜಾ ಮತ್ತು ಉಭಯ 
ನಾನಾದೇಶಿಗಳು ಭತ್ತದ ಹೇರಿನ ಮೇಲೆ ಇತ್ಕಾದಿ ಅಂಶಗಳಿವೆ. ಹೊಸಪೇಟೆಯಿಂದ ಸಂಡೂರಿಗೆ ಹೋಗುವ ರಸ್ತೆ ಯಲ್ಲಿ ವಾಲ್ಮೀಕಿನಗರ 


ಕಾಲೋನಿಯಲಿ ರುವ ಶಿಲಾಶಾಸನದಲ್ಲಿ ಅಚ್ಕು ತದೆ ಹಾರಾ ಆ 
ೀವಮ ಯನ ಆಳಿಕೆಯ ಖಲ್ಬಣ 
7 4 ಕಾಲ ಹಾಗೂ ತಿರುಮಲದೇವಿ ಅಮ್ಮನವರ ಪಟ್ಟಣದ 


ಹೊಸಪೆ 
¥ ೊಸಿಪೇಟೆಯಲ್ಲಿರುವ ವಿಜಯನಗರ ಕಾಲದ ಶಾಸನಗಳನ್ನು ಹಾಗೂ ಇತ್ತೀಚಿಗೆ ಅಮರಾವತಿಯಲ್ಲಿ ಪತೆ ಶೈಹಚ್ಚಿದ ಶಿಲಾಶಾಸನಗಳ 
ಅಧ್ಯಯನದಿಂದ ಕೆಳಗಿನ ಕೆಲವು ಅಂಶಗಳು ಬೆಳಕಿಗೆ ಬರುತ್ತವೆ. 


ಹ 


68 


ಒಂದನೆಯದಾಗಿ ಈವರೆಗೆ ಇತಿಹಾಸಕಾರರು ವಿಜಯನಗರದವರು ಕನ್ನಡ ಮೂಲದವರೆ ಅಥವಾ ತೆಲುಗು ಮೂಲದವರೆ ಎಂಬ ವಿವಾದಿತ 


ಅಂಶಗಳಲ್ಲಿ ತೊಡಗಿದ್ದಾರೆ. ಈ ವರೆಗೆ ದೊರೆತ ತೆಲುಗು ಶಿಲಾಶಾಸನಗಳ ಸಾಲಿಗೆ ಹೊಸಪೇಟೆಯ ಅಮರಾವತಿಯ ತೆಲುಗು ಶಿಲಾಶಾಸನವು 
ಸೇರುತ್ತದೆ. 


ಎರಡನೆಯದಾಗಿ ಹೊಸಪೇಟೆಯಲ್ಲಿ ದೊರೆತ ಎಲ್ಲಾ ಶಿಲಾಶಾಸನಗಳಲ್ಲಿ ತಿರುಮಲದೇವಿ ಅಮ್ಮನವರ ಪಟ್ಟಣದ ಉಲ್ಲೇಖಗಳಿರುವಂತೆ 
ಈ ಶಿಲಾಶಾಸನದಲ್ಲಿಯೂ ಬರುವುದರಿಂದ ವಿಜಯನಗರ ಕಾಲಾವಧಿಯಲ್ಲಿ ತಿರುಮಲದೇವಿ ಅಮ್ಮನವರ ಪಟ್ಟಣ ಮಹತ್ವದ ವ್ಯಾಪಾರ ಹಾಗೂ 
ಸಾಂಸ್ಕೃತಿಕ ಕೇಂದ್ರವಾಗಿದ್ದಿರಬಹುದಾಗಿದೆ. 


ವಿಶಾಲವಾದ ಭೌಗೋಳಿಕ ವ್ಯಾಪ್ತಿಯನ್ನು ಹೊಂದಿದ ತಿರುಮಲದೇವಿ ಅಮ್ಮನವರ ಪಟ್ಟಣ ಇಂದಿನ ಮೃತ್ಕುಂಜಯನಗರ ಕಾಲೋನಿ, 
ನೆಹರೂ ಕಾಲೋನಿ, ಕೋಟೆ ಕಾಲೋನಿ, ಮೇದಾರಕೇರಿ, ವಾಲ್ಮೀಕಿ ನಗರ, ಕಂಚಗಾರ ಓಣಿ, ಪಟೇಲ ನಗರ, ಬಸವೇಶ ರ ಬಡಾವಣೆ, ಚಪ್ಪರದಳ್ಳಿ, 
ಇಂದಿರಾನಗರ, ರಾಣಿಪೇಟೆಗಳನ್ನು ಒಳಗೊಳ್ಳುತ್ತದೆ. ಅಮರಾವತಿಯ ಶಿಲಾಶಾಸನದಲ್ಲಿ ತೋಟದ ಉಲ್ಲೇಖ ಬರುವುದರಿಂದ ಸಾಮಾನ್ಯವಾಗಿ 


ಪಟ್ಟಣದ ಹೊರಭಾಗದಲ್ಲಿ ತೋಟಗಳಿರುವಂತೆ ತಿರುಮಲದೇವಿ ಅಮ್ಮನವರ ಪಟ್ಟಣದ ವರುಣ ದಿಕ್ಕಿಗೆ ಈ ತೋಟವಿದ್ದು ಇದಕ್ಕೆ ಇಂದಿನ 
ಇಂದಿರಾನಗರದ ಪಕ್ಕದಲ್ಲಿರುವ ಕೆರೆಯಿಂದ ನೀರು ಸರಬರಾಜು ಆಗುತ್ತಿದ್ದಿರಬಹುದು. 


ವಿವಿಧ ರೀತಿಯಲ್ಲಿ ಪ್ರಬಂಧ ರಚನೆಯಲ್ಲಿ ಸಹಕರಿಸಿದ ಡಾ. ದೇವರಕೊಂಡಾರೆಡ್ಡಿ ಹಾಗೂ ಜೆ.ಆರ್‌. ರಾಮಮೂರ್ತಿಯವರನ್ನು ಈ 
ಸಂದರ್ಭದಲ್ಲಿ ಮನಸಾರೆ ನೆನೆಯುತ್ತೇನೆ. 


69 


12. ಬಾರಕೂರು ಶಾಸನ - ಒಂದು ಅಧ್ಯಯನ 


ಜಯದೇವಪ್ಪ ಜೈನಕೇರಿ 


ಬಾರಕೂರು ಮತ್ತು ಮಂಗಳೂರು ರಾಜ್ಯಗಳನ್ನು ಆಳೂಪರು, ಚಾಲುಕ್ಕರು, ಪಲ್ಲವರು, ರಾಷ್ಟ್ರಕೂಟರು ಮತ್ತು ಚೋಳರು ಆಳಿದ್ದಾರೆ. 
ಈ ಪ್ರದೇಶ ಕ್ರಿ.ಶ. ೧೩೪೫ರಲ್ಲಿ ವಿಜಯನಗರದ ಹರಿಹರ - ಬುಕ್ಕರ ಅಧಿಪತ್ಯಕ್ಕೆ ಒಳಗಾಯಿತು. ತುಳುನಾಡಿನ ಪ್ರಾಚೀನ ಜಡ ಾದ 
ಮಂಗಳೂರು, ಬಾರಕೂರು, ಭಟ್ಕಳ ಮತ್ತು ಹೊನ್ನಾವರಗಳ ಮೂಲಕ, ಪರ್ಶಿಯಾ ಮತ್ತು ಅರಬ್‌ ದೇಶದ ವರ್ತಕರು, ಶ್ರೇಷ್ಠ ಜಾತಿಯ, 
ಕುದುರೆಗಳನ್ನು ಆಮದು ಮಾಡಿಕೊಂಡು ವ್ಯಾಪಾರ ಮಾಡುತ್ತಿದ್ದರು. ವಿಜಯನಗರ ಅರಸರು ತಮ್ಮ ಅಶ್ವದಳಕ್ಕೆ ಬೇಕಾದ ಕುದುರೆಗಳನ್ನು 
ಪಡೆಯುವ ಸಹಾ ಈ ಪ್ರಾಂತ್ಯವನ್ನು ಗೆದ್ದು ರಾಜ್ಯವನ್ನು ವಿಸ್ತರಿಸಿದರು. ಶಾಸನಗಳಲ್ಲಿ ಕಂಡುಬರುವಂತೆ ಕ್ರಿ.ಶ. ೧೩೪೫ ರಿಂದ ೧೫೬೨ರವರೆಗೆ 
ವಿಜಯನಗರ ಅರಸರ ಪರವಾಗಿ, ಅವರ ಪ್ರತಿನಿಧಿಗಳು, ಮಾಂಡಲಿಕರು, ಈ ಭಾಗವನ್ನು ಆಳಿದ್ದಾರೆ. ಕ್ರಿ.ಶ. ೧೫೦೬ರಲ್ಲಿ ವಿಜಯನಗರದ 
ನರಸಿಂಹನು ಕೆಳದಿಯ ಬಸವ ಅರಸು ಒಡೆಯನನ್ನು ಬಾರಕೂರಿನ ರಾಜನನ್ನಾಗಿ ನೇಮಿಸಿದನು. ಅಂದಿನಿಂದ ಅದು ಕೆಳದಿ ರಾಜನ ಅಧಿಪತ್ಯಕ್ಕೆ 
ಬಂದಿತು. ಬಾರಕೂರು ರಾಜಧಾನಿಯಾಗಿದ್ದು, ೧೩-೧೬ನೇ ಶತಮಾನಗಳಲ್ಲಿ ಪರದೇಶಗಳೊಂದಿಗೆ ಇದ್ದ ಸಮುದ್ರ ವ್ಯಾಪಾರಕ್ಕೆ ಬಹಳ 
ಪ್ರಸಿದ್ಧವಾಗಿ ಶ್ರೀಮಂತ ಪ್ರದೇಶವಾಗಿತ್ತು. 

ಇಕ್ಕೇರಿ ಅರಮನೆಯಲ್ಲಿ ಶಾ.ಶ. ೧೪೩೬ (ಕ್ರಿ.ಶ. ೮-೫-೧೫೧೪)ರಲ್ಲಿ ಕೆಳದಿ ಚೌಡಪ್ಪ ನಾಯಕನ ಮಗ ಸದಾಶಿವ ನಾಯಕನಿಗೆ 
ಪಟ್ಟವಾಯಿತು. ಈತನು ತನ್ನ ರಾಜ್ಯವನ್ನು ಧೈರ್ಯ ಸಾಹಸದಿಂದ ಪರಿಪಾಲಿಸುತ್ತಿದ್ದನು. ವಿಜಯನಗರ ಅರಸು ಕೃಷ್ಣದೇವರಾಯ ತನ್ನ ರಾಜ್ಯದ 
ಶತ್ರುಗಳ ಅಬ್ಬರವನ್ನು ಅಡಗಿಸಲು ಈ ದಿಕ್ಕಿಗೆ ಬಂದಾಗ ಚೌಡಪ್ಪನಾಯಕನನ್ನು ಸಂಧಿಸಿದನು. ವಿಜಯನಗರ ಅರಸರ ಅಣತಿಯಂತೆ ಕಲ್ಕಾಣ- 
ಕಲ್ಬುರ್ಗಿ ಕೋಟೆಗಳನ್ನು ಸಾಧಿಸಲು ಸೈನ್ಶ ಸಮೇತ ಸದಾಶಿವ ನಾಯಕನು ತೆರಳಿ, ಮುಸ್ಲಿಂ ದಂಡನಾಯಕರನ್ನು ಧೈರ್ಯ ಸಾಹಸದಿಂದ ಎದುರಿಸಿ 
ಸೋಲಿಸಿದನು. ಬೊಕ್ಕಸಿಂಗನನ್ನು ಸೆರೆ ಹಿಡಿದು ವಿಜಯನಗರ ನಾಯಕರಿಗೆ ಒಪ್ಪಿಸಿದನು. ವಿಜಯನಗರ ಅರಸ ರಾಮರಾಯನು 
ಸದಾಶಿವನಾಯಕನಿಗೆ "ಕೋಟೆ ಕೋಲಾಹಲ," "ಎಡವ ಮುರಾರಿ" ಬಿರುದನ್ನು ನೀಡಿ ಸನ್ಮಾನ ಮನ್ನಣೆ ಮಾಡಿದನು. ನಂತರ ವಿಜಯನಗರ 
ಅರಸರ ಅಪ್ಪಣೆಯಂತೆ ಘಟ್ಟ ಪ್ರದೇಶವನ್ನು ಇಳಿದು, ಕೊಬ್ಬಿದ್ದ ತುಳುವ ರಾಜರೆಲ್ಲರನ್ನು ನಿಗ್ರಹಿಸಿದನು. ಕಾಸರಗೋಡಿನಲ್ಲಿ ವಿಜಯ ಸ್ಥಂಭ 
ನಿಲ್ಲಿಸಿದನು, ಎಂಬುದಾಗಿ ಕೆಳದಿ ನೃಪವಿಜಯದಲ್ಲಿ ಉಲ್ಲೇಖವಾಗಿದೆ. | 


ಕ್ರಿ.ಶ. ೧೫೬೪ರಲ್ಲಿ ಬೀದರ್‌ ಸುಲ್ತಾನನು ಆಕ್ರಮಿಸಿಕೊಂಡಿದ್ದ ಕಲ್ಯಾಣವನ್ನು ವಶಪಡಿಸಿಕೊಳ್ಳಲು, ರಾಮರಾಯನು ಸದಾಶಿವನಾಯಕನ 
ಕೈಕೆಳಗೆ ಒಂದು ಸೈನ್ಯವನ್ನು ಕಳಿಸಿಕೊಟ್ಟನು. ಕೆಳದಿ ಅರಸು ಬಿಜಾಪುರದ ಸೈನ್ಯವನ್ನು ಬೆನ್ನಟ್ಟಿ ಕಲ್ಯಾಣವನ್ನು ಗೆದ್ದನು. ಹೆಚ್ಚಿನ ದಾಖಲೆಗಳಲ್ಲಿ 
ಕೆಳದಿ ಸದಾಶಿವನಾಯಕನ ಕಾಲಮಾನ ಕ್ರಿ.ಶ. ೧೫೧೩-೧೫೬೪ ಎಂದೇ ಕಂಡುಬರುತ್ತಿದೆ. ಪ್ರಸ್ತುತ ಶಾಸನವು ಬಾರಕೂರಿನ ಸೋಮನಾಥೇಶ್ವರ 
ದೇವಾಲಯದ ಆವರಣದಲ್ಲಿದೆ. ವಿಜಯನಗರದ ಅರಸ ಸದಾಶಿವನಾಯಕನಿಗೆ ಬಾರಕೂರನ್ನು ಕೊಟ್ಟದ್ದನ್ನು ತಿಳಿಸುವ ಈ ಶಿಲಾಶಾಸನ ಕಾಲಮಾನ 
(ಶಾ.ಶ. ೧೪೮೬) ಕ್ರಿ.ಶ. ೧೫೬೪. "ಶ್ರೀಮನ್ಮ ಹಾರಾಜಾಧಿರಾಜ ರಾಜಪರಮೇಶ್ವರ ಶ್ರೀವೀರ ಪ್ರತಾಪ ಶ್ರೀ ಸದಾಶಿವರಾಯ ಮಹಾರಾಯರು 
ವಿಜಯನಗರಿಯ ಸಿಂಹಾಸನವನಾಳುವ ಕಾಲದಲ್ಲಿ ಶ್ರೀಮನ್ಮಹಾಮಂಡಲೇಶ್ವರ ವೆಂಕಟಾದ್ರಿರಾಜ ಮಹಾ ಅರಸುಗಳು ಸಕಲರಾಜ್ಯವನು 
ಪ್ರತಿಪಾಲಿಸುತ್ತಿ ಹಲ್ಲಿ ಕೆಳದಿ ಸದಾಶಿವರಾಯ ನಾಯಕರಿಗೆ ಬಾರಕೂರು ರಾಜ್ಯವನು ಪಾಲಿಸಿ ಆ ಸದಾಶಿವ ನಾಯಕರು ಕಲೆಯಲಪ್ಪೊಡೆಯರಿಗೆ 
ಪಾಲಿಸಿ ಕರೆಯಲಪ್ಪೊಡೆಯರು ಬಾರಕೂರು ಸಿಂಹಾಸನದಲು ಕುಳಿತು ರಾಜ್ಯವನ್ನಾಳುವ ಕಾಲದಲು ಮಣಿಗಾರ ಕೇರಿಯ ಕುಂಚದ ಸರಸುವ ಮಗಳು 
ಸಂಕುಬಾಲೆ ಆಕೆಯ ಮಗಳು ಸಂಕಮ್ಮನು ಶ್ರೀವೊಳಗಣ ಸೋಮನಾಥ ದೇವರ ಕೈಯಲು ಅರ್ಥ ಪರಿಛೇದ್ಮವಾಗಿ ಕೊಟ್ಟು ಮೂಲ ಪರಿಛೇದ್ಯವಾಗಿ 
ಕೊಂಡು ಶ್ರೀ ಸೋಮನಾಥ ದೇವರ ಸನ್ನಿಧಿಯಲ್ಲಿ ಬ್ರಾಹ್ಮಣ ಭೋಜನ ದಿನ ೧ಕೆ ೬ ಜನ ಲೆಕ್ಕದಲುಯೆದರ ಧಾರೆಗೆ ಬಿಟ್ಟ ಬಾಳ ವಿವರ 
ಬ್ರಹ್ಮಾವರದವೊಳಗೆ ಹಲರಿಗೆ [ಮದೆಪ್ಪ ಮಾನ] ಬಳಿಯಿಂದ ಮೂಲ ಬಂದ ಬಾಳೆ ಚತುಸೀಮೆ ವಿವರ" ಎಂದು ಮುಂದುವರಿದಿರುತ್ತದೆ. ! 


ಸದಾಶಿವ ನಾಯಕನು ಇಕ್ಕೇರಿ ಸಿಂಹಾಸನವನ್ನು ಕ್ರಿ.ಶ. ೧೫೧೩ ರಿಂದ ೧೫೪೫ರವರೆಗೆ ಆಳಿದನೆಂದು ಕೆಳದಿ ನೃಪವಿಜಯದಲ್ಲಿ ಸ್ಪಷ್ಟವಾಗಿ 
ಸುವ ಕೆಳದಿ ಸಮಗ್ರ ಅಧ್ಯಯನ ಗ್ರಂಥದಲ್ಲಿ ಸದಾಶಿವನಾಯಕನ ಆಡಳಿತ ಅವಧಿ ೧೫೩೭-೧೫೪೬ ಎಂದೂ ಪ್ರಕಟವಾಗಿದೆ. ಇಮ್ಮಡಿ 
ಸದಾಶಿವ ನಾಯಕನ ಪ್ರಸ್ತಾಪ ಕೆಳದಿ ನೃಪವಿಜಯದಲ್ಲಿ ಕಂಡುಬರುವುದಿಲ್ಲ. ಆದರೆ, ಕೆಳದಿ ನೃಪವಿಜಯದಲ್ಲಿ ಕೆಳದಿ ಅರಸು 
ಜಾನಾ (೧೫೮೩-೧೬೩೦) ಭೂತಳ ಪಾಂಡ್ಕನ ವಂಶೀಕರು ಹಿಂದೆ ಆಳಿದ್ದ ಬಾರಕೂರು ಸಂಸ್ಥಾ ನವನ್ನು ವಶಪಡಿಸಿಕೊಂಡನು 
ಗ | ಹಿ ವಿಜಯನಗರದ ಸದಾಶಿವರಾಯ (ಕ್ರಿ.ಶ. ೧೫೪೨-೧೫೭೬)ನ ಮೆಚ್ಚುಗೆ ಗಳಿಸಿ, ಕೆಳದಿ 
ಲಿ. ೧೫೧೩-೧೫೬೫) ಬಾರಕೂರು ಮತ್ತು ಮಂಗಳೂರನ್ನು ಪಡೆದನು ಎಂದು ಉಲ್ಲೇಖಿಸಿದ್ದಾರೆ." ಕೆ.ಎನ್‌. 


70 


ಚಿಟ್ನಿಸ್‌ರವರು ಸದಶಿವನಾಯಕನ ಕಾಲಮಾನ ಕ್ರಿ.ಶ. ೧೫೧೩ ರಿಂದ ೧೫೬೩ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ." ಎ.ಕೆ. ಶಾಸ್ತ್ರಿಯವರು 
ಶೃಂಗೇರಿ ಧರ್ಮ ಸಂಸ್ಥಾನ ಗ್ರಂಥದಲ್ಲಿ ಚೌಡಪ್ಪನ ಪುತ್ರ ಸದಾಶಿವನಾಯಕನಿಂದ (ಕ್ರಿ.ಶ. ೧೫೧೩-೧೫೬೩) ಶೃಂಗೇರಿಯೊಂದಿಗೆ ಕೆಳದಿ ಸಂಪರ್ಕ 
ಪ್ರಾರಂಭವಾಯಿತು ಎಂದು ಉಲ್ಲೇಖಿಸಿದ್ದಾರೆ. 


ಕ್ರಿ.ಶ. ೧೫೦೯ ರಿಂದ ೧೫೨೯ರ ವರೆಗೆ ವಿಜಯನಗರ ಚಕ್ರವರ್ತಿ ಕೃಷ್ಣದೇವರಾಯನು ಆಳಿದನು. ನಂತರ ೧೫೨೯ ರಿಂದ ೪೨ರ ವರೆಗೆ 
ಅಚ್ಕುತದೇವರಾಯನ ಕಾಲ. ಈತನ ನಂತರ ವಿಜಯನಗರ ಅನಾಯಕತ್ವಕ್ಕೆ ಈಡಾದರೂ ಕೃಷ್ಣದೇವರಾಯನ ಅಳಿಯ ರಾಮರಾಯನ 
ಸಹಕಾರದಿಂದ ಸದಾಶಿವರಾಯ (೧೫೪೨-೭೬) ಆಳಿದನು. ಕೆಳದಿ ನೃಪವಿಜಯದ ಪ್ರಕಾರ ಕೆಳದಿ ಸದಾಶಿವ ನಾಯಕನಿಗೆ ಶಾ.ಶ. ೧೪೩೬ (ಕ್ರಿ.ಶ. 
೧೫೧೪)ರಲ್ಲಿ ಇಕ್ಕೇರಿ ಅರಮನೆಯಲ್ಲಿ ಪಟ್ಟವಾಯಿತು. ಈ ಸದಾಶಿವ ನಾಯಕನು ತನಗೆ ಪಟ್ಟ ವಾದ ಶ್ರೀಮುಖ ಸಂವತ್ಸರದ ಶ್ರಾವಣ ಶುದ್ಧ 
೩ ರಿಂದ, ವಿಶ್ವಾವಸು ಸಂವತ್ಸರದ ವೈಶಾಖ ಶುದ್ಧ ೪ ರವರೆಗೆ ೩೧ ವರ್ಷ ೯ ತಿಂಗಳು ರಾಜ್ಯಭಾರ ಮಾಡಿದನು ಎಂದು ಉಲ್ಲೇಖವಾಗಿದೆ. 
ಅಂದರೆ ಕ್ರಿ.ಶ. ೧೫೪೬ರವರೆಗೆ ಮಾತ್ರ ಸದಾಶಿವನಾಯಕ ರಾಜ್ಯವಾಳಿದನೆಂದು ಆಗುತ್ತದೆ. ನಂತರ ಈತನ ಮಗ ವೆಂಕಣ್ಣನಾಯಕ ೧೩ ವರ್ಷ 
೫ ಸ ಅಂದರೆ ಕ್ರಿ.ಶ. ೧೫೫೯ (ಶಾ.ಶ. ೧೪೮೧)ವರೆಗೆ ರಾಜ್ಯಭಾರ ಮಾಡಿದ್ದಾನೆ. ಈತನ ನಂತರ ಈತನ ತಮ್ಮ ಚಿಕ್ಕ ಸಂಕಣ್ಣನಾಯಕನು 
೧೨ ವರ್ಷ ೧ ಕ ರಾಜ್ಕಭಾರ ಮಾಡಿದ್ದಾನೆ. ನಂತರ ರಾಮರಾಜ ನಾಯಕನು ೧೨ ವರ್ಷ ೧ ತಿಂಗಳು ರಾಜ್ಯಭಾರ ಮಾಡಿದನು. ಈತನ 
ನಂತರ ವೆಂಕಟಪ್ಪ ನಾಯಕನಿಗೆ ಇಕ್ಕೇರಿ ಅರಮನೆಯಲ್ಲಿ ಶಾ.ಶ. ೧೫೦೫ (ಕ್ರಿ.ಶ. ೧೫೯೩)ರಲ್ಲಿ ಪಟ್ಟವಾಯಿತು ಎಂದಿದೆ. ರಾಧ 
ಕೃಷ್ಣಮೂರ್ತಿಯವರು ಉಲ್ಲೇಖಿಸಿರುವಂತೆ, ಕೆಳದಿ ಅರಸು ಸದಾಶಿವನಾಯಕನ ಕಾಲಮಾನ ಕ್ರಿ.ಶ. ೧೫೪೪-೧೫೬೫ ಎಂದಿದೆ." ವಿಜಯನಗರ 
ಅರಸು ಸದಾಶಿವರಾಯನ ಕಾಲದಲ್ಲಿ ಅಳಿಯ ರಾಮರಾಯನ ಸೂಚನೆಯಂತೆ ಕೆಳದಿ ಅರಸು ಸರಾ ಕಲ್ಕಾಣ ಕೋಟೆಯನ್ನು ಧೈರ್ಯ, 
ಸಾಹಸದಿಂದ ವಶಪಡಿಸಿಕೊಂಡು ಗೆದ್ದದ್ದಕ್ಕಾಗಿ, ಚಂದ್ರ ಗುತ್ತಿ, ಬಾರಕೂರು, ಪುಂಗಲೂರುಗಳ ರಾಜಾ ಧಿಕಾರಿಯನ್ನಾಗಿ ನೇಮಿಸಿ, ''ರಾಯ ನಾಯಕ," 
"ಕೋಟೆ ಕೋಲಾಹಲ" ಬಿರುದು ನೀಡಿ ಸನ್ಮಾನಿಸಿದರು ಎಂದು ಉಲ್ಲೇಖವಾಗಿದೆ. ಕೆಳದಿ ಅರಸೊತ್ತಿಗೆಯ ಮುಂದಿನ ದೊರೆ ಬಸವಪ್ಪ 
ನಾಯಕನು ಬರೆದಿರುವ ಶಿವತತ್ವರತ್ನಾಕರ ಗ್ರಂಥವೇ ಇತಿಹಾಸಕ್ಕೆ ಹತ್ತಿರದ ಗ್ರಂಥವಾಗಿರುವುದರಿಂದಲೂ, ಇದಕ್ಕೆ ಶಾಸನಾಧಾರವಿರುವುದರಿಂದಲೂ 
ಕೆಳದಿ ಅರಸ ಸದಾಶಿವ ನಾಯಕನ ಕಾಲ ಕ್ರಿ.ಶ. ೧೫೪೪ ರಿಂದ ೧೫೬೫ ಎಂಬ ನಿರ್ಧಾರ ಸತ್ಯಕ್ಕೆ ಹತ್ತಿರವಾಗಿರಬಹುದೆಂಬುದು ನನ್ನ ಈ ಪ್ರಬಂಧದ 
ಉದ್ದೇಶ. ಬಾ.ರಾ. ಗೋಪಾಲರು ಕೆಳದಿ ಅರಸರ ವಂಶಾವಳಿ ಕುರಿತು ದೀರ್ಥುವಾಗಿ ಚರ್ಚಿಸಿದ್ದಾರೆ ಮತ್ತು ಸಂಕಣ್ಣ ನಾಯಕನೇ 
ಸದಾಶಿವನಾಯಕನೆಂದೂ ಇವನ ಕಾಲಮಾನ ಕ್ರಿ.ಶ. ೧೫೩೦ ರಿಂದ ೧೫೬೭ ಎಂದೂ ಗುರುತಿಸಿದ್ದಾರೆ. 


ಈ ನನ್ನ ಕ್ಷೇತ್ರ ಕಾರ್ಯದಲ್ಲಿ ನನ್ನೊಂದಿಗೆ ಬಾರಕೂರಿಗೆ ಬಂದು ಸಹಕಾರ ನೀಡಿದ ಶಿವಮೊಗ್ಗದ ಖ್ಯಾತ ಪ್ರಾಚೀನ ನಾಣ್ಮ ಸಂಗ್ರಹಕಾರ 
ಶ್ರೀ ಎಸ್‌. ರಾಮಚಂದ್ರ ಕಾರಂತರಿಗೂ, ಬಾರಕೂರು, ಚೌಳಿಕೆರೆ, ಶ್ರೀ ಮಹಾಲಿಂಗೇಶ್ವರ ಭೈರವ ಗಣಪತಿ ದೇವಾಲಯದ ಅರ್ಚಕರಾದ ಶ್ರೀ 
ಬಿ. ವಿಶ್ವೇಶ್ವರ ಭಟ್ಟರಿಗೂ ಕೃತಜ್ಞನಾಗಿದ್ದೇನೆ. 


ಟಿಪ್ಪಣಿಗಳು 
1. ಕೆಳದಿ ವೆಂಕಟೇಶ್‌ ಜೋಯಿಸ್‌, 1991, ಕೆಳದಿ ಅರಸರ ಶಾಸನ ಸಂಪುಟ ಪ್ರ. 19-21, ಶಾಸನ ಸಂ. 14. 
2. ಎಂ.ಎಂ. ಕಲಬುರ್ಗಿ ಮತ್ತು ಬಿ.ಎಸ್‌. ರಾಮಭಟ್ಟ, 1994, ಕೆಳದಿ ಸಂಸ್ಥಾನ ಸಮಗ್ರ ಅಧ್ಯಯನ, ಪು. 511. 
3. ಗುಂಡಾ ಜೋಯಿಸ್‌, ಕೆಳದಿ ನೃಪವಿಜಯ, ಪು. 123. 
4. ಕಲಬುರ್ಗಿ ಮತ್ತು ರಾಮಭಟ್ಟ, ಪೂರ್ವೋಕ್ರ, ಪು. 142. 
೨. ಕೆ.ಎನ್‌. ಚಿಟ್ನಿಸ್‌, ಕೆಳದಿ ಪಾಲಿಟಿ ಪ್ರ. 12. 
6. ರಾಧ ಕೃಷ್ಣಮೂರ್ತಿ, ಶಿವತತ್ವರತ್ನಾಕರ ಸಂಪ್ರಬಂಧ ಪು. 104-115. 


7... ಬಾ.ರಾ. ಗೋಪಾಲ್‌, ಕೆಳದಿ ಐತಿಹಾಸಿಕ ನಿಬಂಧಗಳು, ಪ್ರ. 24-40. 


71 


13. ವಿಜಯನಗರ ಬೊಕ್ಕಸದ ಚಿನ್ನಭಂಡಾರ ನಾರಣಪ್ಪಯ್ಯನ ವಂಶೀಕರ 


ಅಪ್ರಕಟಿತ ಶಾಸನ ಪ್ರತಿ 
ಕೆ. ವೆಂಕಟೇಶ್‌ 


1991ರ ಮಾರ್ಚ್‌ನಲ್ಲಿ ಐತಿಹಾಸಿಕ ದಾಖಲೆಗಳ ಸರ್ವೇಕ್ಷಣೆ ಕೈಗೊಂಡ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲ್ಲೂಕಿನ 
ದೂರ್ವಾಸಪುರಂನಲ್ಲಿರುವ ಶ್ರೀ ಶಾಮಾಚಾರ್‌ರವರಲ್ಲಿ ದೊರೆತ ಹಸ್ತಲಿಖಿತ ಪುಸ್ತಕ ಗಮನ ಸೆಳೆಯಿತು. ಇದರಲ್ಲಿ ಹಲವಾರು ಅಪ್ರಕಟಿತ 
ಐತಿಹಾಸಿಕ ದಾಖಲೆಗಳು ಮೋಡಿ ಲಿಪಿಯಲ್ಲಿ ದಾಖಲಿಸಲ್ಪಟ್ಟಿವೆ. ಇವು ಸಂಶೋಧನೆಗೆ ಪ್ರಮುಖ ಆಕರಗಳಾಗಿವೆ. ಈ ಪುಸ್ತಕದಿಂದಲೇ ಸಂಗ್ರಹಿಸಿ 
ವಿಜಯನಗರಕ್ಕೆ ಸಂಬಂಧಿಸಿದಂತೆ ಶಾಸನವೊಂದನ್ನು ಕ್ಕೂಜೆಎಂಎಸ್‌ ವಾಲ್ಕುಂ [XXX॥॥ ಇಶ್ಶು 4ರಲ್ಲಿ ಪ್ರಕಟಿಸಲಾಗಿದೆ. 


ಈಗ ದೊರೆತಿರುವ ದಾಖಲೆಯು ವಿಜಯನಗರ ಅರಮನೆಯಲ್ಲಿ ಚಿನ್ನಭಂಡಾರದ ಅಧಿಕಾರಿಯಾಗಿದ್ದ ನಾರಣಪ್ಪಯ್ಕನ ವಂಶೀಕರಾದ 
ಮೃತ್ಕುಂಜಯದೇವರದ್ದಾಗಿದೆ. 


ಕೆಳದಿ ಇತಿಹಾಸದಲ್ಲಿ ಪ್ರಮುಖನಾಗಿದ್ದ ಚಿಕ್ಕಸಂಕಣ್ಣನಾಯಕನ (ಕ್ರಿ.ಶ. 1572-1586) ಕಾಲದಲ್ಲಿ ನಾರಣಪ್ಪಯ್ಕನು ವಿಜಯನಗರದಿಂದ 
ಓಡಿಬಂದು ಕೆಳದಿ ರಾಜ್ಯದಲ್ಲಿ ರಾಜಾಶ್ರಯ ಪಡೆದುಕೊಂಡನು. ಇಲ್ಲಿಯೂ ಸಹ ನಾರಣಪ್ಪಯ್ಕನಿಗೆ ವಿಶೇಷ ಅಧಿಕಾರ ದೊರಕಿದ್ದಿತು. ಕೆಳದಿ 
ನೃಪವಿಜಯದಲ್ಲಿ ಲಿಂಗಣ್ಣಕವಿಯು 


ಭಜ ಯೆಡೆಯೆಡೆಗೆಳ್ಳಂದು ದಾಳಿವತರಿಯುತಿರ್ದ ವಿದ್ಧ ಕರ್ಣರ್ಕಳದಟಂ ಮುರಿದು ಭುಜಬಲ ಪ್ರತಾಪದಿಂ ರಾಜ್ಮಂಗೆಯ್ಕುತ್ತು 
ಮಿರಲಾಕಾಲದೊಳ್‌ ರಾಮರಾಯರ್ವಿದ್ಯಾನಗರಿಯಿಂ ತೆರಳ್ಹು ತುರುಷ್ಕರ ಮೇಲೆ ದಂಡೆತ್ತಿ ಪೋಗಿರಲ್‌ ತದ್ರಕ್ತಾಕ್ಸಿ ಸಂವತ್ಸರದ ಮಾಘ ಮಾಸದೊಳ 
ತುರುಷ್ಕ ಸೈನ್ಯಕ್ಕಂ ರಾಯ ಸೈನ್ಯಕ್ಕಂ ಮಹಾದ್ಭುತಮಾದ ಯುದ್ಧಂ ಪಣ್ಣಿ ರಾಯಸ್ಥೆನ್ಯಕ್ಕಿದಿಬೆಳ ನಿಲಲಶಕ್ಕಮಾಗಿ ಯವನ ಸೈನ್ನಂ ಮುರಿದು ಹರಿ 
ಹಂಚಾಗಲ್‌ ಬಳಿಕ್ಕಂ ಗೋಲಕೊಂಡೆಯದ ಕುತುಬಶಾಹನುಂ ಆಮದಾನಗರದ ಭೈರಿಪಾತು ಶಾಹನೆನಿಪ ನಿಜಾಮಶಾಹನುಂ ಇವರಿರ್ವರುಂ 
ಯುದ್ಧರಂಗದೊಳ್ಳೈಗೆಯ್ದು ನಿಂದು ನಿತ್ತ ರಿಸಲಮ್ಮದೆ ಪಲಾಯನಂ ಬಡೆದಿಂತು ರಾಯಸೈನ್ನಮಂ ಮುಯದ ಸಾಧ್ಯಮೆಂದಿರ್ವ 
ರ್ಪಾತುಶಾಹರೊಂದಾಗಿ ಮಂತ್ರಾಲೋಚನೆಯಂ ರಚಿಸಿ ಮಾಯಾತಂತ್ರದಿಂ ಪೊರತು ಗೆಲ್ಬುದ ಸಾಧ್ಯಮೆಂದು ನಿಶ್ಚಯಂಗೆಯ್ದು ರಾಯರ 
ಸಮೀಪದೊಳ ಮುಖ್ಯ ಸೇವಕನಾಗಿ ವರ್ತಿಸುತಿರ್ದ ವಿಜಾಪುರದ ಅಲ್ಲಿ ಅಧುಲ ಪಾತುಶಾಹಂಗೆ ಸಂಧಾನವ ನೊಡರ್ಚಿಸಿ ಜಾತ್ಕಾಭಿಮಾನ ಹೇತು 
ಪಂಥಮಂ ಪುಟ್ಟಿಸಿ ಮಂತ್ರಂ ಭಿನ್ನಿಸದಂತು ಸ್ವಜಾತ್ಕಾಭಿಮಾನ ದೇವತಾ ಸಾಕ್ಸಿಪೂರ್ವಕಮಾಗಿ ಖಡ್ಗಮಂ ಮುಟ್ಟಿಸಿ ಕ್ರಿಯಾಪೂರ್ವಕವಾಗಿ ತಪ್ಪದಂತು 
ಭಾಷೆಯಂ ತೆಗೆದುಕೊಂಡೀ ಪ್ರಕಾರದಿಂ ಅಲ್ಲಿ ಅದುಲಶಾಹನ ನೊಳಗುಮಾಡಿಕೊಂಡು ಗೋಲುಕೊಂಡೆಯದ ಕುತುಬಶಾಹನುಂ ಅಮದಾನಗರದ 
ಭೈರಿ ನಿಜಾಮಶಾಹನುಂ ನಂಬುಗೆಯಾದೊಡೆ ಸಂಧಾನಮುಖದಿಂದೈತಂದು ಕಾಣ್ಸೆನೆಂದು ಪುಸಿಯ ವರ್ತಮಾನಮಂ ಪುಟ್ಟಿಸಿ ನಚ್ಚು ಹಾಕಿ ರಾಯರಂ 
ಮೈಮರೆಸಿ ಸಮಯ ಸಾಧನೆಯಂ ರಚಿಸಿ, ಬಳಿಕ್ಕಂ ವಿಜಾಪುರದ ಅಲ್ಲಿ ಅದುಲಶಾಹನ ಸಂಚಿನ ಮೇಲಾ ಪಾತುಶಾಹರೊಂದಾಗಿ ಮೋಸದ ಮೇಲೆ 
ಶಾಲಿವಾಹನ ಶಕ ವರ್ಷ ೧೪೮೭ನೆಯ ರಕ್ತಾಕ್ಷಿ ಸಂವತ್ಸರದ ಮಾಘ ಬಹುಳದಲ್ಲಿ ರಕ್ಕಸದಂಗಡಿಯೆಂಬ ಸ್ಥಳದಲ್ಲಿ ರಾಮರಾಯರಂ ಪಿಡಿದು 
ಶಿರಶ್ಪೇದನಂಗೈದು ಆ ಶಿರಮಂ ಕಾಶಿಗೆ ಕಳುಹಿತತ್ತತಾಸ್ಥಾನಂಗಳಿಗೆಲ್ಲಂ ತಾವೇ ಸ್ವತಂತ್ರ ಕರ್ತುಗಳಾಗಿರಲಿತ್ತ o ರಾಯಸಂಸ್ಥಾನಂ ವಿಸ್ಟಲಿತಮಾಗಿ 
ವಿದ್ಯಾನಗರಂ ಪಾಳಾಗಲಾರಾಯರ ಮನೆವಾರ್ತೆ ಬೊಕ್ಕಸದ ಸೆನಬೋವ ಚಿನ್ನಭಂಡಾರದ ನಾರಣಪ್ಪಯ್ಕನೆಂಬಾತನಲ್ಲಿ ನಿತ್ತ ರಿಸಲಮ್ಮದೆ ಕುಟುಂಬ 
ಸಹಿತಂ ತೆರಳ್ಹೈತಂದು ಚಿಕ್ಕಸಂಕಣನಾಯಕರ ಪಾದಾರವಿಂದವನಾಶ್ರಯಿಸಲವರ್ಗೆ ಪರಮಾಧಿಕಾರಭಾಗ್ಯಂಗಳನಿತ್ತು ಪೋಷಿಸಿದನಂತುಮಲ್ಲದೆಯುಂ 
- ” (ಕೆಳದಿ ನೃಪವಿಜಯ ಚತುರ್ಥಶ್ವಾಸಂ). 


ಕ್ರಿ.ಶ. 1565ರ ರಕ್ಕಸತಂಗಡಿ ಯುದ್ದದ ನಂತರ ಈ ಮೊದಲು ವಿಜಯನಗರ ಸಂಸ್ಥಾನದಲ್ಲಿ ಬೊಕ್ಕಸದ ಅಧಿಕಾರಿಯಾಗಿದ 


ನ ಕೆಳದಿ ದೊರೆಗಳ ಆಶ್ರಯವನ್ನು ಬೇಡಿದಾಗ ಅವನಿಗೆ ಇಲ್ಲಿ ಹೆಚ್ಚಿನ ಅಧಿಕಾರದೊಂದಿಗೆ ಪೋಷಣೆ ದೊರೆತಿರುವುದು 
೦ಡುಬರುತ್ತದೆ. 


12 


ಕೆಳದಿ ರಾಜ್ಯದಲ್ಲಿ ಅಧಿಕಾರಿಗಳಾಗಿದ್ದ ಚಿನ್ನಭಂಡಾರದ ನಾರಣಪ್ಪಯ್ಯನ ವಂಶೀಕರು ಅವರ ವಂಶವೃಕ್ಷದಲ್ಲಿ ಕಂಡುಬಂದಂತೆ 


ನಾರಣಪ್ಪನವರು 
(1565-1575) 
ರಾಮಕೃಷ್ಣಪ್ಪನವರು 
(1575-1620) 
| 


ರಾಮಕೃಷ್ಣಪ್ಪಯ್ಯ 
(1620-1695) 


ಪುರುಶೋತ್ತಮಯ್ಯ 
(1630-1695) 


ರಂಗಪ್ಪಯ್ಯ 
(1695-1720) 


ಆವಯ 


ಶಿ 


(1720-1763) 
ಈಗ ದೊರೆತಿರುವ ಶಾಸನಗಳಂತೆ: 


ಒಂದು: 


ಪ್ಲವ ಸಂವತ್ಸರದಲ್ಲಿ ಭದ್ರಪ್ಪನಾಯಕರು (ಕಾಲ ಕ್ರಿ.ಶ. 1661-1663) ಆವಿನಹಳ್ಳಿ ಕೃಷ್ಣಪ್ಪಯ್ಯಗೆ ಬರಶಿ ಕಳುಹಿಸಿದ ಕೆಲಸ. ನಾರಣಪ್ಪನು 
ವಿಶ್ವನಾಥಪುರ ಅಗ್ರಹಾರದಲ್ಲಿ ತನ್ನ ಹಿರಿಯರಾದ ಚಿನ್ನಭಂಡಾರದ ರಾಮಕೃಷ್ಣಪೈಯಗಳಿರ್ಗೆ ಯಜಮಾನಿಕೆ ಹಾಗೂ ನಾಲ್ಕು ವೃತ್ತಿಯು 
ಶಾಸನತ್ವವಾಗಿ ನಡೆದು ಬರುತ್ತಿದ್ದು ಈಗ ಅವುಗಳನ್ನು ಅರಮನೆ ವಶಮಾಡಿಕೊಂಡು ಬ್ರಾಹ್ಮಣರಿಗೆ ಕೊಟ್ಟಿದೆ. ಆ ಬ್ರಾಹ್ಮಣರಿಗೆ ಬದಲಿ 
ವೃತ್ತಿಯನ್ನು ಕೊಟ್ಟು ತನಗೆ ಈ ಮೊದಲಿನ ವೃತ್ತಿಯನ್ನು ಪಾಲಿಸಬೇಕೆಂದು ಕೇಳಿಕೊಂಡ ಮೇರೆಗೆ ಬ್ರಾಹ್ಮಣರಿಗೆ ಬದಲಿ ವೃತ್ತಿಕೊಟ್ಟುದರ 
ವಿವರವಿದೆ. 


ಎರಡು: 


ವಿಜಯ ಸಂವತ್ಸರದಲ್ಲಿ ಕೆಳದಿ ಭದ್ರಪ್ಪನಾಯಕರು (ಕಾಲ ಕ್ರಿ.ಶ. 1661-1663) ಆವಿನಹಳ್ಳಿ ಕೃಷ್ಣಯಗೆ ಬರಶಿ ಕಳಿಸಿದ ಕೆಲಸ. 
ಮೃತ್ಕುಂಜಯದೆವಗಳು ವಿಶ್ವನಾತ್ಮಪುರದ ಅಗ್ರಹಾರದಲ್ಲಿ ತಮ್ಮ ಹಿರಿಯರಾದ ಚಿನ್ನಭಂಡಾರದ ರಾಮಕೃಷ್ಣಯ್ಯಗಳಿಗೆ ಯಜಮಾನಿಕೆ ನಾಲ್ಕು 
ವೃತ್ತಿಯು ಶಾಸನೋಕ್ತ ನಡೆದು ಬಂದಿದ್ದು ಈಗ ಅದು ಅರಮನೆ ವಶಮಾಡಿ ಬ್ರಾಹ್ಮಣರಿಗೆ ಕೊಟ್ಟಿರುವುದರಿಂದ ಆ ಬ್ರಾಹ್ಮಣರಿಗೆ ಬದಲು 
ವೃತ್ತಿಕೊಟ್ಟು ತನಗೆ ಪೂರ್ವದ ವೃತ್ತಿ ಪಾಲಿಸಿಕೊಡಬೇಕೆಂದು ಕೇಳಿಕೊಂಡ ಸಂಬಂಧ ಆ ಬ್ರಾಹ್ಮಣರಿಗೆ ಬದಲು ವೃತ್ತಿ ಬಿಟ್ಟ ಬಗ್ಗೆ ವಿವರ. 


ಮೂರು: 

ಶಾ.ಶ. 1585 (ಕ್ರಿ.ಶ. 1663)ರಲ್ಲಿ ಭದ್ರಪ್ಪನಾಯಕರು ಮೃತ್ಕುಂಜಯದೇವಗಳಿಗೆ ಬರಶಿ ಕೊಟ್ಟ ಶಾಸನ. ಈ ಮೊದಲು ಹಿರಿಯರುಗಳಿಗೆ 
ಬರಶಿಕೊಟ್ಟ ಯಜಮಾನಿಕೆ ಶಾಸನ ಉ್ರತ್ತಿಯನ್ನು ಅರಮನೆ ವಶಮಾಡಿಕೊಂಡು ಬ್ರಾಹ್ಮಣರಿಗೆ ಕೊಟ್ಟಿದ್ದಲ್ಲಿ ಆ ಬ್ರಾಹ್ಮಣರಿಗೆ ಬದಲು 
ಲ್ರುತ್ತಿಕೊಟ್ಟು ಪೂರ್ವದ ಉ್ರತತ್ತಿಯನ್ನು ಪಾಲಿಸುವಂತೆ ಮೃತ್ಕುಂಜಯದೆವ, ಹೂವೈಯ ಕೇಳಿಕೊಂಡ ಸಂಬಂಧ ಬ್ರಾಹ್ಮಣರಿಗೆ ಬದಲು ಉ್ರತ್ತಿ 
ನೀಡಿ ಇವರಿಗೆ ಈ ಮೊದಲಿನ ಲ್ರುತ್ತಿ ಉತ್ತಾರವನ್ನು ಬಿಟ್ಟುಕೊಟ್ಟ ಬಗ್ಗೆ ವಿವರ. 


ನಾಲ್ಕು: 
ಶಾ.ಶ. 1684 ಕ್ರಿ.ಶ. 1762ರಲ್ಲಿ ಚಿನ್ನಭಂಡಾರದ ನಾಬರಸ್ಕೆಯನವರ ಪೌತ್ರ ರಾಮಪೈಯನು ಚಿನ್ನಭಂಡಾರದ ಯೋಗಪೈಯಗೆ ಬರಶಿ 


: ಕೊಟ್ಟ ಕ್ರಯಪಟ್ಟಿ. 


13 


ಎರಡು ಮತು ಮೂರನೆಯ ದಾಖಲೆಯಲ್ಲಿ ಕಂಡುಬರುವ ಮೃತ್ಕುಂಜಯದೇವರು ಕೆಳದಿ ನೃಪವಿಜಯದ '/!ನೇ ಆಶ್ವಾಸದಲ್ಲಿ 
ಕಂಡುಬಂದಂತೆ ರಾಯಸದ ಮೃತ್ಕುಂಜಯದೇವರು ಇರಬಹುದೇ? (ಕಾಲ ಕ್ರಿ.ಶ. 1646-1661). 


ದಾಖಲೆ 3ರಲ್ಲಿ ಕಂಡಂತೆ ವಂಶವೃಕ್ಷ 
ನಾರಣಪ್ಪಯ್ಯ 


| 
ರಾಮಕೃಷ್ಣಪೈಯ 
| 
ನಾಬರಸ್ಕೆಯ 


| 
ಮೃತ್ಕುಂಜಯಶಿವ 


ದಾಖಲೆ 4ರಲ್ಲಿ ಕಂಡುಬಂದಂತೆ 
ನಾಬರಸ್ಕೆಯ 


| 
ಮೃತ್ಕುಂಜಯದೇವ 
| 
ರಾಮಪೈೆಯ 
ಸುಬ್ರಹ್ಮಣ್ಯದೇವ 
ಪುವರಸ್ಕೆಯ 


| 
ಯೋಗಪೈಯ 


ಉಪಸಂಹಾರ 


ಈಗ ದೊರೆತಿರುವಂತಹ ದಾಖಲೆಗಳು ವಿಜಯನಗರ ಕೆಳದಿ ಇತಿಹಾಸದಲ್ಲಿ ಹಾಸುಹೊಕ್ಕಾಗಿ ಕಂಡುಬರುವ ಕೊಡುಕೊಳುವ ಸಂಸ ತಿಗೆ 
ಸಾಕ್ಸಿಯಾಗಿವೆ. ವಿಜಯನಗರದ ಪಥನಾನಂತರ ಕೆಳದಿ ಸಂಸ್ಥಾ ನದಲ್ಲಿ ದಳವಾಯಿಗಳು, ಬೊಕ್ಕಸದವರು, ಅಪ್ಪಣೆಯವರು ನಂ 
ವರು ಮಣೆಗಾರರು, ಹವಾಲದಾರ, ಕಿಲ್ಲೇದ್ದಾರ ಜೋಯಿಸರು ಮೊದಲಾದವರು ಆಶ್ರಯ ಎನಿಸದ a ಹ 
ಸಂಬಂಧದ ಹಲವಾರು ದಾಖಲೆಗಳು ಈ ಆಸುಪಾಸಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುತ್ತವೆ. ಅವುಗಳ ಶೋದ pe 
ಆಗಬೇಕಾಗಿದೆ. ಅದರಿಂದ ವಿಜಯನಗರ ಹಾಗೂ ಸಮಕಾಲೀನ ಇತಿಹಾಸಕ್ಕೆ ಪ್ರಮುಖ ಆಕರಗಳು. ದೊರೆತಲ್ಲಿ ಆಪ್ಪ ಸಾ 
ಲ್ಲ ಆಶ್ಚ ಗ 


ಮ ಣ್‌ 
)ತ್ಯುಂಜಯ ದೇವಗಳಿಗೆ ಅರಸುಗಳು ಬರಶಿ ಕೊಟ್ಟ ಪಟ್ಟಿ ಪ್ರತಿ 


ಸ ಬ ಆ. ಸರ 4 ಚಾರವೇ ತ್ರೈಲೊಕ್ಕ ನಗಾರಾರಂಭ ಮೂಲಸ್ತಂಭಾಯ ಶಂಭವೇ ಸ್ವಸ್ತಿ ಶ್ರೀ ಜಯಾಭ್ಮುದಯ 
BE | ವೈದಿಕ ಬಾ ಸಿದಾಊಾ ತೆ ಸಂವತ್ಸರದ ವೈಶಾಖ ಶು ೧೫ ಬುಧವಾರದಲ್ಲು ಶ್ರೀ ಯಡವ ಮುರಾರ್ರಿ ಕೊಟ್ಟೆಕೊಲಾಹಲ 
ಪೆ Sf ್ಲ Rp ಹ್ಮ ೫ ಜ್‌ ga ನದ್ದು ಭಕ್ತಿ ಪ | ರಾಯಣರಾದ ಕೆಳದಿ ಸಂಕಂಣನಾಯಕರ ಪ್ರಪಉತ್ರರಾದ ಸಿದ್ದಪನಾಯಕರ 
ಔಲಲಕೆಯಗಳ . i ee ತ ನಾ ವಶಿಷ್ಟ ಗೋತ್ರದ ಆಶ್ವಲಾ | ಯನದ ಸೂತ್ರದ ರುಕ್‌ಶಾಖೆಯ ಚಿನಭಂಡಾರದ 
ಭೂದಾನಯಜಮಾನ ಉತಿ ಪಟ ಕಮತ ES ೬ ರಸಗಳ ಪುತ್ರರಾದ ಮ್ರುತ್ಮುಂಜಯ ಶಿವಗಳಿಗೆ ಕೊಟ್ಟ 
ಕೊಟ್ಟ ಯಜಮಾನಿಕೆ ಶಾಸನ ks 3 pe ವ ನಿಶನಾತ್ರಾಪ್ಟರದ ಆಗ್ರಹಾರದಲ್ಲು ನಿಂಮ್ಮ ಹ್ರಿಯರಾದ ರಾಮಪಾದ ರಾಮಕೃಷ್ಣಪೈಯಗಳಿರ್ಗೆ 
ಪೂರ್ವದಲ್ಲಿ | ಉತ್ತಿ ನಮಗೆ ಮ್ಮ ಅಮನ ವಶಾಮಾಡ್ದಿಕೊಂಡು ಬ್ರಾಹ್ಮರ್ರಿಗೆ ಕೊಟ್ಟಿದ್ದಲ್ಲಿ ಆ ಬ್ರಾಹ್ಮರ್ರಿಗೆ ಬದಲು ಲ್ರುತ್ತಿಯ ಕೊಟ್ಟ 

ಜ್‌ ಪಾಲ್ಲಿಸೆಕೊಳಬೆಕ್ಕೆಂದು ನಿ ಹೂವೈಯ ಸಹೂ ಹಳಿಕೊಂಡಲ್ಲಿ ಆ ಬ್ರಾಹ್ಮರ್ರಿಗೆ ಬದಲು ಉ್ರತ್ತಿ ಕೊಟ್ಟು ನಿಮಗೆ 


14 


ಉತ್ತಾರವ ಕೊಟ್ಟರು ಯಜಮಾನಿಕ್ಕೆ ್ರುತ್ತಿ ೪ಕ್ಕೆ ೫೬೫ ಹೂವೃಯ ಪುರುಷೋತ್ತುಮೈಯ ಲೋಕ ಯನವರ್ರಿಗೆ ವೃತ್ತಿ ೧॥೦ ಶ್ರೀ ಶಕ್ತಿದೆವಗಳಿಗೆ 

ಪ್ರಾಕು ಉತ್ತಾರ ಉೃತ್ತಿ ೧ ವಂದು ಉಭಯಂ ಲ್ರುತ್ತಿ ೨||೦ ಯರಡುವರೇನು ಳಿದು ಶುಧಉ್ರತ್ತಿವಂದುವರೆ ೧||೦ ವಿವರಾತ್ತೆರಂದೂರ್ರಿಂದ 
ಯಜುರ್ವೆದಾಧ್ಯಾಯನ್ನೊಪಾಡಿಗೆ ಕೃಷ್ಣಭಟರ್ರಿಗೆ ಕೊಟ್ಟ ಬಗೆಯಲ್ಲು ಉತ್ತಿ ೧॥೦ ಅಷ್ಟಗಾ ಗ್ರಾಮದಲ್ಲಿಂಗಾಬಟ್ಟಗೆ ಕೊಟ್ಟ ಬಗೆಯಲು ಉ್ರ | 
ತ್ತಿ [೧ ಉಭಯಂ ಉತ್ತಿ ೧ ಬಿಡೆಗ್ರಾಮದಿಂದ ಪುರುಷೋತ್ತಮದಿಕ್ಟತ್ತರಿ ೈರ್ರಿಗೆ ಕೊಟ್ಟ ಬಗೆಯಲ್ಲು ಉ್ರುತ್ತಿ ॥೦ ಉಭಯಂ ಉತ್ತಿ ಗ ॥೦ 
ವಂಹವತ್ತಿ ಉೃತ್ತಿಗೆ ಉತ್ತಿ ೧ ಕ್ಕೆ ಗ. ೨೪ ನ್ನಾವೆಬದಲ್ಲಿ ವಂದುವರೆ ಲ್ರುತ್ತಿಯಂನ್ನು ಪ್ರಾಕು ಜ್‌ ಸಂವತ್ಸರದ ಪುಷ್ಕ ಬ ೫ಲ್ಲು ಶ್ರೀ 
ಪುರ್ರುಷೊದ್ಕಾಯರಾದ | ಭದ್ರಪ್ಪನಾಯಕರು ಶ್ರೀಪುರು ಬರದು ಮೃತ್ಕುಂಜಯದೆವಗಳಿಗೆ ಶಿವಾರ್ಪಿತ್ತವಾಗಿ ಕೊಟ್ಟೆವಾಗಿ ಯೀ ಸಿಮೆ 
ಚತುರ್ಗಡಿವಳಗುಳ ಸಿದ್ಕಾದೃಷ್ಟಬೊಗತ್ತೆಜ ಸ್ವಾಮ್ಮವಂನ್ನು ಅನುಭವಿಶಿಕೊಂಡು ನಿಂಮ್ಮ ಸಂತಾನಪಾರಂಪರ್ಯ್ಯವಾಗಿ ಅಚಂದ್ರಾರ್ಕ ಸ್ತಾಯಿಗಳಾಗಿ 
ದಾನಾದಿ ಕ್ರಯಪರ್ರಿವರ್ತನೆಗೆ ಸಲಿಶಿಕೊಂಡು ಸರ್ವಮಾನ್ಮವಾಗಿ ಸುಖದಿಂ ಅನುಭವಿಶಿಕೊಂಡು ಬಾಹದೆಂದು ಭದ್ರಪ್ಪನಾಯಕರು 
ಮ್ರುತ್ಕುಂಜಯದೆವಗಳಿಗೆ ಬರಶಿಕೊಟ್ಟ ಭೂದಾನ ಶಾಸನ | ಯಿದಕ್ಕೆ ಸಾಕ್ಷಿಗಳು ಆದಿತ್ಕ ಚಂದ್ರಾ ಶ್ಲೋಕ ೧ ಹುಜರ ಅಪ್ಪಣೆಯಲ್ಲು ಬರದಾತ್ತ 
ಸೆನಬಾವ ಲಕ್ಷಪ್ಪತ್ತಿಸದಾರಾಯಂತ್ತಾವಪ್ಪ | 


ನಾಬರಸೃಯಗೆ ಮ್ರುತ್ಕುಂಜಯ ದೆವಗಳ ಪುತ್ರರಾದ ರಾಮಪೈಯನು ತ್ತೆ ರಂದೂರಲ್ಲು ಉತ್ತಿ ೧ ಬಿಡೆಯಲ್ಲಿ ಉ್ರತ್ತಿ 11೦ ಉಭಯಂ ಉತ್ತಿ ೧॥೦ 
ಗೆ ಬರಕೊಟ ಕ್ರಯ ಪಟ್ಟಿ ನಕಲು 


| ನಮಸ್ತುಂಗ ಶಿರಶಚುಂಬಿ ಚಂದ್ರ ಚಾಮರ ಚಾರವೆ ತ್ರೈಲೋಕ್ಕ ನಗರಾರಂಭ, ಮೂಲಸ್ತಂಭಾಯ ಶಂಭವೆ ಸ ಸ್ವಸ್ತಿ ಶ್ರೀ ಜಯಭ್ಕುದಯ 
ಶಾಲಿವಾಹನ ಶಕ ವರುಷ ೧೬೮೪ನೆಯ ವರ್ತಮಾನಕ್ಕೆ ಸಲುವ ಪ್ರಜೊತ್ಪತ್ಕ ಸಂವತ್ಸರದ ಶ್ರಾವಣ ಶು ೧೫ಲ್ಲು ಶ್ರೀಮತ್ತು ವಶಿಷ್ಟ ಗೊತ್ರದ 
ಆಶ್ವಲಾಯನ ಸೂತ್ರದ ರ್ರುಕ್‌ಶಾಖೆಯ ಚಿಂನಬಂಡಾರದ | ವಾಬರಸ್ಕಯನವರ ಪಉತ್ರರಾದ ಮ್ರುತ್ಕಂಜಯದೆವಳ ಪುತ್ರರಾದ ರಾಮಪ್ಕಯನ್ನು 
ವಶಿಷ್ಟ ಗೊತ್ರದ ಆಶ್ವಲಾಯನ ಸೂತ್ರದ ರುಕ್‌ಶಾಖೆಯ ಚಿಂನಭಂಡಾರದ ಸುಬ್ರಂಹ್ಮಣ್ಮ ದೆವಗಳ ಪಉತ್ರರಾದ ಪುಟರಸ್ಕಯನ ಪುತ್ರರಾದ 
ಯೊಗಪ್ಯಯಗೆ ಕೊಟ್ಟ ಕ್ರಮವೆಂತ್ತೆಂದರ್ರೆ ವಿಶ್ವನಾತ್ತಪುರದ ಯಜಮಾನಿಕ್ಕೆ ಕರ ಸ್ವಾಸ್ತೆ | ಯ ನಂಮ ಪಾಲುವಂತ್ರಿಕೆಗೆ ಪಿತ್ತಾರಾರ್ಜಿತ್ತವಾಗಿ 
ಅನ್ನುಭವಿಶಿಬರ್ರುತ್ತಿದಲ್ಲಿ ತ್ಮರಂದೂರಲಿ ಉತ್ತಿ ೧ ಬಿಡೆಯಲ್ಲಿ ಲ್ರುತ್ತಿ ||೦ ಉಭಯಂ ವಂದುವರೆ ಉೃತ್ತಿಯಂನ್ನು 000 ಚಿತ್ತಾಮದ್ಮಸ್ತ 
ಉಭಯವಾದಿ ಸಂಪ್ರಾತ್ತಿ ಪಂನ್ನಾ 


ಪುಟ ೨೫ ಹಿಂಭಾಗ 


| ತ್ತಾಂಬ್ರಶಾಸನ | ಯಿದಕ್ಕೆ ದೆವಸಾಕ್ಲಿಗಳು ಅದಿತ್ಯ ಚಂದ್ರಾವನಿಲೊನಲಶ್ಚ ದೌರ್ಭುಮಿರಾಪೊ ಹ್ರುದಯಂ ಯಮಶ್ಚ ಅಹಶ್ಚರಾತ್ರಿಶ್ಚ 
ಉಬೆಚಸಂಧೈದರ್ಮಸ್ಕ ಜಾನಾತ್ತಿನರಸ್ಕ ಉ್ರತ್ತಾಂ || ಶ್ರೀ ಸೊಮನಾಥ ಯಂತ್ತಾವಪ್ಪ ಹಾಕಿಯಿಧೆ ಯಥಾ ಪ್ರತ್ತಿ ಯೀ ಶಾಸನ ದೆವಪ್ಪನವರ್ರಿಗೆ 
ಕೊಟ್ಟಿತ್ತು. ಜಯತ್ಮನಾಧಿ ನಿಧನಂ | ಶ್ರೀಮಾನ್ನುಸ್ಪಚಂದ್ರಾಸೂಕರಃ ಯಸ್ಕ ದಂಷ್ಟಮ್ರುಣಾಳೆನ ದದ್ರೆ ಭೂತ್ತಾಳ ಪಂಕಜ | 


ವಿಶ್ವನಾತ್ತಪುರದ ಅಗ್ರಹಾರದ ಯಜಮಾನಿಕೆ ್ರುತ್ತಿಜಿಕ್ಕೆ ನಿರೂಪ ಪ್ರತಿ 


| ಪ್ಲವ ಸಂವತ್ಸರದ ಪುಷ್ಕ ಬ ೫ಲ್ಲು ಶ್ರೀಮತ್ಕೆಳದಿ ಭದ್ರ * ಪ್ಪನಾಯರು ಆವಿನಹಳಿ ಕೃಷ್ಣಪ್ಪಯಗೆ ಬರಶಿ ಕಳುಹಿದ ಕಾರ್ಯ. 
ನಾರಣಪ್ಪನು ವಿಶ್ವನಾತ್ತಪುರದ ಅಗ್ರಹಾರದಲ್ಲಿ ತಂನ್ನ ಹಿರೆರಾದ ಚಿಂನಭಂಡಾರದ ರಾಮಕೃಷ್ಣಪ್ಶಯಗಳಿರ್ಗೆ ಯಜಮಾನಿಕ್ಕೆ ನಾಲ್ಕು ಲ್ರುತ್ತಿಯು 
ಶಾಸನತ್ವವಾಗಿ ನಡದು ಬರುತ್ತಾಯಿದಲ್ಲಿ | ಯಿತ್ತಲಾಗಿ ಅರಮನೆ ವಶಾಮಾಡಿಕೊಂಡು ಬ್ರಹ್ಮರಿಗೆ ಕೊಟ್ಟುಯಿಧೆ. ಆ ಬ್ರಂಹ್ಮರ್ರಿಗೆ ಬದಲು 
ಉ್ರತ್ತಿ ಕೊಟ್ಟು ತನಗೆ ಪೂರ್ವದ ಲ್ರುತ್ತಿಯ ಪಾಲಿಶಿಕೊಳಬೆಕೆಂದು ಹೆಳಿಕೊಂಡ | ಸಮಂಧ ಆ ಬ್ರಾಂಹ್ಮರ್ರಿಗೆ ಬದಲು ಉತ್ತಿ ಕೊಟ್ಟುಯಿವರ್ರಿಗೆ 
ಬಿಟ್ಟದು ಪ್ರಾಕು ೪ ನಾಲ್ಕು ಉ್ರತ್ಕಕೆ ಶ್ರೀಪತ್ತಿಯಗೆ ಪ್ರಾಕು ಉತ್ತ ತ್ತೆರಂದೂರಲ್ಲಿ ಉತ್ತಿ ೧ ಮರುತ್ತಾ ಫತ್ತಿಯಲ್ಲು ಮ್ರುತ್ಕುಂಜಯ ದೆವಗಳಿಗೆ 
ಉತ್ತಿ ೧|॥|೦ ವಂದುವರ್ರೆ ಉಭಯಂ ಉ 


ಪುಟ ೨೧ 


| ತ್ತಿ ೨|೦ ಯರಡವರೆನುಳಿದು ಶುದ ಉೃತ್ತಿ ೧॥೦ ವಂದುವರೆಗೆ ವಿವರ ಕೊದೂಃಂರಹಿರಂಣ್ಮಭಟರತ್ತಿರುಮಲ ಭಟ್ಟರ ಬಗೆಯಲ್ಲು 
ಉತ್ತಿ ೧ ವಂದು ಬಿಡೆಯಿಂದ ನರಹರ್ರಿ ಭಟ್ರಿಗೆ ಬಗೆಯಲ್ಲು ಉ್ರತ್ರಿ ||೦ ಅರೆ ಉಬಯರ ಉತ್ತಿ ೧॥೦ ವಂದುವರೆಗೆ ವಿವರ್ರಾ ನಾರಣಪ್ಕಯಗೆ 
ಉ್ರತ್ತಿ ॥೦ ಪುರುಷೋತ್ತುಮೃಯಗೆ ಉೃತ್ತಿ ೦॥೦ ಅರೆ ಲೊಕ್ಕಯಗೆ ಲ್ರುತ್ತಿ ॥೦ ಅರೆ ಅಂತು ಉತ್ತಿ ೧॥೦ ವಂದುವರೆ ಉತ್ತಿ ಯಂನ್ನು 
ಶಿವಾರ್ಪಿತವಾಗಿ ಬಿಟ್ಟಿಧೆವೆ ಯಿಲುತ್ತಿಗೆ ಸಲುವ ಸ್ವಾಸ್ತೆ ಫಲ ವಕಲುಗಳ ಸಹಾಯಿವರ ಹವಾಲೆ ಮಾಡಿಕೊಡುವದು ಯಿ ಕಾಗದ ಸೆನಬೊಗರ 
ಕಡಿತಕೆ ಬರಶಿ ತ್ತಿರುಗಾ ಯಿವರ ವಶಕ್ಕೆ ಕೊಡುವದಾಗಿ ಯಂತಾ ಬರದ ನಿರೂಪ ಯಥಾ ಪ್ರತ್ತಿ | 


15 


ಮೃತ್ಯುಂಜಯ ದೆವಗಳಿಗೆ ನಿರೂಪ ೧ ಕ ೫ ೬ 

|| ವಿಜಯ ಸಂವತ್ಸರದ ಮಾಘ ಬ ೫ಲ್ಲು ಶ್ರೀಮತ್ಕೆಳದೀ ಭದ್ರಪ್ಪನಾಯಕರು ಆವಿನಹಳಿ ರಷ್ಯ ಯಗ್ನಬ್ನಿ ಳದ. ಜು ಹ 

ಯ ದೆವಗಳು ವಿಶ್ವನಾತ್ರಪುರದ ಅಗ್ರಹಾರದಲ್ಲಿ ತ್ತಂಮ ಹಿರಿಯರಾದ ಚಿಂನಭಂಡಾರದ ರಾಮಕೃಷ್ಣಪ್ಪಯಗಳಿರ್ಗೆ ಯಜ 

ಸ ಶಾಸನಸ ಡದು ಬರ್ರುತ್ತಯಿದ್ದಲ್ಲಿ ಯಿತ್ತಲಾಗಿ ಅರಮನೆ ವಶವ ಮಾಡಿಕೊಂಡು ಬ್ರಂಹ್ಮರ್ರಿಗೆ ಕೊಟ್ಟಧೆ. ಆ 
ಬತ; ತ್‌ ಕಾ ಕೊಟ್ಟು ತನಗೆ ಪೂರ್ವದ. ಉತ್ತಿ ಪಾಲಿಸಿಕೊಳಬೆಕೆಂದು ಹೆಳಿಕೊಂಡ ಸಮಂಧಾ ಆ | ಯ್ರಿಂಮ್ಮರ್ರಿಗೆ ಬದಲು ಉ್ರತ್ತಿ 
ಗೆ ಗ್‌ ಸ ಲ್ರುತ್ತಿ ೪ ಕ್ಕೆ ತ್ತಿಪತ್ತಿಯಗೆ ಉತ್ತಾರತೆರಂದೂರಲು ಲ್ರುತ್ತಿ ೧ ವಂದು 1 ಥಾತ್ತಿಥಿಯಲ್ಲು ನಾರಣಪ್ಯಯಗೆ 
ಲ್ರುತಿ “lo ಪುರುಷೊತ್ತುಮ್ಯಯಗೆ ಉುತ್ತಿ |॥೦ ಲೊಕ್ಕಯಗೆ ಲ್ರುತ್ತಿ ||೦ ಅಂತು ಉತ್ತಿ ೧|೦ ಉಭಯಂ ಉತ್ತಿ ೨॥೦ ಯರಡುವರೆ ಉ್ರುತ್ತೀ 
ನುಳಿದು ಶುಧ ೧|೦ ಗೆ ವಿವರಾ ಯಜುರ್ವೆದಾಧ್ಯಯನದ ರಾಮಕೃಷ್ಣಭಟಗೆ ಲ್ರುತ್ತಿ ॥|೦ ಅಷ್ಟಗ್ರಾಮದ ಲಿಂಗಾಭಟರಿಗೆ ್ರುತ್ತಿ 1೧ ಉಭಯಂ 
ಉತ್ತಿ ೧ ಬಿಡೆಯಿಂದ ಪುರುಷೊತ್ತುವು ದಿಕ್ಷತ್ತರ ಉ್ರತ್ತಿ ೦ ಉಭಯಂ ಉತ್ತಿ ೧॥೦ ವಂದುವರೆ ಉತ್ತಿಯಂನ್ನು ಶಿವಾರ್ಪಿತವಾಗಿ ಬಿಟ್ಟಿಧೆವೆ 
ಯಿದರ ಸ್ವಾಸ್ತೆ ಫಲ ವಕಲುಗಳ ಯಿವರ ಹವಾಲೆ ಮಾಡುಕೊಡುವರು | ಯಿ ಕಾಗದ ಸೆನಬಾಗರ ಕಡಿಕ್ಕೆ ಬರಶಿತ್ತಿರುಗಾಯಿವರ ವಶಕ್ಕೆ 


ಕೊಡುವದಾಗಿ ಯಂತ್ತಾ ಬರದ ನಿರೂಪು ಯಥಾ ಪ್ರತ್ತಿ | 


ಕೃಷ್ಣಯ್ಯ 
ಮೂಲಪುರುಷ 
ಪುರಂದರರಾಯರು ಹೂವಯ್ಯ ಸುಬ್ರಾಯ ಮಗ ಕೃಷ್ಣಪ್ಪಯ್ಯ* ಹೂವಯ್ಯ 
ತಮ್ಮಲಪಾಲಯ್ಕ ಮಗ ಸುಬ್ಬರಾಯ ಮಗ ಕೃಷ್ಣ 


” ಈ ಗುರುತು ಹಾಕಿರುವಲ್ಲಿ ತುಂಗಮ್ಮನವರ ರುಜು ಎಂದಿದೆ. 
ಈ ಬಳಿ ಬಾಳಬಂದಿನಲ್ಲಿ ಕಟ್ಟಿ ರಾಮಾಚಾರ್ಯನ ಸಾಕ್ಸಿ ಎಂದಿದೆ. 
ಇದು 10-5-34ರಲ್ಲಿ ಮೈಸೂರು ಸೀಮೆಯ ಇನಾಂ ಸೂಪರಿಂಟೆಂಡೆಂಟರವರಿಗೆ ಸಲ್ಲಿಸಿರುವುದಾಗಿದೆ. 


16 


14. ವಿಜಯನಗರ ಕಾಲದ ಬೆಳ್ಳಿಯ ನಾಣ್ಯಗಳು 


ಆರ್‌. ಗೋಪಾಲ್‌ 


ಕರ್ನಾಟಕ ನಾಣ್ಮ ಶಾಸ್ತ್ರ ಇತಿಹಾಸದಲ್ಲಿ ವಿಜಯನಗರ ಕಾಲವು ಮಹತ್ತರವಾದ ಪಾತ್ರವನ್ನು ವಹಿಸಿದೆ. ಈ ಕಾಲದಲ್ಲಿ ಚಲಾವಣೆಗೆ 
ಬಂದಷ್ಟು ನಾಣ್ಕಗಳು ಬೇರೆ ಯಾವ ರಾಜರ ಕಾಲದಲ್ಲೂ ಚಲಾವಣೆಗೆ ಬರಲಿಲ್ಲ. ತೆರಿಗೆಯನ್ನು ಹಣದ ರೂಪದಲ್ಲಿ ನೀಡಬೇಕಾಗಿದು ದರಿಂದ 
ನಾಣ್ಯಗಳ ಮುದ್ರಣ ಅಪಾರವಾಗಿತ್ತು. ವಿಜಯನಗರ ಕಾಲವು ಸುವರ್ಣಯುಗವಾಗಿದ್ದುದರಿಂದ ಬಂಗಾರದ ನಾಣ್ಯಗಳ ಚಲಾವಣೆ ಹೇರಳವಾಗಿತ್ತು. 


ಕರ್ನಾಟಕದಲ್ಲಿ ನಾಣ್ಶ ಶಾಸ್ತ್ರದ ಅಧ್ಯಯನವು ಬೆಳ್ಳಿಯ ನಾಣ್ಕಗಳಿಂದ ಪ್ರಾಂರಭವಾದರೂ, ವಿಜಯನಗರ ಕಾಲದಲ್ಲಿ ಬೆಳ್ಳಿಯ ನಾಣ್ಕಗಳ 
ಚಲಾವಣೆ ವಿರಳವಾಗಿತ್ತು. ಬೆಳ್ಳಿಯ ಲೋಹವನ್ನು ಹೊರ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಲೋಹದ ಕೊರತೆಯಿಂದ ಬೆಳ್ಳಿಯ 
ನಾಣ್ಮಗಳನ್ನು ತೆಳುವಾಗಿ ಮತ್ತು ಕಿರುದಾಗಿ ಟಂಕಿಸಲಾಗಿದೆ. ಬಂಗಾರ ಮತ್ತು ತಾಮ್ರದ ನಾಣ್ಮಗಳಲ್ಲಿರುವಂತೆ ರಾಜರ ಹೆಸರುಗಳು, ದೇವರ 
ಚಿತ್ರಗಳು, ಆನೆ, ಕುದುರೆ, ನಂದಿ, ಸಿಂಹ-ಶಾರ್ದೂಲ, ಪಕ್ಷಿಗಳು ಮುಂತಾದ ಚಿತ್ರಗಳನ್ನುಳ್ಳ ಬೆಳ್ಳಿಯ ನಾಣ್ಯಗಳನ್ನು ಈ ಕಾಲದಲ್ಲಿ 
ಟಂಕಿಸಲಾಯಿತು. ಚಿತ್ರಗಳ ಜೊತೆಗೆ ಕನ್ನಡ ಮತ್ತು ನಾಗರಿ ಅಲೇಖಗಳನ್ನು ಕಾಣಬಹುದಾಗಿದೆ. 


ವಿಜಯನಗರ ಸಾಮ್ರಾಜ್ಯಕ್ಕೆ ಹಲವು ವಿದೇಶಿ ವಿದ್ವಾಂಸರು ಭೇಟಿ ನೀಡಿದ್ದು ಅವರಲ್ಲಿ ನಿಕೊಲೊ ಕೊಂಟಿ, ಅಬ್ದುರ್‌ ರಜಾಕ್‌, 
ಬಾರ್ಬೊಸ, ನ್ಮೂನಿಜ್‌, ಪೇಸ್‌ ಮುಂತಾದವರು ಪ್ರಮುಖರು. ಇವರಲ್ಲಿ ಪರ್ಶಿಯಾದ ರಾಯಭಾರಿಯಾದ ಅಬ್ದುರ್‌ ರಜಾಕ್‌ನು ಈ ಕಾಲದ 
ಬೆಳ್ಳಿಯ ನಾಣ್ಯಗಳ ಮೇಲೆ ಹಲವು ಪ್ರಮುಖ ಮಾಹಿತಿಗಳನ್ನು ನೀಡಿದ್ದಾನೆ. ತಾರ ಎಂಬುದು ಬೆಳ್ಳಿಯ ನಾಣ್ಮ ಎಂದು ಈತನ ಬರವಣಿಗೆಯಿಂದ 
ತಿಳಿದುಬರುತ್ತದೆ. ಈತನು ತಾರದ ಮೌಲ್ಯವನ್ನು ಈ ಕೆಳಗಿನಂತೆ ವಿವರಿಸಿದ್ದಾನೆ. 


1 ಪ್ರತಾಬ್‌ ಎ 10 ಫಣಮ್‌ (ಬಂಗಾರದ ನಾಣ್ಮ) 
1 ಫಣಮ್‌ ಇ 6 ತಾರ (ಬೆಳ್ಳಿಯ ನಾಣ್ಯ) 
1 ತಾರ = 3 ಜಿತಲ್‌ (ತಾಮ್ರದ ನಾಣ್ಯ) 


ತಾರ, ತಾರ್‌, ತೌರ್‌ ಮತ್ತು ತಾರೆ ಎಂದು ಬೆಳ್ಳಿಯ ನಾಣ್ಯವನ್ನು ವಿದೇಶಿ ಬರವಣಿಗೆಗಾರರು ಕರೆದಿದ್ದಾರೆ.' 


ತಾರ ನಾಣ್ಯವನ್ನು ವಿಜಯನಗರದ ಹಲವು ಶಾಸನಗಳು ಉಲ್ಲೇಖಿಸುತ್ತವೆ. ಕ್ರಿ.ಶ. 1367ರ ಒಂದನೇ ಬುಕ್ಕನ ಅರಸೀಕೆರೆಯ 
ಶಾಸನವೊಂದು? ತಾರ ನಾಣ್ಯವನ್ನು ದತ್ತಿಯಾಗಿ ನೀಡುವ ಕುರಿತು ಹೇಳುತ್ತದೆ. ಇಮ್ಮಡಿ ದೇವರಾಯನ ಕ್ರಿ.ಶ. 1424ರ ಶಾಸನವೊಂದು ಒಂದು 
ತಾರ ನಾಣ್ಕಕ್ಕೆ ಭೂಮಿಯನ್ನು ಮಾರಿದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. 


ಕ್ರಿ.ಶ. 1542ರ ಕೃಷ್ಣದೇವರಾಯನ ಶಾಸನವೊಂದು" ಬೆಳ್ಳಿಯ ನಾಣ್ಯವನ್ನು 'ಬೆಳ್ಳಿಯ ಹೊನ್ನು ಎಂದು ಹೆಸರಿಸಿದೆ. ಹಣ ಎಂಬುದು 
ಕೇವಲ ಶಂಸ ನಾಣ್ಮಮಾತ್ರವಾಗಿರದೆ ಬೆಳ್ಳಿಯ ನಾಣ್ಯಗಳನ್ನು ಹಣ ಎಂದು ಹೆಸರಿಸಿದ ಕೀರ್ತಿ ಎ.ವಿ.ಎನ್‌. ಮೂರ್ತಿ ಮತ್ತು ಆರ್‌. 
ಗೋಪಾಲ್‌ರವರಿಗೆ ಸಲ್ಲುತ್ತದೆ." ಇವರು ಹಣ 2% ಮತ್ತು 1% ಎಂದು ಮೌಲ್ಯ ಗಳನ್ನು ಸೂಚಿಸುವ ನಾಣ್ಯ ಗಳನ್ನು ಬೆಳಕಿಗೆ ತಂದರು. ಕೆಲವು 
ಬೆಳ್ಳಿಯ ನಾಣ್ಯಗಳಲ್ಲಿ ಮುಂಭಾಗದಲ್ಲಿ ಹ 2% ಮತ್ತು 1% ಹಿಂಭಾಗದಲ್ಲಿ ಆನೆ, ಕುದುರೆ, ಮುಂತಾದ ಪ್ರಾಣಿಗಳ ಚಿತ್ರ ಮತ್ತು ಮೇಲ್ಭಾಗದಲ್ಲಿ 
ಸ್ವಸ್ತಿಕ ಚಿಹ್ನೆ ಜೊತೆಗೆ ಹರಿಹರ, ದೇವರಾಯ, ಬು, ಕೃ ಮುಂತಾದ ಅಲೇಖಗಳನ್ನು ಕಾಣಬಹುದಾಗಿದೆ. ಬೆಳ್ಳಿಯ ನಾಣ್ಯಗಳಲ್ಲಿ ಕರ್ನಾಟಕದಲ್ಲಿ 
ಮೊಟ್ಟ ಮೊದಲ ಬಾರಿಗೆ ಮೌಲ್ಯಗಳನ್ನು ತಿಳಿಸಿದ ಕೀರ್ತಿ ವಿಜಯನಗರದ ಅರಸರಿಗೆ ಸಲ್ಲುತ್ತದೆ. 


ವಿಜಯನಗರ ಕಾಲದ ಬೆಳ್ಳಿಯ ನಾಣ್ಯಗಳ ಅಧ್ಯಯನ ಕ್ಲಿಷ್ಟವಾದುದರಿಂದ, ನಾಣ್ಮಶಾಸ್ತ್ರಜ್ಞರು ಬಂಗಾರದ ಮತ್ತು ತಾಮ್ರದ ನಾಣ್ಯಗಳ 
ಬಗ್ಗೆ ಹೆಚ್ಚು ಅಧ್ಯಯನ ನಡೆಸಿದರೇ ವಿನಃ ಬೆಳ್ಳಿಯ ನಾಣ್ಯಗಳ ಬಗ್ಗೆ ಗಾಢವಾದ ಅಧ್ಯಯನವನ್ನು ಯಾರೂ ಮಾಡಲಿಲ್ಲ. ಆದ್ದರಿಂದ, ಬಹಳ 
ಕಾಲದವರೆಗೆ ವಿಜಯನಗರ ಕಾಲದಲ್ಲಿ ಬೆಳ್ಳಿಯ ನಾಣ್ಯಗಳು ಚಲಾವಣೆಯಲ್ಲಿದ್ದ ಬಗ್ಗೆ ಸಂಶಯವಿತ್ತು. ಈ ಸಂಶಯವನ್ನು ಹೋಗಲಾಡಿಸಿದ 
ಕೀರ್ತಿ ವುಲ್ಟ್‌ರವರಿಗೆ ಸಲ್ಲುತ್ತದೆ. ಇವರು ದೇವರಾಯನ ಬೆಳ್ಳಿಯ ನಾಣ್ಯವನ್ನು ಬೆಳಕಿಗೆ ತಂದರು. ನಾಣ್ಯದ ಮುಂಭಾಗದಲ್ಲಿ ಆನೆಯು 
ಎಡ ಭಾಗಕ್ಕೆ ಮುಖಮಾಡಿ ನಿಂತಿದ್ದು, ಹಿಂಭಾಗದಲ್ಲಿ ದೇವರಾಯ ಎಂದು ಎರಡು ಸಾಲಿನಲ್ಲಿ ನಾಗರಿ ಲಿಪಿಗಳಿವೆ.* ಎನ್‌. ರಮೇಶನ್‌ರವರು 


ಎರಡನೆಯ ನಾಣ್ಯವನ್ನು ಬೆಳಕಿಗೆ ತಂದವರಾಗಿದ್ದಾರೆ.' ಈ ನಾಣ್ಕದ ಮುಂಭಾಗದಲ್ಲಿ ಹನುಮಾನನ ಚಿತ್ರವಿದ್ದು ಅದರ ಹಿಂಭಾಗದಲ್ಲಿ ಶ್ರೀ 


11 


ರ ಹರಿಹರ ಎಂದು ಮೂರು ಸಾಲಿನಲ್ಲಿ ಕನ್ನಡ ಲಿಪಿಗಳಿವೆ. ಬೆಳ್ಳಿಯ ನಾಣ್ಮಗಳ ಅಧ್ಯಯನದಲ್ಲಿ ಎ.ವಿ.ಎನ್‌. ಮೂರ್ತಿಯವರು ಸಹ 


8 
ಹಲವು ಉಪಯುಕ್ತ ಮಾಹಿತಿ ನೀಡಿದ್ದಾರೆ. 
ನ ಚಚಿಗೆ ಕೊಳ್ಳೆಗಾಲದ ಭೇಟಿಯ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರಾದ ಪಿ. ಕೇಶವ ಮೂರ್ತಿ” ಮತ್ತು ಎಂ. ಮಾದೇಶ್‌! ಇವರ 
ಣ ಂಗ ಹಗಳನ್ನು ಯನ ಮಾಡುತ್ತಿದ್ದಾಗ ಹಲವಾರು ವಿಜಯನಗರ ಕಾಲದ ಬೆಳ್ಳಿಯ ನಾಣ್ಕಗಳು ಕಂಡು ಬಂದವು. ಇವುಗಳನ್ನು 
ನಾ 8 ಶಿ ನ್‌ಂ 


1 0 ನರ ಸಿದಾಗ, ಸಂತೋಷದಿಂದ ಈ ಇಬ್ಬರು ಸ್ನೇಹಿತರು ನಾಣ್ಯಗಳನ್ನು ನೀಡಿ ಈ ಲೇಖನಕ್ಕೆ ಸಹಕರಿಸಿರುತ್ತಾರೆ. 
ಇದಕ್ಕಾಗಿ ಅವರಿಗೆ ಚಿರಯಣಿಯಾಗಿರುತ್ತೇನೆ. ನಾಣ್ಕಗಳ ವಿವರಗಳು ಕೆಳಗಿನಂತಿವೆ. 
[4 ಕ 
1... ಒಂದನೇ ಹರಿಹರ (1336-1354): 
pe ಈ ನಾಣ್ಯವು ದುಂಡಾಗಿದ್ದು, 0.06 ಗ್ರಾಂ ತೂಕವಿದ್ದು, 6 ಮಿ.ಮೀ. ಅಗಲವಿದೆ. ಮುಂಭಾಗದಲ್ಲಿ 
ಶ್‌ ವೀರ ಹನುಮಾನನ ಚಿತ್ರವಿದ್ದು, ಹಿಂಭಾಗದಲ್ಲಿ ನಾಗರಿ 'ಹ' ಅಕ್ಷರವಿದೆ. 


ಈ ನಾಣ್ಯದ ಮುಂಭಾಗದಲ್ಲಿ ವೀರ ಹನುಮಾನನ ಚಿತ್ರವಿದ್ದು, ಹಿಂಭಾಗದಲ್ಲಿ 'ಬು' ಎಂಬ ಕನ್ನಡ 
ಅಕ್ಷರವಿದೆ. 


ಈ ನಾಣ್ಕದ ಮುಂಭಾಗದಲ್ಲಿ ನಾಗರಿ 'ಹ' ಅಕ್ಷರ ಮತ್ತು ಹಳೆ ಕನ್ನಡ ಅಂಕಿ 2% ಎಂದಿದೆ. 
ಹಿಂಭಾಗದಲ್ಲಿ ಹರಿ ಹರ ಎಂದು ನಾಗರಿಯಲ್ಲಿ ಎರಡು ಸಾಲಿನ ಅಲೇಖವಿದೆ. 


ಈ ನಾಣ್ಯದ ಮುಂಭಾಗದಲ್ಲಿ ನಾಗರಿ 'ಹ' ಮತ್ತು ಹಳೆಗನ್ನಡದ 2% ಅಂಕಿ ಇದೆ. ಹಿಂಭಾಗದಲ್ಲಿ 
ಬಲಭಾಗಕ್ಕೆ ಮುಖ ಮಾಡಿ ನಿಂತಿರುವ ಆನೆಯ ಚಿತ ಶ್ರವಿದ್ದು ಮೇಲ್ಬಾಗದಲ್ಲಿ ಅರ್ಧವೃತ್ತಾಕಾರದ 
ಮಧ್ಯಭಾಗದಲ್ಲಿ (ಸ್ವಸ್ತಿಕ) ಚಿಹ್ನೆ ಇದೆ. 


ಮ ನಾಣ್ಮದ ಮುಂಬಾಗದಲ್ಲಿ ನಾಗರಿ ಅಕ್ಷರ 'ಹ' ಮತ್ತು ಕನ್ನಡ ಅಂಕಿ 2% ಎಂದಿದೆ. 
ಹಿಂಭಾಗದಲ್ಲಿ ದೇವರಾಯ ಎಂದು ಎರಡು ಸಾಲಿನಲ್ಲಿ ನಾಗರಿ ಅಲೇಖವಿದೆ. 


ಈ ನಾಣ್ಯದ ಮುಂಭಾಗದಲ್ಲಿ ಕನ್ನಡ ಅಂಕಿ 2% ಇದ್ದು ಹಿಂಭಾಗದಲ್ಲಿ ಕುದುರೆಯ ಚಿತ್ರವಿದೆ, 
ಮೇಲ್ಭಾಗದಲ್ಲಿ ಸ್ವಸ್ತಿಕ ಚಿಹ್ನೆ ಇದೆ. 


18 


V. ಎರಡನೇ ದೇವರಾಯ (1423-1446): 


1) 


ಈ ನಾಣ್ಯದ ಮುಂಭಾಗದಲ್ಲಿ ವೃತ್ತಾಕಾರದ ಮಧ್ಯ ಬಲಭಾಗಕ್ಕೆ ಮುಖಮಾಡಿ ನಿಂತಿರುವ ಆನೆಯ 
ಚಿತ್ರವಿದೆ. ಹಿಂಭಾಗದಲ್ಲಿ ಶ್ರೀ ದೇವರಾಯ ಎಂಬ ಎರಡು ಸಾಲಿನ ನಾಗರಿ ಅಲೇಖವಿದೆ. 
ಮುಂಭಾಗದಲ್ಲಿ ಆನೆಯ ಚಿತ್ರ ಹಾಗೂ ಹಿಂಭಾಗದಲ್ಲಿ ಶ್ರೀ ದೇವರಾಯ ಎಂಬ ಅಲೇಖವನ್ನು 


ನೋಡಿದಾಗ ಈತನ ''ಗಜಬೇಂಟೆಕಾರ” ಹಾಗೂ ''ರಾಯಗಜ ಗಂಡಭೇರುಂಡ" ಎಂಬ ಬಿರುದುಗಳು 
ನೆನಪಿಗೆ ಬರುತ್ತವೆ. 


ಈ ನಾಣ್ಯದ ಮುಂಭಾಗದಲ್ಲಿ, ಮೇಲ್ಭಾಗದಲ್ಲಿ ಆನೆಯ ಚಿತ್ರವಿದ್ದು ಕೆಳಭಾಗದಲ್ಲಿ ಕನ್ನಡ ಅಂಕಿಯಲ್ಲಿ 
2% ಎಂದಿದೆ. ಹಿಂಭಾಗದಲ್ಲಿ ಕುದುರೆಯ ಚಿತ್ರವಿದ್ದು ಮೇಲ್ಬಾಗದಲ್ಲಿ ಅರ್ಧವೃತ್ತಾಕಾರದ 
ಮಧ್ಯದಲ್ಲಿ ಸ್ಟಸ್ತಿಕ ಚಿತ್ರವಿದೆ. 


ಮೊದಲಬಾರಿಗೆ 1% ಹಣ ಎಂಬ ಎರಡು ರೀತಿಯ ಮೌಲ್ಕ್ಯಗಳುಳ್ಳ ನಾಣ್ಯಗಳು ಇಮ್ಮಡಿ ದೇವರಾಯನ ಕಾಲದಲ್ಲಿ ಚಲಾವಣೆಗೆ ಬಂದವು. 
ಈ ನಾಣ್ಕಗಳಲ್ಲಿ ಕಂಡು ಬರುವ 2% ಮತ್ತು 1% ಎಂಬ ಅಂಕಿ ಹಾಗೂ ತೂಕದ ಆಧಾರದ ಮೇಲೆ ಇವುಗಳನ್ನು ಎರಡು ಭಾಗಗಳಾಗಿ 
ವಿಭಾಗಿಸಲಾಗಿದೆ. ಈತನ 1% ಹಣದ ವಿವರಗಳು ಕೆಳಗಿನಂತಿವೆ. 


VI. ಮಲ್ಲಿ ಕಾರ್ಜುನ (1447- 1465): 


ಅಆ 
ಅಘ 


ಈ ನಾಣ್ಯದ ಮುಂಭಾಗದಲ್ಲಿ ಆನೆಯ ಚಿತ್ರವಿದ್ದು ಹಿಂಭಾಗದಲ್ಲಿ ಶ್ರೀ ದೇವರಾಯ ಎಂಬ ಎರಡು 
ಸಾಲಿನ ನಾಗರಿ ಅಕ್ಬರಗಳಿವೆ. 


ಈ ನಾಣ್ಯದ ಮುಂಭಾಗದಲ್ಲಿ 'ದೇ' ಎಂಬ ಕನ್ನಡ ಅಕ್ಷರವಿದೆ. ಹಿಂಭಾಗದಲ್ಲಿ ಕುದುರೆಯ 
ಚಿತ್ರವಿದ್ದು ಮೇಲ್ಬಾಗದಲ್ಲಿ ಅರ್ಧ ವೃತ್ತಾಕಾರದ ಮಧ್ಯ ಸ್ವಸ್ತಿಕ ಚಿತ್ರವಿದೆ. 


ಶಿ 


ಈ ನಾಣ್ಕದ ಮುಂಭಾಗದಲ್ಲಿ 'ದೆ' ಎಂಬ ಕನ್ನಡ  ಅಕ್ಬರವಿದ್ದು ಹಿಂಭಾಗದಲ್ಲಿ ಹನುಮಾನನ 
ಚಿತ್ರವಿದೆ. 


ಮುಂಭಾಗದಲ್ಲಿ 1% ಎಂಬ ಕನ್ನಡ ಅಂಕಿ ಇದ್ದರೆ ಹಿಂಭಾಗದಲ್ಲಿ ಕುದುರೆಯ ಚಿತ್ರ ಹಾಗೂ 
ಮೇಲ್ಬಾಗದಲ್ಲಿ ಅರ್ಧ ವೃತ್ತಾಕಾರದ ಮಧ್ಯ ಸ್ವಸ್ತಿಕ ಚಿಹ್ನೆಯಿದೆ. 


ಈ ನಾಣ್ಯದ ಮುಂಭಾಗದಲ್ಲಿ ಎಡ ಭಾಗಕ್ಕೆ ಮುಖಮಾಡಿರುವ ನಂದಿಯ ಚಿತ್ರವಿದೆ. ಮೇಲ್ಭಾಗದಲ್ಲಿ 
ಸೂರ್ಯ ಮತ್ತು ಚಂದ್ರನ ಚಿತ್ರವಿದೆ. ನಂದಿಯನ್ನು ಅತಿ ಸುಂದರವಾಗಿ ಚಿತ್ರಿಸಲಾಗಿದೆ. ಹಿಂಭಾಗದ 
ಬಲಭಾಗದಲ್ಲಿ ಖಡ್ಗವಿದ್ದು ಪಕ್ಕದಲ್ಲಿ 'ಮಲ್ಲಿಕಾರ್ಜುನರಾಯ'" ಎಂಬ ಮೂರು ಸಾಲಿನ ನಾಗರಿ 
ಅಲೇಖವಿದೆ. | 


ಈ ನಾಣ್ಯದ ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿ ನಂದಿ, ಮಧ್ಯದಲ್ಲಿ 'ಇ' ನಂತೆ ಕಾಣುವ ಅಕ್ಷರ 


ಹಾಗೂ ಕನ್ನಡ ಅಂಕಿ 2% ಇದೆ. ಹಿಂಭಾಗದಲ್ಲಿ ಕುದುರೆ ಮತ್ತು ಅರ್ಧ ವೃತ್ತಾ ಕಾರದ ಮಧ್ಯದಲ್ಲಿ 
ಸ್ವಸ್ತಿಕ ಚಿತ್ರವಿದೆ. 


ಈ ನಾಣ್ಕದ ಮೇಲ್ಭಾಗದಲ್ಲಿ ನಂದಿಯು ಬಲಭಾಗಕ್ಕೆ ನಿಂತಿದ್ದು ಪಕ್ಕದಲ್ಲಿ ಪಕ್ಷಿಯ ಚಿತ್ರವಿದೆ. 
ಮಧ್ಯದಲ್ಲಿ 'ಇ' ನಂತೆ ಕಾಣುವ ಅಕ್ಬರ ಹಾಗೂ ಕೆಳಭಾಗದಲ್ಲಿ 4 ಎಂಬ ಕನ್ನಡ ಅಂಕಿ ಇದೆ. 


19 


ಈ ನಾಣ್ಕದ ಮುಂಭಾಗದಲ್ಲಿ 'ಇ' ಅಕ್ಬರ, ಹಿಂಭಾಗದಲ್ಲಿ ಕುದುರೆ ಮೇಲ್ಭಾಗದಲ್ಲಿ ಅರ್ಧ 
ಲಿ 4 ೧ 


4) 
೪ <p ವೃತ್ತಾಕಾರದ ಮಧ್ಯದಲ್ಲಿ ಸ್ವಸ್ತಿಕ ಚಿತ್ರವಿದೆ. 


VII. ಕೃಷ್ಣದೇವರಾಯ (1509-1530): 
ಈ ನಾಣ್ಯದ ಮುಂಭಾಗದಲ್ಲಿ ನಾಗರಿ ಅಕ್ಬರ 'ಕೃ' ಇದ್ದು ಅದರ ಕೆಳಗೆ ಕನ್ನಡ ಅಂಕಿ 2% ಎಂದಿದೆ. 


" ಫ್ರಿ ಹಿಂಭಾಗದಲ್ಲಿ ಕುದುರೆಯು ಬಲಗಡೆಗೆ ಮುಖಮಾಡಿ ನಿಂತಿದ್ದು ಮೇಲ್ಬಾಗದಲ್ಲಿ ಅರ್ಧ ವೃತ್ತಾಕಾರದ 
ಮಧ್ಯದಲ್ಲಿ ಸ್ವಸ್ತಿಕ ಚಿಹ್ನೆ ಇದೆ. 


ಬೆಳ್ಳಿಯ ನಾಣ್ಯಗಳು ಕೃಷ್ಣದೇವರಾಯನ ನಂತರದಲ್ಲಿ ಕಂಡುಬರುವುದು ಅಸಾಮಾನ್ಯವೆಂದು ಅಭಿಪ್ರಾಯಪಡಬಹುದಾಗಿದೆ. ನಾಣ್ಕಗಳ 
ತಯಾರಿಕೆಯ ಅಭಾವದ ಜೊತೆಗೆ ನಾಣ್ಯಗಳಲ್ಲಿ ಬೆಳ್ಳಿಯ ಲೋಹದ ಪ್ರಮಾಣ ತುಂಬಾ ಕಡಿಮೆ. ಒಟ್ಟಿನಲ್ಲಿ ಈ ಬೆಳ್ಳಿಯ ನಾಣ್ಯಗಳು ಸಹ 
ವಿಜಯನಗರ ಅರಸರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ಸಂಶೋಧನೆಗೆ ಮಹತ್ತರವಾದ ಕೊಡುಗೆಯನ್ನು 


ನೀಡುತ್ತವೆ. 


ಟಿಪ್ಪಣಿಗಳು 


1. ಎ.ವಿ.ಎನ್‌. ಮೂರ್ತಿ, ವಿಜಯನಗರದ ನಾಣ್ಯ ಸಂಪತ್ತು, ಪ್ರ 24. 

2. ಬಿ.ಆರ್‌. ಗೋಪಾಲ, ವಿಜಯನಗರ ಶಾಸನಗಳು, ಸಂಪುಟ 2, (ಕೆ.ಎನ್‌. 149), ಪು. 146. 

3. ಅದೆ ಸಂಪುಟ 2 (ಕೆ.ಎನ್‌. 1035), ಪು. 276. 

4. ಅದ ಸಂಪುಟ 2 (ಕೆ.ಎನ್‌. 900) ಪು. 212-213. 

೫ ಐ.ಓಟಿತ್‌ ಮೂರ್ತಿ, ವಿಜಯನಗರದ ನಾಣ್ಯ ಸಂಪತ್ತು, ಪ್ರ. 114 ಮತ್ತು LTS. 

6. ಇಂಡಿಯನ್‌ ಆಅಂಟಿಕ್ಷಿರ್ರಿ ೫೫೪, 1896, ಪು. 318. 

1. ಎನ್‌. ರಮೇಶನ್‌, ಎ ಕೆಟಲಾಗ್‌ ಆಫ್‌ ವಿಜಯನಗರ ಕಾಯಿನ್‌ ಆಫ್‌ ಆಂಧ್ರ ಪ್ರದೇಶ್‌ ಗವರ್ನಮೆಂಟ್‌ ಮ್ಯೂಸಿಯಂ, ಪು. 49. 
ಕೆ. ಎ.ವಿಎನ್‌. ಮೂರ್ತಿ, ಕಾಯಿನ್ಸ್‌ ಅಂಡ್‌ ಕರು ಸಿಸ್ಟಂ ಇನ್‌ ಕರ್ನಾಟಕ ಪು 221-305. 

9. ಜೂನಿಯರ್‌ ಟೆಲಿಕಾಂ ಆಫೀಸರ್‌, ಹನೂರು, ಕೊಳ್ಳೇಗಾಲ ತಾಲ್ಲೂಕು. 


10. ಮಾಲೀಕರು, ನಿಮಿಷಾಂಬ ಜ್ಕೂಯಲ್ಲರ್ಸ್‌, ಕೊಳ್ಳೆಗಾಲ. 


80 


15. ಓಲೆಗರಿ ಹಸ್ತಪ್ರತಿಯಲ್ಲಿ ವಿಜಯನಗರ - ಗೋಲ್ಕೊಂಡೆಯ 
ಚರಿತಾ ್ರಿರ್ಹ ಸಂಗತಿಗಳು 


ಕೆಳದಿ ಗುಂಡಾಜೋಯಿಸ್‌ 


ಶ್ರೀರಂಗಪಟ್ಟಣದಲ್ಲಿ ವಿಜಯನಗರ ವೈಸ್‌ರಾಯಿಗೆ ಸೇರಿದ್ದ ಅರಮನೆಯು ಕಾಲಕ್ರಮೇಣ ಮೈಸೂರು ಅರಸರ ವಶಕ್ಕೆ ಬಂದ ನಂತರ 
ಎಲ್ಫ್‌ನ ಪ್ರಕಾರ ಟಿಪ್ಪುವಿನ ಅಧೀನವಾಯಿತು. ಈ ಅರಮನೆಯ ಬೃಹತ್‌ ಸೌಧದಲ್ಲಿದ್ದ ವಿಪುಲ ಚರಿತ್ರಾರ್ಹ ಸಂಗತಿಗಳನ್ನೊಳಗೊಂಡ ಪುರಾತನ 
ಓಲೆಗರಿಗಳು ಹಾಗೂ ಕಡತಗಳು ದುರದೃಷ್ಟವಶಾತ್‌ ನಾಶವಾಗಿರುವುದನ್ನು ಕುರಿತು ಗೆಜೆಟೀರ್‌ನ ಇತಿಹಾಸಕಾರರು _- 

ಎಡಪತಎಡಎಎತತ It was reported to him that several large apartments in it were full of books, chiefly of palm 
leaf and kadatams and he was asked how they were to be disposed of. “Transfer them", said he, "to the 
royal stables as fuel to boil the cooltee (grain on which horses are fed)" and this was ಜಲಾ done. 
A miscellaneous collection was however preserved from this destruction by the pious artifice of a 
Brahman, which, in the confusion, fell into the hands of a British Officer. Among the historical tracts 
which this collection contained was the record of a curious inquiry into the state of the Royal Family 
and its relations conducted in 1715. 


ಈ ರೀತಿ ವರದಿ ಮಾಡಿದ್ದಾರೆ. ಬೆಲೆ ಕಟ್ಟಲು ಅಸಾಧ್ಯವಾದ ಇಂತಹ ಚರಿತ್ರಾರ್ಹ ಹಸ್ತಪ್ರತಿಗಳು ಕಣ ಒರೆಯಾಗಿರುವುದನ್ನು ಅವುಗಳ 
ವಿವರಣೆಗಳೊಂದಿಗೆ ದಿ॥ ಸಿ. ಹಯವದನರಾವ್‌ರವರು "ಗstorical Records Commission for Mysore" ಲೇಖನದಲ್ಲಿ ಸ್ಥೂಲವಾಗಿ 
ಚರ್ಚಿಸಿ ವಿಶದೀಕರಿಸಿದ್ದಾ ರೆ. 


ಹಸ್ತಪ್ರತಿ ವಿವರ 


ಸುಮಾರು 22 ಸೆಮೀ. ಉದ್ದ, 4-5 ಸೆ.ಮೀ. ಅಗಲವಿರುವ ಹಾಗೂ 10 ಸಾಲು, 35 ಅಕ್ಷರಗಳನ್ನೊಳಗೊಂಡ ಈ ಓಲೆಗರಿ ಹಸ್ತಪ್ರತಿಯು 
ಈ ಕೆಳಕಂಡ ಕೃತಿಗಳನ್ನೊಳಗೊಂಡ ಕಟ್ಟಿನೊಂದರಲ್ಲಿ 15 ಪತ್ರಗಳಲ್ಲಿ ಸೇರಿ ಅಸಮಗ್ರವಾಗಿದೆ. ಪುಟ ಸಂ. 48 ರಿಂದ 62ರವರೆಗೆ ಗೋಲಕೊಂಡೆ 
ಕುರಿತು ಐತಿಹಾಸಿಕ ಮಾಹಿತಿಗಳಿವೆ. 


ಕೃತಿಗಳು 


1.  ತಂಜಾವೂರು-ಚೊಳೆದೇಶದ ವಿಸ್ತಾರ. 
ಸುಮಾರು 23 ಪತ್ರಗಳಿದ್ದ ಈ ಕೃತಿಯು ಪರಿಷ್ಕರಣೆಗಳೊಂದಿಗೆ ನನ್ನ ಹಾಗೂ ಡಾ. ಗೋಪಾಲಕೃಷ್ಣರವರ ಸಂಪಾದನೆಯೊಂದಿಗೆ 
ಇಂಗ್ಲೀಷಿನಲ್ಲಿ Institute of Asian Studies, Chennai ರವರು 1997ರಂದು ಪ್ರಕಟಿಸಿದ್ದಾರೆ. (Tanjavoor to 
Vijayarajagiridurga). ; 

2. ಕೆಳದಿ ಸಂಸ್ಥಾನದ ಇಕ್ಕೇರಿ ಸೀಮೆಯ ಕೈಷಿಯತ್ತು. 

ಕರ್ನಾಟಕ ಇತಿಹಾಸ ಅಕಾದೆಮಿಯಿಂದ ಇತಿಹಾಸ ದರ್ಶನದಲ್ಲಿ ಪ್ರಕಟವಾಗಿದೆ." 

ಮಧುರೆ ಸೀಮೆ ವಿಸ್ತಾರಾ. 

ತಿರುವಾಡಿ ರಾಜ್ಯ. 

ತಿರುಮಲೆ ದೇವರು. 25-38 ಪತ್ರಗಳು (ಕಾಣಸಿಗುವುದಿಲ್ಲ). 

ಚೆನ್ನಪಟ್ಟಣ ಕುರಿತು ಮಾಹಿತಿ. 


ಆ ೫. ೪ 


ಡಾ. ವಿ.ಎಸ್‌.ಎಸ್‌ ಆಚಾರ್ಯರವರ ಮುಖಾಂತರ ಶ್ರೀರಂಗಪಟ್ಟಣದಲ್ಲಿ ಲಭಿಸಿದ ಈ ಓಲೆಗರಿ ಹಸ್ತಪ್ರತಿಯು ತೆಲುಗು ಲಿಪಿ ಕನ್ನಡ 


ಭಾಷೆಯಿಂದ ಕೂಡಿದೆ. ಹಸ್ತಪ್ರತಿಯ ಕಾಲ ''ನಳ ಸಂವತ್ಸರದ ಭಾದ್ರಪದ ಬ 10 ಲೂ ಗೊಲಕೊಂಡೆಯಿಂದ 'ಮುಖಾಮಿ ರಘೂಪತಿ ಕಳುಹಿದ 


81 


ಪತಿ" ಎಂದಿದೆ. ಡಾ. ಕಣ್ಣು ಪಿಳ್ಳೆರವರ ಎಫೆಮೆರೀಸ್‌ ಪ್ರಕಾರ ದಿನಾಂಕ 3-9-1667 ಹಾಗೂ 10-9-1726 ರಂದು ನಳ ಸಂವತ್ಸರಗಳು 
ei Re ಓದ ಕಡ ಪ್ರತಿ" ಎಂಬ ಉಲ್ಲೇಖವಿದ್ದು ಮೂಲ ಕಾಗದ ಪ್ರತಿಯಿಂದ ಓಲೆ ಪ್ರತಿಗೆ ಲಿಪಿಕಾರನಿಂದ 


ಹಣ "ರಘೂ" ಎಂಬ ಹೆಸರಿನ ಬ್ರಾಹ್ಮಣನೊಬ್ಬನು ಬಿಜಾಪುರದ ಅದಿಲ್‌ಷಹನ ಆಸ್ಥಾನದಲ್ಲಿರುವುದೂ 


ಯಲ್ಪಟ್ಟಿರಬಹುದಾಗಿದೆ. ಜ್‌ 
ಸ 3 ವಿಜಯನಗರ ಅಚ್ಛುತರಾಯನ ಸಂಬಂಧಿ ತಂಜಾವೂರಿನ ನಾಯಕನಾದ ಸೇವಪ್ಪನ ಕಾಲ ಕ್ರಿ.ಶ. 1532. ಈತನ ಮಗ 
0 ಗ 


ರಘುನಾಥನು 1614-1634 ರಲ್ಲಿದ್ದು ಸಂಸ್ಕೃತ ಮತ್ತು ತೆಲುಗು ಭಾಷೆಗಳಲ್ಲಿ ಪ್ರಸಿದ್ಧ ಬರಹಗಾರನಾಗಿದ್ದನು.* ಇವನ RN ಬ 
(1634-1673) ತಂದೆಯಂತೆಯೇ ಪ್ರಸಿದ್ಧ ಕವಿಯಾಗಿದ್ದನು. ಈ ಹಸ್ತಪ್ರತಿಯು ತೆಲುಗು ಲಿಪಿ ಹಾಗೂ ಕನ್ನಡ AS ೂಡಿದ್ದು 
ತಂಜಾವೂರಿನ ರಘುನಾಥನ ಬರಹವಿರಬಹುದೆಂದು ಊಹಿಸಲು ಸಾಧ್ಯವಿದೆ. ಅಲ್ಲದೆ ಪಾಠಾಂತರ ಭೇದಕ್ಕೆ ಅನ್ಕ ಹಸ್ತ ಪ್ರತಿಗಳ ಅಲಭ್ಯವೂ 
ಇದಕ್ಕೆ ಪೂರಕ ಅಂಶವಾಗಿದೆ. 1672 ರಿಂದ ಹತ್ತು ವರ್ಷ ರಾಜ್ಯವಾಳಿದ ಕುತುಬ್‌ಶಾಹಿ ಸುಲ್ತಾನರಲ್ಲಿ ಅಬ್ದುಲ್‌ ಹಸನ್‌ ಕುತುಬ್‌ಷಹನು 
ಹಿಂದೂಗಳಿಗೆ ನೀಡಿದ ಪ್ರೋತ್ಸಾಹದಿಂದ ಈತನನ್ನು ಭಕ್ತ ರಾಮದಾಸರ ಕಥೆಯಲ್ಲಿ "ತಾನೇ ಷಾ" ಎಂದು ಕರೆಯಲಾಗಿದೆ. ಈತ ಹಿಂದೂ- 
ಮುಸ್ಲಿಂ ಭೇದವೆಣಿಸಲಿಲ್ಲ. ಸಾಹಿತ್ಯ, ವೇದಗಳು ಮತ್ತು ಪುರಾಣಗಳಲ್ಲಿ ವಿದ್ವಾಂಸರಾಗಿದ್ದ ಪಂಡಿತರಿಗೆ ಅಗ್ರಹಾರ ಹಾಗೂ ದೇವಾಲಯಗಳನ್ನು 
ನಿರ್ಮಿಸಿಕೊಟ್ಟು ಭೂಮಿಗಳನ್ನು ದಾನವಾಗಿ ನೀಡಿದುದಲ್ಲದೆ ಕವಿಗಳಿಗೂ ಉತ್ತೇಜನವಿತ್ತು ತೆಲುಗು ಸಾಹಿತ್ಯದಲ್ಲಿ ''ಇಬಾ ರಾಮ'' ಎಂಬ ಹೆಸರು 
ಗಳಿಸಿದ್ದನು.. ಗೋಲ್ಕೊಂಡ ಇತಿಹಾಸವನ್ನೊಳಗೊಂಡ ಮೆಕಂಜೀ ಸಂಗ್ರಹವಿರುವುದೂ ತಿಳಿದುಬರುತ್ತದೆ.” ತಂಜಾವೂರಿನ 
ಇತಿಹಾಸವನ್ನೊಳಗೊಂಡ ಓಲೆ ಹಸ್ತಪ್ರತಿ ಇದರಲ್ಲಿ ಸಮೀಕೃತವಾಗಿದ್ದು, ಐತಿಹಾಸಿಕ ತಾಣ ಶ್ರೀರಂಗಪಟ್ಟಣದ ಸಮೀಕ್ಷೆಯಲ್ಲಿ 
ಲಭಿಸಿರುವುದರಿಂದಲೂ, ವಿಜಯನಗರ-ತಂಜಾವೂರಿನ ಬಾಂಧವ್ಕ ದೃಷ್ಟಿಯಿಂದಲೂ, ಲಿಪಿ-ಭಾಷಾ ವೈವಿಧ್ಯತೆಯಿಂದಲೂ ಹದಿನೇಳನೆ ಶತಮಾನದ 
ಈ ಕೃತಿಯು ಸೇವಪ್ಪನ ಮಗ ರಘುನಾಥನ (1614-1634) ಕಾಲದ್ದಿರಬಹುದೆಂದು ತರ್ಕಿಸಬಹುದಾಗಿದೆ. ದೆಹಲಿಯ ಬಾದಷಹ ಔರಂಗಜೇಬನ 
ಕಾಲದವರೆಗೂ ಐತಿಹಾಸಿಕ ಸಂಗತಿಗಳು ಹಸ್ತಪ್ರತಿಯಲ್ಲಿ ಉಲ್ಲೇಖನಗೊಂಡಿರುವುದರಿಂದ ನಳ ಸಂವತ್ಸರ ಕಾಲಮಾನದಲ್ಲಿ ದಿನಾಂಕ 3-9-1667 


ಇರಬಹುದೆಂದು ಸಧ್ಯಕ್ಕೆ ನಿರ್ಧರಿಸಬಹುದಾಗಿದೆ. 
ಹಸ್ತಪ್ರತಿಯಲ್ಲಿರುವ ಐತಿಹಾಸಿಕ ಸಂಗತಿಗಳು 


1. ನರಪತಿ (ವಿಜಯನಗರ). 
ಗಜಪತಿ (ಒರಿಸ್ಸಾ) - (ಕಳಿಂಗ ?). 
ಅಶ್ವಪತಿ (ಅದಿಲ್‌ಶಾಹಿ ವಂಶದ ಆಶ್ರಯದಲ್ಲಿ ಬಿಜಾಪುರ ಕ್ರಿ.ಶ. 1489-1686). 
ದೆಹಲಿಯ ಮೊಗಲ್‌ ಬಾದಷಹರು. 


ನೈಜಾಮ್‌ಶಾಹಿ ವಂಶದ ಆಶ್ರಯದಲ್ಲಿ ಅಹಮ್ಮದ್‌ನಗರ (1595-1600). 
ಕುತುಬ್‌ಶಾಹಿ ವಂಶದ ಆಶ್ರಯದಲ್ಲಿ ಗೊಲ್ಕೊಂಡ (1489-1686). 


2 
3 
4 
5... ಇಮಾದ್‌ಶಾಹಿ ವಂಶದ ಆಶ್ರಯದಲ್ಲಿರುವ ಬಿರಾರ್‌. 
6 
7 
8. ಬರೀದ್‌ಶಾಹಿ ವಂಶದ ಆಶ್ರಯದಲ್ಲಿ ಬಿದರೆ. 


ಪತ್ರ ಸಂಖ್ಯೆ 48 (ಮುಂ) ಅಶ್ಚಪತಿಯ (ಬಿಜಾಪುರ) ಮೇರೆಗಳು ಸಾಲು 1 ರಿಂದ 9 ರವರೆಗೆ - ರಜಪೂತರ ಒಡಕು, ಮೊಗಲರು ಆಕ್ರಮಣ 
ಮಾಡಿ ಡಿಳ್ಳೀಶ್ವರೋವಾ-ಜಗದೀಶ್ಚರೋವಾ ಎನಿಸಿಕೊಂಡು ಆಳ್ವಿಕೆ ನಡೆಸಿದ್ದು; ರಜಪೂತರು ಮೊಗಲರನ್ನು ಓಲೈಸಿದ್ದು, ಮೊಗಲರ ಸೈನ್ಶಬಲ 
4 ಲಕ್ಷ ಕುದುರೆ - ಈತನೇ ಅಶ್ಚಪತಿಯೆನಿಸಿಕೊಂಡನು ಎಂದಿದೆ. 


ಪತ್ರ ಸಂ. 48 (ಹಿಂ) ಸಾಲು 5-6 ರಲ್ಲಿ ಉಲ್ಲೇಖಿಸಿದ ಸುಲತಾನ ಮಹಂಮದ ಯಿಭುರಾಮ - ಈತನು ಕ್ರಿ.ಶ. 1535-57 ರಲ್ಲಿ ಆಳಿದ 
ಇಸ್ಮಾಯಿಲ್‌ನ ಪುತ್ರ ಇಬ್ರಾಹಿಮ್‌.* ಇದೇ ಸಾಲು 8 ರಿಂದ ಪತ್ರ ಸಂ. 49 (ಮುಂ) ಸಾಲು 4 ರವರೆಗೆ ನರಪತಿ (ವಿಜಯನಗರ) ಮೇರೆಯ 
ವಿವರವಿದೆ. ಮುಂದುವರಿದು ಡಿಳ್ಳೀಶ್ವರ ಸುಲ್ತಾನನು ಓರಂಗಲ್ಲಿನ ಪ್ರತಾಪರುದ್ರನನ್ನು ಗೌರವಿಸಿ ಕಳಿಸುವಾಗ ಆತನು ಮಾರ್ಗಮಧ್ಯದಲ್ಲಿ 
ಆನೆಯೊಂದಿಗೆ ಅದೃಶ್ಶನಾದ ಸಂಗತಿಯಿದೆ. ಪ.ಸಂ. 49 (ಹಿಂ) ಸಾಲು 7-8 ರಲ್ಲಿ ಬಲ್ಲಾಳರಾಯನು ಆಳಿದ ಸಂಗತಿಯಿದೆ. 


ಪತ್ರ ಸಂ. 50 (ಮುಂ) ಸಾಲು 2-3 ಅಶ್ವಪತಿ (ಬಿಜಾಪುರ) ಮಗ ಕರ್ನಾಟಕ ಕಳೆದುಕೊಂಡು ಶ್ಶಾಹರ ಬದಿ (ತಿಲಸಿರಿ ?) ರಾಜ್ಯವಾಳಿದ 
ಸಂಗತಿಯಿದೆ. ಈತನೇ ಹಿರಿಯ ಮಗ; ಕಿರಿಯವನು ಮುಗ್ಗನೆಂದು ಹೇಳಿದೆ. ಸಾಲು 10 ರಿಂದ ಅಹಮ್ಮದಾಬಾದಿನಿಂದ ಆಳಿದ್ದು ಹಾಗೂ 


82 


ಹುಮಾಯೂನ ಹಲಾಹಲಾನ ಕುರಿತು ಉಲ್ಲೇಖಗಳಿವೆ. ಸಾಲು 4 ರಿಂದ 10 ರವರೆಗೆ ವಿಜಾಪುರ, ಕರ್ನಾಟಕ, ಸುಬೇದಾರರು, ಅದಿಲ್‌ಖಾನ್‌ 
ಆಮದಾನಗರ, ದೌಲತಾಬಾದು, ಭೈರಿ ನಿಜಾಮ್‌ ಮಲ್ಲಿಕ್‌, ಯಿಮಾದನ ಮಲ್ಲಿಕ್‌ ಮತ್ತು ಪ್ರಧಾನರ ಸಂಗತಿಗಳಿವೆ. 


ಪ.ಸಂ. 51 (ಮುಂ) ಸಾಲು 1 ರಿಂದ 10 ರವರೆಗೆ ರಾಜ್ಯದ ಅಂತಃಕಲಹಗಳ ಸಂಗತಿಗಳು (ಹಿಂ) ಸಾಲು 1 ರಿಂದ ಯೆದುಲಶಾಹ 
ನಿಜಾಮಶ್ಕಾಹಾ, ಜ್ಯೋತಿಷ್ಯ ಫಕೀರನ ಸಂಗತಿಗಳು ಪ.ಸಂ. 52 (ಮುಂ) 6 ರವರೆಗೆ ಪ್ರಸ್ತಾಪವಿದೆ. 


ಪ.ಸಂ. 52 (ಹಿಂ) ಸಾಲು 1 ರಿಂದ ಪ.ಸಂ. 53 (ಮುಂ) 9ನೇ ಸಾಲಿನವರೆಗೆ ಡಿಳ್ಳಿ ಸುಲ್ತಾನನ ಪರಂಪರೆಯ ವಿವರವಿದೆ. ಅದೇ (ಹಿಂ) 
ಸಾ 1 ರಿಂದ 54 (ಮುಂ) ಹಾಗೂ (ಹಿಂ) ಪೂರ್ತಿ ಅಸಫ್‌ಖಾನ್‌, ಔರಂಗಜೇಬ ಮತ್ತು ಗೋಲ್ಕೊಂಡೆ ಕುರಿತು ಮಾಹಿತಿಗಳಿವೆ. 


ಪ.ಸಂ. 54 (ಹಿಂ) ಸಾಲು 8 ರಿಂದ ಪ.ಸಂ. 57 (ಮುಂ) ಸಾಲು 8 ರವರೆಗೆ ವಿಜಯನಗರ ವಿದ್ಯಾರಣ್ಯರ ಚರಿತ್ರೆಯಿಂದ ಆರಂಭಿಸಿ, 
ಗಜಪತಿಯ ಮಗಳ ವಿವಾಹವನ್ನೂ ಒಳಗೊಂಡು ಗೋಲ್ಕೊಂಡೆಯ ಸಂಗತಿಗಳಿವೆ. ಗೋಲಕೊಂಡೆಗೆ ಕೊಯಿಲಕೊಂಡೆ,* ಕಾಯಲ್ಲಕೊಂಡ ಎಂಬ 
ನಾಮಾಂಕಿತ ಪ.ಸಂ. 57 (ಹಿಂ) ಸಾಲು 9 ಹಾಗೂ ಪ.ಸಂ. 58 (ಮುಂ) ಸಾಲು 1 ರಲ್ಲಿವೆ. ಈ ಸಾಲುಗಳಲ್ಲಿ ಬರೀದ es ಹಾಗೂ 
ವಜೀರನ ಸಂಗತಿಗಳೂ ಇವೆ. ಕೈ 


ಪ.ಸಂ. 59 ರಲ್ಲಿ ವಿಜಯನಗರ ಕೃಷ್ಣದೇವರಾಯನು ಬರೀದನನ್ನು ಎದುರಿಸಿ ರಾಜ್ಯವನ್ನು ವಶಪಡಿಸಿಕೊಂಡುದು, ಇಬ್ರಾಹಿಂ ಕುತುಬ್‌ 
ಮಲ್ಲುಕನು ಕೇವಲ ಎಂಟು ವರ್ಷದ ಬಾಲಕನಾಗಿದ್ದು ವಿಜಯನಗರ ರಾಮರಾಯ ಹಾಗೂ ತಿರುಮಲರಾಜಯ್ಯನ ಆಶ್ರಯ ಪಡೆದ ವಿವರವಿದೆ. 


ಪ.ಸಂ. 59 (ಹಿಂ) ಸಾಲು 1 ರಿಂದ 5 ರವರೆಗೆ ವಿಜಯನಗರ ಅರಸರಿಂದ ಗೋಲ್ಕೊಂಡೆ ಪ್ರತಿಷ್ಠಾಪನೆಯಾದ ವಿವರವಿದೆ. ಅದೇ ಸಾಲು 
6 ರಿಂದ 9 ರವರೆಗೆ ಕೋಟೆ-ಪಟ್ಟಣಗಳ ನಿರ್ಮಾಣ ಕುರಿತು ಮಾಹಿತಿಯಿದೆ. ಇದೇ 60 (ಮುಂ) ಸಾಲು 4 ರಿಂದ 10 ರವರೆಗೆ ವಿಜಯನಗರ 
ಶ್ರೀರಂಗರಾಯ, ಯೆದುಲಶ್ಮಾಹ ಬಂಕಾಪುರದಲ್ಲಿ ಇಳಿದುದು ಮುಂತಾದ ಸಂಗತಿಗಳಿವೆ.! ಅದೇ 60 (ಹಿಂ) ಸಾಲು 3 ರಿಂದ ಇಬ್ರಾಹಿಂನ 
ಅವಸಾನ ಕಾಲ, ಪ್ರಧಾನಿ ಬೊಂಮರ ಪಂಡಿತನಿಗೆ ಮರಣ ಕಾಲದಲ್ಲಿ ಹೇಳಿದ ಸಂಗತಿ ಪ.ಸಂ. 61 (ಮುಂ) ಶ್ರೀರಂಗರಾಯನ ವೃತ್ತಾಂತಗಳು 
ಸಾಲು 9 ರಿಂದ 8 ರವರೆಗೆ ಕರ್ನಾಟಕ ಹಾಗೂ ಗಜಪತಿಯ ಇತಿಹಾಸಗಳಿವೆ. 


ಪ.ಸಂ. 62 ಸಾಲು 3 ರಿಂದ ಪತ್ರ ಪೂರ್ತಿಯಾಗಿ ಔರಂಗಜೇಬನ ದಂಡಯಾತ್ರೆ ಹಾಗೂ ಇತರೆ ವಿವರಗಳು ಉಲ್ಲೇಖನಗೊಂಡು ಅಂತ್ಯದಲ್ಲಿ 
ಗೊಲಕೊಂಡೆಯವರ ಪೂರ್ವೊೋತ್ತಾರಂ ಎಂದು ಮುಕ್ತಾಯವಾಗುತ್ತದೆ. 


ಉಪಸಂಹಾರ 


ಸಾಮಾನ್ಯವಾಗಿ ಓಲೆಗರಿ ಹಸ್ತಪ್ರತಿಗಳಲ್ಲಿ ಕಾವ್ಯ, ಶಾಸ್ತ್ರ, ಸಾಹಿತ್ಯೇತ್ಕಾದಿ ಕೃತಿಗಳು ಲಿಪಿಕಾರದಿಂದ ಪರಂಪರಾವೃತವಾಗಿ ವೃದ್ಧಿಗೊಂಡು 
ಹೆಚ್ಚಾಗಿ ಹಸ್ತಪ್ರತಿಗಳು ಲಭಿಸುತ್ತವೆ. ಚಾರಿತ್ರ್ಯಮೌಲ್ಯದಿಂದ ಕೂಡಿದ ಹಸ್ತಪ್ರತಿಗಳು ಪಾಠಾಂತರ ಭೇದದ ಅಧ್ಯಯನಾದಿಗಳಿಗೆ ಅಲಭ್ಯವೇ 
ಸರಿ. ಲಿಂಗಣ್ಣ ಕವಿಯ ಕೆಳದಿ ನೃಪವಿಜಯ, ಆನಂದರಂಗ ಪಿಳ್ಳೆಯ ತಮಿಳು ದಿನಚರಿಗಳು ಮುಂತಾದವು ಕೇವಲ ಕೈಬೆರಳಿನಷ್ಟು ಹಸ್ತ ಪ್ರತಿಗಳಲ್ಲಿ 
ಲಭಿಸಿವೆ. ಪ್ರಕೃತ ಗೋಲ್ಕೊಂಡೆಯ ಚರಿತ್ರೆಯನ್ನು ಉಲ್ಲೇಖಿಸಿದ ಈ ಹಸ್ತಪ್ರತಿಯು ಚಾರಿತ್ರಿಕ ಮೌಲ್ಯದಿಂದ ಕೂಡಿದ್ದು ಅಧ್ಯಯನ 
ಯೋಗ್ಯವೆನಿಸಿದೆ. ಇಂತಹ ಹಸ್ತಪ್ರತಿಗಳು ಶ್ರೀರಂಗಪಟ್ಟಣದಲ್ಲಿ ಎಷ್ಟು ನಾಶವಾದುವೋ ಬಲ್ಲವರಾರು? ಇದು ಚರಿತ್ರೆಗೆ ಆದ ಅಪಾರ ಹಾನಿಯೇ 
ಸರಿ. ಅಳಿದುಳಿದ ಹಸ್ತಪ್ರತಿಗಳು ಶ್ರೀರಂಗಪಟ್ಟಣದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಉಪಲಬ್ಧವಿರುವ ಸಾಧ್ಯತೆಯಿದೆ.” ಆಸಕ್ತಿಯಿಂದ ಕೂಡಿದ 
ತರುಣ ವಿದ್ಯಾಂಸರು ಸಮೀಕ್ಷೆ ಕೈಗೊಂಡಲ್ಲಿ ಮಾಹಿತಿ ಲಭಿಸುವ ಸಾಧ್ಯತೆಯಿದೆ. 


ಟಿಪ್ಪಣಿಗಳು 
1. History of Mysore, Vol. II, ೧. 1152-53. 
2. QIMS, Vol. XXXVI, No. 1, July 1945, ಪುಟ 27 ನೋಡಿರಿ. 
3. ಇತಿಹಾಸ ದರ್ಶನ, ಸಂಪುಟ 3; ಸಂಚಿಕೆ 1/1998. 
4. D.C. Verma, History of Bijapur Relations with Vijayanagar, Indian Institute of Islamic Studies. 


5. ಭಾರತದ ಗೆಜೆಟೀಯರ್‌ ಸಂ. 2, ಪು. 337. 


83 


ಕನ್ನಡ ವಿಶ್ವಕೋಶ "ಕ" ಪುಟ 850. 
Vasudeva C. Bendre, 73೫೫7173೯೫7 47 ತ್ವಸರ್ಗಣೆ, Bharath, Ithihas Samshodhak Mandala - ಗ್ರಂಥ 39, ಪುಣೆ. 


ಕರ್ಣಾಟಕ ಪರಂಪರೆ ಸಂ. 2, ಪುಟ. 69. ಈ ಕುರಿತು ಹಲವು ಮಾಹಿತಿ ನೀಡಿದ ಡಾ. ಕೊಲ್ಹಾರ್‌ ಕುಲಕರ್ಣಿ (ಬಿಜಾಪುರ)ರವರಿಗೆ 


ಕೃತಜ್ಞತೆಗಳು. 

Koilkonda - About 00 miles S.W. of Hydarabad, Mahabub Nagar Dist. (Nizam State). Some account 
of Akana and Madna, Chief Ministers of Tomashau, Badshah of Golkonda. - The extract is 
produced from Col Mackenzie's collection vide MS No. 25 in Vol. unbound Translations etc., class 
11 Telugu (Mavaser Valenly; Madras Records, Cul), India Office Library, (Masten sft ಕ್ಶಾಗೆೌ- 


7.೫. ೫೫ 1934, Pune, Bharatiya Ithihas Samshodhaka Mandala (39). ಮೆಹಬೂಬ್‌ನಗರದಲ್ಲಿಯೂ ಕನ್ನಡ 
ಓಲೆಗರಿ ಹಸ್ತಪ್ರತಿಗಳಿರುವುದೂ ಕಂಡುಬರುತ್ತದೆ. 


Vidyadhar Mahajan, 1977, History of India, ಪ್ರ 294 ನೋಡಿರಿ. 
ಬಂಕಾಪುರ ಕುರಿತ ಚಾರಿತ್ರಿಕ ದಾಖಲೆಯೊಂದು ಗಮನಾರ್ಹವಾಗಿದೆ. 


ಶ್ರೀರಂಗಪಟ್ಟಣದಲ್ಲಿ ಕೆನರಾ ಬ್ಯಾಂಕ್‌ ಮ್ಯಾನೇಜರ್‌ರವರು ತಾವು ಸಂಗ್ರಹಿಸಿದ ಹಸ್ತ ಪ್ರತಿಯೊಂದನ್ನು (ಓಲೆಗರಿ) ನನಗೆ ನೀಡಿದಾರೆ. 


84 


16. ಗಂಗಾದೇವಿಯ ಮಧುರಾ ವಿಜಯಂ 


ಬಸವರಾಜ ಮಲಶೆಟಿ } 


ನಮ್ಮಲ್ಲಿ ಚರಿತ್ರ ಕಾವ್ಮಗಳು ವಿರಳ. ಸಂಸ್ಕೃತದಲ್ಲಿ ಬಾಣನ 'ಹರ್ಷಚರಿತ', ಪದ್ಮಗುಪ್ತ ಪರಿಮಳನ 'ನವಸಾಹಸಾಂಕ ಚರಿತೆ, ಬಿಲ್ಹಣನ 
'ವಿಕ್ರಮಾಂಕದೇವ ಚರಿತೆ', ಕಲ್ಹಣನ 'ರಾಜತರಂಗಿಣಿ', ಹೇಮಚಂದ್ರನ 'ಕುಮಾರಪಾಲ ಚರಿತ', ಮುಂತಾದವು ಗಮನಾರ್ಹ ಚರಿತ್ರ ಕಾವ್ಯಗಳು. 
ಆಶ್ರಯದಾತ ದೊರೆಯನ್ನು ಅವನ ವಂಶವನ್ನು ಚರಿತ್ರೆಯ ಚೌಕಟ್ಟಿನಲ್ಲಿ ಕವಿಗಳು ವರ್ಣಿಸಿದ್ದಾರೆ. ಇವುಗಳಲ್ಲಿ ಚಾರಿತ್ರಿಕ ಅಂಶಗಳು ತೆಳುವಾಗಿ 
ವರ್ಣನೆ ಪ್ರಶಂಸೆಗಳು ದಟ್ಟ ವಾಗಿರುವುದರಿಂದ ಎಷ್ಟೋ ಸಲ ಈ ಕಾವ್ಮಗಳಲ್ಲಿ ಉಲ್ಲೆ ೀಖಿಸಲ್ಪಟ್ಟಿರುವ ಐತಿಹಾಸಿಕ ಸಂಗತಿಗಳು 
ಪ್ರಶ್ನಾರ್ಹವಾಗುತ್ತವೆ. ಇಂಥ ಹಿನ್ನೆಲೆಯಲ್ಲಿ ಗಂಗಾದೇವಿಯ 'ಮಧುರಾವಿಜಯಂ' ಕಾವ್ಯವನ್ನು ಪರಿಶೀಲಿಸಿದರೆ ಅದು ಹಲವಾರು ದೃಷ್ಟಿಗಳಿಂದ 
ಗಮನಾರ್ಹ ಕೃತಿಯೆನಿಸುತ್ತದೆ. ಗಂಗಾದೇವಿ ವಿಜಯನಗರದ ಎರಡನೆಯ ದೊರೆ ಬುಕ್ಕನ ಸೊಸೆ. ಬುಕ್ಕನ ಮಗ ಕಂಪಣನ ಹೆಂಡತಿ. ತನ್ನ 
ಗಂಡನ ವೀರಜೀವನವನ್ನು ಅವಳು ಕಾವ ವಾಗಿಸಿದ್ದಾಳೆ. ಆದ್ದರಿಂದ ಈ ಕೃತಿಗೆ 'ವೀರಕಂಪರಾಯ ಚರಿತಂ' ಎಂಬ ಇನ್ನೊಂದು ಹೆಸರೂ ಇದೆ. 
ಮಹಿಳೆಯೊಬ್ಬಳು ತನ್ನ ಗಂಡನನ್ನು ಕುರಿತು ಇಂಥ ಕಾವ್ಯ ರಚಿಸಿರುವುದು ವಿಶೇಷವಾಗಿದೆ. ಇದು ಕರ್ನಾಟಕದ ಮಟ್ಟಿಗೆ ಪ್ರಥಮ ಪ್ರಯತ್ನ. 


ಬುಕ್ಕನು ತನ್ನ ಮಗ ಕಂಪಣನನ್ನು ದಕ್ಷಿಣದ ತುಂಡೀರ ಮಂಡಲ, ಕಂಚಿ, ಮಧುರೆಗಳಲ್ಲಿ ಉಂಟಾಗಿದ್ದ ರಾಜಕೀಯ ಅಸ್ತ್ಲಿರತೆ- 
ದೌರ್ಜನ್ಯಗಳನ್ನು ನಿವಾರಿಸಿ ಪ್ರಜಾನುರಾಗಿ ಆಡಳಿತ ನಡೆಸಲು ಕಳಿಸುತ್ತಾನೆ. ತಂದೆಯ ಅಪ್ಪಣೆಯಂತೆ ಕಂಪಣನು ದಂಡಯಾತ್ರೆ ಕೈಗೊಂಡು 
ಬುಕ್ಕನ ಅಪೇಕ್ಷೆಗಳನ್ನು ಈಡೇರಿಸುತ್ತಾನೆ. ಸು. 13 ವರ್ಷಕಾಲ ತಮಿಳುನಾಡಿನಲ್ಲಿದ್ದು ಒಳ್ಳೆಯ ರೀತಿಯಲ್ಲಿ ರಾಜ್ಕಾಡಳಿತ ನಡೆಸುತ್ತಾನೆ. ಇದಿಷ್ಟು 
ಇತಿಹಾಸ. ಈ ಐತಿಹಾಸಿಕ ಸಂಗತಿಗಳ ಹಂದರದ ಮೇಲೆ ಗಂಗಾದೇವಿ ಸುಂದರವಾದ ಕಾವ್ಯಬಳ್ಳಿ ಹಬ್ಬಿಸಿದ್ದಾಳೆ. ತಾನೊಬ್ಬ ಶ್ರೇಷ್ಠದರ್ಜೆಯ 
ಕವಿಯಿತ್ರಿ ಎಂಬುದನ್ನು ಸಾಧಿಸಿ ತೋರಿಸಿದ್ದಾಳೆ. ಪ್ರಸ್ತುತ ಉಪಲಬ್ಧವಿರುವ ಒಂಬತ್ತು ಸರ್ಗಗಳ 'ಮಧುರಾ ವಿಜಯಂ' ಅಪೂರ್ಣ ಕೃತಿಯೆಂಬುದು 
ವಿದ್ವಾಂಸರ ಅಭಿಪ್ರಾಯವಾಗಿದೆ. ಮಧುರೆಯ ವಿಜಯ ನಡೆದುದು 1371ರಲ್ಲಿ. ಕಂಪಣನ ಮರಣ 1374ರಲ್ಲಿ. ಈ ಮಧ್ಯಕ್ಕೆ ಮಧುರಾ 
ವಿಜಯ ರಚನೆಗೊಂಡಿರಬೇಕು. 


ಕಾವ್ಯವು ಗಣಪತಿ ಸ್ತುತಿಯೊಂದಿಗೆ ಪ್ರಾರಂಭವಾಗಿದೆ. ಗಂಗಾದೇವಿಯು ನಂತರ ಶಿವಪಾರ್ವತಿಯರನ್ನು ಸರಸ್ವತಿಯನ್ನು ಪ್ರಾರ್ಥಿಸಿದ ಮೇಲೆ 
ಗುರುಗಳಾದ ಕ್ರಿಯಾಶಕ್ತಿಯನ್ನು ಸ್ತುತಿಸಿರುವಳು. ಪೂರ್ವಕವಿಸ್ತುತಿಯಲ್ಲಿ ವಾಲ್ಮೀಕಿ, ವ್ಯಾಸ, ಕಾಳಿದಾಸ, ಬಾಣ, ಭಾರವಿ, ದಂಡಿ, ಭವಭೂತಿ, 
ಲೆಕ್ಕಯ್ಕ, ಕರ್ಣಾಮೃತದ ಕವಿ (ಹೆಸರಿಲ್ಲ), ಅಗಸ್ತ್ಯ, ಗಂಗಾಧರ, ವಿಶ್ವನಾಥರನ್ನು ಸ್ಮರಿಸಿರುವಳು. ಇವರಲ್ಲಿ ಅಗಸ್ತ್ಯ, ಗಂಗಾಧರ, ವಿಶ್ವನಾಥರು 
ಕಾಕತೀಯರ ಆಸ್ದಾನ ಕವಿಗಳು. ವಿಶ್ವನಾಥನು ಗಂಗಾದೇವಿಯ ನೇರವಾದ ಗುರು. ವಿಜಯನಗರ ರಾಜಧಾನಿ ವರ್ಣನೆಯಿಂದ ಕಾವ್ಯಕಥೆ 
ಪ್ರಾರಂಭವಾಗುವುದು. ಬುಕ್ಕನು ತನಗೆ ಕ್ರಮಾಗತವಾಗಿ ಬಂದಿರುವ ರಾಜ್ಯವನ್ನು ವೈಭವದಿಂದ ಆಳುತ್ತಿದ್ದುದನ್ನು ಮನದುಂಬಿ ಬಣ್ಣಿಸಿದ್ದಾಳೆ. 
ಅವನ ರಾಣಿವಾಸದಲ್ಲಿ ಚಂದ್ರನಿಗೆ ರೋಹಿಣಿ ಇದ್ದಂತೆ 'ದೇವಾಯಿ' ಪಟ್ಟದ ರಾಣಿಯಾಗಿ ಶೋಭಿಸುತ್ತಿದ್ದಳು. ಇವಳೇ ಕಂಪಣನ ತಾಯಿ. ಇವಳ 


ಹೆಸರು ಅನ್ಕತ್ರ ಎಲ್ಲಿಯೂ ದೊರೆಯದೆ ಈ ಕಾವ್ಯದಲ್ಲಿ ಮಾತ್ರ ದೊರೆಯುತ್ತಿರುವುದು ಗಮನಾರ್ಹ ಅಂಶವಾಗಿದೆ. 


ದೇವಾಯಿ ಗರ್ಭಧರಿಸುತ್ತಾಳೆ. ಗರ್ಭಿಣಿಯ ವರ್ಣನೆ ವಿಶೇಷವಾಗಿದೆ. ಮುಂದೆ ಜನಿಸಲಿರುವ ಮಗುವಿನ ಗುಣ ಲಕ್ಷಣ ಪರಾಕ್ರಮಗಳನ್ನು 
ಸೂಚಿಸುವಂತ ಕೆಲವು ಅಸಹಜ ಬಯಕೆಗಳುಂಟಾದವು. ಸುಖಸ್ವರೂಪಿಯಾದ ತುಂಗಭದ್ರೆ ಪಕ್ಕದಲ್ಲಿದ್ದರೂ ದೇವಾಯಿಗೆ ತಾಮ್ರಪರ್ಣಿ ನದಿಯಲ್ಲಿ 
ಜಲಕೇಳಿಯಾಡಬೇಕೆಂಬ ಆಸೆಯಾಯಿತಂತೆ (2-5) (ಮುಂದೆ ಕಂಪಣ ತಾಮ್ರಪರ್ಣಿಯ ದಂಡೆಯ ಮೇಲೆ ಯುದ್ಧ ಮಾಡಿ ಗೆಲ್ಲುವನು). ಇಡೀ 
ಪ್ರಕೃತಿ-ಪ್ರಾಣಿಗಳು ಸಂತಸದಿಂದ ಕಂಪಣನ ಬರವನ್ನು ನಿರೀಕ್ಷಿಸುತ್ತಿದ್ದುವೆಂಬುದನ್ನು ಹೇಳುತ್ತ ಕುದುರೆಗಳು 'ದೇವಾಯಿಯ ಗರ್ಭದಲ್ಲಿರುವ 
ಶಿಶು ಮುಂದೆ ಬೆಳೆದು ತಮ್ಮ ಬೆನ್ನೇರುವನೆಂದು ಹೆಮ್ಮೆಯಿಂದ ಗೊರಸಿನಿಂದ ನೆಲಕೆರೆದು ಹಿರಿಯ ಶಾಸನ ಬರೆದವು" (2-20) ಎಂದು 
ವರ್ಣಿಸಲಾಗಿದೆ. ಪುತ್ರ ಜನನದ ಸುದ್ದಿ ತಿಳಿದು ಬುಕ್ಕ ಹರ್ಷಗೊಂಡುದು, ಪುತ್ರೋತ್ಸವದ ಸಂಭ್ರಮ ಇವೆಲ್ಲ ವಿವರವಾಗಿ ಚಿತ್ರಿಸಲ್ಪಟ್ಟಿವೆ. 


ಕಥಾನಾಯಕ ಕಂಪಣನಿಗೆ ಯೌವನೋದಯವಾಯಿತು. 


ಬುಕ್ಕನು ಕಂಪಣನಿಗೆ ತಾನೇ ಗುರುವಾಗಿ ವಿದ್ಯಾಭ್ಯಾಸ ಮಾಡಿಸುತ್ತಾನೆ. | 
ಬುಕ್ಕನು ಹಲವಾರು ಕನೈೆಯರನ್ನು ತಂದು ಕಂಪಣನ 


ತರುಣಸುಂದರ ಕಂಪಣನ ಅಂಗಾಗಗಳನ್ನೆಲ್ಲ ಗಂಗಾದೇವಿ ರಸವತ್ತಾಗಿ ವರ್ಣಿಸಿದ್ದಾಳೆ. 
ಲಗ್ನ ಮಾಡುತ್ತಾನೆ. ಅವರಲ್ಲಿ ತಾನು (ಗಂಗಾದೇವಿ) ಮುಖ್ಕಳಾದ ಸತಿಮಣಿ ಎಂಬುದನ್ನು ಶಕ್ರನಿಗೆ ಶಚಿ, ಹರಿಗೆ ರಮೆ, ಶಂಭುವಿಗೆ ಸತಿ ಇದ್ದಂತೆ 
ತಾನಿರುವೆನೆಂದು ಸೂಚ್ಯವಾಗಿ ಹೇಳಿದ್ದಾಳೆ. ತರುಣ ಯುವರಾಜನಿಗೆ ತಂದೆ ಬುಕ್ಕನು ನೀಡುವ ಉಪದೇಶ ರಾಜನೀತಿಯ, ಸಾರಸರ್ವಸ್ವವನ್ನು 
ಒಳಗೊಂಡಿದೆ. ಅವನು ಮಗನಿಗೆ ''ತಾರುಣ್ಶ್ಯ ಮತ್ತು ಸಂಪತ್ತು ಒಂದಕ್ಕೊಂದು ಬೆರೆತರೆ ಹೆಜ್ಜೆಹೆಜ್ಜೆಗೆ ಎಡವಿ ಬೀಳುವವರೇ ಹೆಚ್ಚು. ನೀನು 


85 


ರದಿಂದಿರು. ರಾಷ್ಟ್ರದ ಸಂಪದವೆಂದರೆ ಜನಪದರು. ಅವರನ್ನು ಅತಿ ಕ್ರೂರ ರೀತಿಯಿಂದ ಆಳಲಾಗದು. ನೀನು ಧೈರ್ಯ ಬಾಸ 

ಸು ಜು ಕೆಡುಕನ್ನಳೆಯುವ ಸೂಕ್ಷ್ಮಮತಿಯಾಗಿ" (3-30 ರಿಂದ 36) ಎಂದು ಬುದ್ದಿವಾದ ಹೇಳುತ್ತಾನೆ. ಮುಂದೆ ಕಂಪಣನಿಗೆ 

ತ ಜಯಕ್ಕೆ ಹೊರಡಲು ಅಪ್ಪಣೆಮಾಡಿ ತುಂಡೀರ ಮಂಡಲದ ಚಂಪನನ್ನು ಮಧುರೆಯ ಸುಲ್ತಾನನನ್ನು ನಿರ್ಮೂಲನೆ ಮಾಡಲು ಸೂಚಿಸುತ್ತಾನೆ. 
ವೆ ಕೆ 


ಕಂಪಣ ದಂಡಯಾತ್ರೆಯ ಸಿದ್ಧತೆಗೆ ತೊಡಗುತ್ತಾನೆ. ಆನೆ, ಕುದುರೆ, ಕಾಲ್ದಳ ಪಡೆ ಸಿದ್ಧವಾಗುವ ವಿವರಗಳಿವೆ. ಸಾಗರದಂತೆ ವ್ಯಾಪಿಸಿನಿಂತ 
ಸೈನ್ನದ ಚಲನವನಲಗಳನ್ನು ಯಥಾವತ್ತಾಗಿ ವರ್ಣಿಸಿದ್ದಾಳೆ. ಕಂಪಣ ಮಂಗಳಾಲಂಕೃತನಾಗಿ ಶುಭ ಮುಹೂರ್ತ ಎದುರು ನೋಡುತ್ತ ನಿಂತಿದ್ದಾಗ 
ತ ಬಲಭುಜ ಸ್ಫುರಿಸಿತು. ಬ್ರಾಹ್ಮಣರು ಅಥರ್ವವೇದ ಪಡಿಸುತ್ತಿದ್ದರು. ಗಂಭೀರ ಠೀವಿಯಲ್ಲಿ ದ್ವಾರಬಾಗಿಲ ದಾಟಿ ಹೊರಟ ಕಂಪಣನನ್ನು 
ಎಷ್ಟು ವರ್ಣಿಸಿದರೂ ಗಂಗಾದೇವಿಗೆ ತೃಪ್ತಿಯಿಲ್ಲ. ಅವನು ಏರಿದ ದಿವೃತುರಗವು "ಬಾಯಲ್ಲಿ ಕಚ್ಚಿದ್ದ ಕಡಿವಾಣ ಹ ಚಿತ್ತಾರದ 
ಪಕ್ಕರೆಕ್ಕೆಗಳಂಥ ಅಲಂಕಾರವಿರಲು ಗರುಡನಂತೆ ಶೋಭಿಸುತ್ತಿತ್ತು” (4-25). ಬೀದಿಯ ಬದಿಯಲ್ಲಿ ನಿಂತ ಮಾನಿನಿಯರು "ಪರ್ವತದ ಮೇಲೆ 
ಮೋಡವು ಜಲಬಿಂದುಗಳನ್ನು ಸುರಿಸಿದಂತೆ ಕಂಪನನ ಮೇಲೆ ಲಾಜಾಕ್ಷತೆ ಸುರಿಸಿದರು" (4-33). "ಸೈನ್ಕದ ಪದಧೂಳಿ ಎಂಥದು? ಧೂಳೆದ್ದು 
ಆಗಸ ತುಂಬಿಕೊಂಡಿತು. ಇದರಿಂದ ಭೂಭಾರ ತಗ್ಗಿ ಶೇಷನಿಗೆ ಹಗುರೆನಿಸಿತು'' (4-37). ಕಂಪನನ ಸೈನ್ಕ ಮುಳಬಾಗಿಲಿಗೆ ಬಂದು 
ಬೀಡುಬಿಟ್ಟಿತು. ಸೂಕ್ತ ಸಮಯಕ್ಕೆ ಚಂಪನನ್ನು ಮುತ್ತಿದನು. ಕರ್ನಾಟ ಸೇನೆಯ ಹೊಡೆತ ತಾಳಲಾರದೆ ದ್ರಾವಿಡ ಸೇನೆ ಸೋತು ಓಡಿತು. 
ಚಂಪನೊಡನೆ ಹೋರಾಡಲು ಮುಂದಾದ ತನ್ನ ದಂಡನಾಯಕರನ್ನು ಬದಿಗೆ ಸರಿಸಿ ಕಂಪಣ ಸ್ವತಃ ತಾನೇ ಎದುರಿಸಿ ನಿಂತು ಯುದ್ಧಮಾಡಿದನು. 
"ರಣರಂಗದಲ್ಲಿ ಕೆನ್ನೆತ್ತರ ಹೊಳೆ ಹರಿಯಿತು. ಭಲ್ಲೆಯಿಂದ ತುಂಡರಿಸಿದ ವೈರಿ ಭಟರ ಶಿರಗಳು ಆ ರಕ್ತದ ಪ್ರವಾಹದಲ್ಲಿ ಅಂಭೋಜದಂತೆ 
ಕಾಣುತ್ತಿದ್ದವು” (4-58). ಕಂಪಣನು ವೀರಾವೇಶದಿಂದ ಹೋರಾಡಿ ಚಂಪನನ್ನು ಇರಿದು ಇಂದ್ರನ ಅತಿಥಿಯಾಗುವಂತೆ ಮಾಡಿದನು. ಇಂಥ 


ಯುದ್ಧವರ್ಣನೆಯಿಂದಾಗಿ ಈ ಕಾವ್ಯೃಭಾಗವು ಮಹತ್ವದ ದಾಖಲೆಯೆನಿಸಿದೆ. 


ಕಂಪಣನು ಮರಕತ ನಗರವನ್ನು (ಕಾಂಚೀಪುರ) ರಾಜಧಾನಿ ಮಾಡಿಕೊಂಡು ಪ್ರಜಾನುರಾಗಿಯಾಗಿ ರಾಜ್ಯಭಾರಮಾಡುತ್ತಿದ್ದನು. ಹಳೆಯ 
ವೈರವನ್ನು ಮರೆತು ರಾಜರೆಲ್ಲ ಅವನಿಗೆ ಸಹಕಾರ ನೀಡಿದರು. ಅವನ ಓಲಗದಲ್ಲಿ ಸಂಗೀತ ನೃತ್ಯ ಕಾವ್ಶವಾಚನಗಳು ನಿರಂತರವಾಗಿ 
ನಡೆಯುತ್ತಿದ್ದವು. ಖುತುಮಾನಗಳಿಗೆ ಅನುಸಾರವಾಗಿ ಕಂಪಣನು ತನ್ನ ಅಂತಃಪುರದ ನಾರಿಯರೊಂದಿಗೆ ಸುಖವಾಗಿ ಕಾಲಕಳೆಯುತ್ತಿದ್ದನು. ಅವನ 
ರಸಿಕತೆ ಮತ್ತು ಸದಭಿರುಚಿಗಳು ವಿವರವಾಗಿ ಇಲ್ಲಿ ವರ್ಣಿಸಲ್ಪಟ್ಟಿವೆ. ಕಂಪಣನ ದಾಂಪತ್ಯ ಸುಖ ನಿತ್ಯ ನೂತನವಾದುದು. ಅವನು 
ಹೂಕೊಯ್ಕಲು ಉದ್ಯಾನಕ್ಕೆ ತನ್ನರಸಿಯರೊಂದಿಗೆ ಹೋದಾಗ ನಡೆಯುವ ಸರಸ ಸಲ್ಲಾಪಗಳನ್ನು ಗಂಗಾದೇವಿ ಉತ್ಸಾಹದಿಂದ ಬಣ್ಣಿಸಿದ್ದಾಳೆ. 
ಕಂಪಣನ ವನವಿಹಾರ, ಮೃಗಯಾವಿನೋದ, ಜಲಕ್ರೀಡೆಗಳನ್ನು ಕೂಡ ಸವಿವರವಾಗಿ ವಿವರಿಸಿದ್ದಾಳೆ. ಒಂದು ಸುಂದರ ಸಂಜೆಯಲ್ಲಿ ನಡೆಯುವ 
ವರ್ಣನೆಗಾಗಿಯೇ ಏಳನೆಯ ಸರ್ಗ ಮೀಸಲಾಗಿದೆ. ಗಂಗಾದೇವಿಯ ಪ್ರತಿಭಾಶಕ್ತಿ, ವರ್ಣನಾಶಕ್ತಿ, ಕಲ್ಪನಾಶಕ್ತಿಗಳು ಇ 
. ಮುಪ್ಪುರಿಗೊಂಡಿವೆಯೆಂದು ಹೇಳಬಹುದು. "ತಾವರೆಗಳನ್ನರಳಿಸುವ ಕಾರ್ಯದಲ್ಲಿ ನಷ್ಟವಾದ ತನ್ನ ತೇಜಸ್ಸನ್ನು ಮರಳಿ ಪಡೆಯಲು ಸೂರ್ಯನು 
ಪಡುವಲ ಕಡಲಿನೊಳಗೆ ಇಳಿಯ ತೊಡಗಿದನು" (7-2). "ಸಾಗರದ ತರಂಗಗಳ ಮೇಲೆ ಮೋಡಗಳು ಪ್ರತಿಬಿಂಬಿಸಿವೆ. ಹೀಗೇಕೆ? ಸೂರ್ಯನು 
ಕೆಳಗಿಳಿಯಲಿಕ್ಕೆ ನಿರ್ಮಿಸಿರುವ ರತ್ನ ಸೋಪಾನಗಳವು" (7-8). ಹೀಗೆ ಸೂರ್ಯಾಸ್ತವನ್ನು ವರ್ಣಿಸಿದ್ದಾಳೆ. "ಶಶಿಗರ್ಭೆಯಾದ ದಿಗ್ವನಿತೆ ಪ್ರಸ 
ಕಾಲದಲ್ಲಿ ತಿಮಿರ ಎಂಬ ಕಪು ಎ ಬಟ್ಟೆಯನ್ನು ಬಿಚ್ಚಿ ಎಸೆದಾಗ ಧವಳಕಾಂತಿ ಮೂಡಿತು" (7-35). ಇದು ಚಂದ್ರೋದಯದ ವರ್ಣನೆ. ಇಂಥ 
ರಮ್ಮ ವಾತಾವರಣದಲ್ಲಿ ಕಂಪಣನು ಗಂಗಾದೇವಿಯನ್ನು ಕಂಡು "ಕಮಲ ಮುಖಿ, ಈ ಸುಂದರ ಸಂಜೆಯನ್ನು ನೋಡಿದೆಯಾ? ನೀನು ಇದನ್ನು 
ಬಣ್ಣಿಸಿ ನನ್ನ ಕಿವಿಗೆ ಅಮೃತವನ್ನು ಉಣಬಡಿಸು" (7-40) ಎಂದನು. ಆಗ ಗಂಗಾದೇವಿ "ಅವನತಾಂಭೋಜ ಮುಖಿಯಾಗಿ ತುಸು ನಾಚಿ 
ಶುಚಿಸ್ಮಿತೆಯಾದಳು' (7-41). ಇಲ್ಲಿ ಕಂಪಣನ ಸುಸಂಸ್ಕೃತ ಅಭಿರುಚಿಯೂ ಗಾಂಗಾದೇವಿಯ ಲಲಿತ ಗಂಭೀರ ವ್ಯಕ್ತಿತ್ವವೂ ಒಡಮೂಡಿವೆ. 


\ 
ಎಂಟನೆಯ ಸರ್ಗದಲ್ಲಿ ಪೌರಾಣಿಕ ಎನಿಸುವ ಘಟನೆಗಳ ವರ್ಣನೆಯಿದೆ. ಕಂಪಣನಿಗೆ ದೇವತಾ ಸ್ತ್ರೀಯೊಬ್ಬಳು ಕಂಡು ದ್ರಾವಿಡ ದೇಶದಲ್ಲಿ 
ತುರುಕರು ಮಾಡುತ್ತಿರುವ ಹಾವಳಿ, ಚಿದಂಬರಂ ಮತ್ತು ಶ್ರೀರಂಗಂ ದೇವಾಲಯಗಳ ದುರವಸ್ಥೆ, ಜನತೆಯು ಅನುಭವಿಸುತಿ ರುವ ಸಂಕಟ ಇವನ್ನೆ ಲ 
ಮನಕರಗುವಂತೆ ವರ್ಣಿಸುತ್ತಾಳೆ. ತರುಣಿಯರ ಕುಚಮಂಡಲದಿಂದ ತೊಳೆದ ಚಂದನ ಲೇಪದಿಂದ ಬೆಳ್ಳಗೆ ಶೋಭಿಸುತಿ ದ್ದ ತಾಮ್ರಪರ್ಣಿ ನದಿಯು 
ಇಂದು ತುರುಕರ ಹತ್ಯೆ ಮಾಡಿದ ಗೋವುಗಳ ರಕ್ತದಿಂದ ಕೆಂಪಗಾಗಿದೆ. ದ್ರಾವಿಡ ಜನರು ಕಂಗೆಟ್ಟಿದ್ದಾರೆ. ಎಂದೆಲ್ಲ ವಿವರಿಸುತ್ತ ಒಂದು 


ಹತ ಯಮನೂ ಎದುರಿಸಲಾರ, ಈ ಉಗ್ರ ರೂಪದ ಖಡ್ಗದಿಂದ ತುರುಕರ ರುಂಡಗಳನ್ನು ಚೆಂಡಾಡು. ಈ ರಾಜ್ನದಲಿ ಶಾಂತಿ ನೆಲೆಸುವಂತೆ 
ಮಾಡು" ಎಂದು ಆದೇಶವಿತ್ತ ಳು. 


ಕೆ ಸ 
ಕ ಒಂಬತ್ತನೆಯ ಸರ್ಗದಲ್ಲಿ ಮಧುರೆಯ ಮುತ್ತಿಗೆ ಮತ್ತು ವಿಜಯಗಳು ವರ್ಣಿಸಲ್ಪಟ್ಟಿವೆ. ಧನುರ್ಧರರು ಬಿಡುತಿದ 
೨ಧದಿಂದ ತುಂಡಾದ ಯೋಧರ ಕೈಗಳು ಸರ್ಪ ಯಜ್ಞದಲ್ಲಿ ಸರ್ಪಗಳು ಬಂದು ಬೀಳುವಂತೆ ಬೀಳುತ್ತಿದ್ದವು. ಆನೆಗಳ ತಲೆ ಬರಿದು 


86 


ಮುತ್ತುಗಳು ಸುರಿಯುತ್ತಿದ್ದವು ರಕ್ತ ಹರಿಯುತ್ತಿ ತ್ತು. ಸೊಂಡಿಲಿನ ನಾಳಗಳಿಂದ ರಕ್ಕಸಿಯರು ಆ ರಕ್ತ ಕುಡಿಯುತ್ತಿದ್ದರು. ಬಾಯಲ್ಲಿ ಮುತು ಗಳು 
ಬಂದಾಗ ಥೂ ಎಂದು ಉಗುಳಿ ಮತ್ತೆ ಕುಡಿಯುತ್ತಿದ್ದರು (9-6). ಮದ್ದಾನೆಯೊಂದು ವೀರನೊಬ್ಬನನ್ನು ಮೇಲಕ್ಕೆ ತೂರಿತು. ಪ ಕೆಳಗೆ 
ಬೀಳುವಷ್ಟರಲ್ಲಿ ಈಟಿಯಂತೆ ಚೂಪಾಗಿರುವ ತನ್ನ ಕೋರೆಗಳಿಂದ ಅವನನ್ನು ಇರಿಯಿತು (9-9), ತನ್ನ ಮೇಲೆ ಬಾಣಗಳ ಮಳೆಗರೆದು ತನಗೆ 
ವೀರ ಸ್ವರ್ಗ ಪ್ರಾಪ್ತವಾಗುವಂತೆ ಮಾಡಿದ ವೈರಿಯನ್ನು ಒಬ್ಬ ಯೋಧ ಕೊಂಡಾಡುತ್ತಿದ್ದನು. ಕಂಪಣನು ವೀರಲಕ್ಷ್ಮಿಯ ಕಡೆಗಣ್ನೋಟವೋ 
ಎಂಬಂತೆ ಬಾಣಗಳ ಮಳೆಸುರಿಸಿದನು (9-31). ಯವನನ ಬಾಣಗಳಿಂದ ಕಂಪಣನ ಮೈಮೇಲೆ ಗೀರುಗಳುಂಟಾದವು. ಅವು 
ವಿಜಯಶ್ರೀಯೊಂದಿಗೆ ಅವನು ಕಾಮಕೇಳಿ ನಡೆಸಿದಾಗ ಉಂಟಾದ ಅವಳ ಉಗುರಿನ ಗೀರುಗಳಂತೆ ಕಾಣುತ್ತಿದ್ದವು (9-31). ಕಂಪಣನು 
ವೀರಾವೇಶದಿಂದ ಕಾದುತ್ತ ಯವನನ ಬಿಲ್ಲಿನ ಸೂತ್ರವನ್ನು ಕತ್ತರಿಸಿದನು. ಅದು ವೈರಿಯ ರಾಜವಧುವಿನ ಮಾಂಗಲ್ಕ ಸೂತ್ರಕಡಿದಂತೆ 
ಗೋಚರಿಸಿತು (9-33). ಹೀಗೆ ಯುದ್ಧದ ವರ್ಣನೆ ಗಂಗಾದೇವಿಯ ಕಲ್ಪನಾಶಕ್ತಿಗೆ ದ್ಯೋತಕವಾಗಿದೆ. ಕೊನೆಯ ಸರ್ಗದ ಅಂತ್ಕಭಾಗ 
ಗಮನಿಸಿದರೆ ಕಾವ್ಯವು ಅಪೂರ್ಣವಾಗಿದೆಯೆಂದು ತಿಳಿದು ಬರುತ್ತದೆ. 


'ಮಧುರಾ ವಿಜಯಂ' ಚಾರಿತ್ರಿಕ ಕಾವ್ಯವಾಗಿರುವುದರಿಂದ ಇದರಲ್ಲಿ ಚರಿತ್ರೆಯ ಸಂಗತಿಗಳು ಕಾವ್ಯಾತ್ಮಕವಾಗಿ ವರ್ಣಿಸಲ್ಪಟ್ಟಿವೆ. ಇಂಥ 
ವರ್ಣನೆಗಳಲ್ಲಿ ಕಲ್ಪನೆ ಬೆರೆತಿರುವುದು ಸಹಜ. ಹಾಗಂತ ಇಲ್ಲಿಯ ಸಂಗತಿಗಳನ್ನೆಲ್ಲ ಅಲ್ಲಗಳೆಯಲಾಗದು. ಗಂಗಾದೇವಿ ಒಬ್ಬ ಸುಸಂಸ್ಕೃತ 
ಜೀವಿ. ತನ್ನ ಗಂಡನ ಬಗ್ಗೆ ಪ್ರೀತಿ ಅಭಿಮಾನಗಳನ್ನು ಹೊಂದಿರುವ ಗಂಭೀರ ಸ್ವಭಾವದ ಹೆಣ್ಣು. ಅವಳು ಈ ಕಾವ್ಯದ ವಿವರಗಳಲ್ಲಿ ಹಲವನ್ನು 
ಕಣ್ಣಾರೆ ಕಂಡಿರಬೇಕು. ಹಲವನ್ನು ಕೇಳಿ ತಿಳಿದುಕೊಂಡಿರಬೇಕು. ಸಂಸ್ಕೃತಿಯ ಅಧ್ಯಯನ ದೃಷ್ಟಿಯಿಂದ ಪರಿಶೀಲಿಸಿದರೆ ಅವಳ ಕಾವ್ಯ ಮಹತ್ವದ 
ಅಂಶಗಳನ್ನು ಒದಗಿಸುತ್ತಿದೆ. ಅರಮನೆಗಳ ಅಂತರಂಗದ ಚಟುವಟಿಕೆಗಳು, ಸೈನ್ಕದ ಪ್ರಯಾಣ, ಯುದ್ಧದ ಚಿತ್ರಣಗಳು ಗಮನಾರ್ಹವಾಗಿವೆ. 


ಚರಿತ್ರೆಗೆ ಪೂರಕವಾಗುವ ಹಲವು ಅಂಶಗಳು 'ಮಧುರಾ ವಿಜಯಂ'ದಲ್ಲಿರುವುದನ್ನು ಗಮನಿಸಬೇಕು. 


(1) ವಿಜಯನಗರ ಸ್ಥಾಪನೆಗೆ ಪ್ರೇರಣೆ ನೀಡಿದವರು ಕ್ರಿಯಾಶಕ್ತಿ ಪಂಡಿತ, ವಿದ್ಯಾರಣ್ಯರಲ್ಲ ಎಂಬ ಸಂಗತಿ ಇಲ್ಲಿ ಸ್ಫುಟವಾಗಿದೆ. ಗಂಗಾದೇವಿ 
"ಸರ್ವಜ್ಞಗುರು ಅಭಿನವ ಶಿವ ಕ್ರಿಯಾಶಕ್ತಿಗುರು" (1-4) ಎಂದು ಗೌರವಸಲ್ಲಿಸಿದ್ದಾಳೆ. ಅವಳ ಕಾವ್ಯದಲ್ಲಿ ವಿದ್ಕಾರಣ್ಕರ ಪ್ರಸ್ತಾಪವೇ 
ಜಲ. 


(2) ವಿಜಯನಗರ ಸಂಸ್ಥಾ ಪಕರು ಆಂದ್ರ ಮೂಲದವರಲ್ಲ ಕರ್ನಾಟಕ ಮೂಲದವರು ಎಂಬ ಸಿದ್ದಾಂತಕ್ಕೆ ಪೂರಕವಾದ ಉಲ್ಲೇಖಗಳು ಈ 
ಕಾವ್ಕದಲ್ಲಿವೆ. ಬುಕ್ಕನನ್ನು 'ಕರ್ಣಾಟ ಲೋಕ ನಯನೋತ್ಸವ ಪೂರ್ಣಚಂದ್ರ' (1-75) ಎಂದು ಬಣ್ಣಿಸಲಾಗಿದೆ. ಕಂಪಣನು 'ಕರ್ಣಾಟ 
ಕುಲ ಪ್ರದೀಪ' (9-37) ನಾಗಿದ್ದನು. ಕಂಪಣನು 'ಆಂದ್ರರೆಂಬ ಅಂಧಕಾರವನ್ನು ನಾಶಮಾಡುವ ಸೂರ್ಯನು' (9-30). ವಿಜಯನಗರದ 
ಸಂಸ್ಥಾಪಕರು ಆಂಧ್ರಮೂಲದವರಾಗಿದ್ದರೆ ಈ ವಿಶೇಷವಾದ ಬಳಕೆ ಸಾಧ್ಯವಿತ್ತೇ? ಕಂಪಣನ ಸೈನ್ಯದ ಬಗ್ಗೆ ಹೇಳುವಾಗಲೆಲ್ಲ 'ಕರ್ಣಾಟ 
ಸೇನೆ' ಎಂದು ಹೇಳಿದ್ದಾಳೆ. 


(ತಿ) ಗಂಗಾದೇವಿ ಶೈವರಾಗಿದ್ದ ಸಂಗಮ ಮನೆತನದ ಸೊಸೆಯಾಗಿದ್ದರೂ ಅವಳು ಶೈವ ವೈಷ್ಣವ ಧರ್ಮಗಳನ್ನು ಸಮಾನ ಪ್ರೀತಿಯಿಂದ 
ಗೌರವಿಸಿದವಳು. ರಾಮಾಯಣ, ಮಹಾಭಾರತಗಳ ಬಗ್ಗೆ ವಾಸ ವಾಲ್ಮೀಕಿಯರ ಬಗ್ಗೆ ಅವಳು ಗೌರವ ಭಾವನೆ ಹೊಂದಿದವಳಾಗಿದ್ದಳು. 
'ರಾವಣನಂಥ' ತುರುಕನನ್ನು ಸಂಹರಿಸಲು ಕಂಪಣನು ರಾಮನಂತೆ ಹೊರಟನು' (3-43) ಎಂದು ಹೇಳುವಲ್ಲಿ ಈ ಅಂಶವನ್ನು 
ಗಮನಿಸಬಹುದು. ಅಂದು ಧರ್ಮ ಸಮನ್ವಯತೆ ಸಹಜವಾಗಿ ರೂಢಿಯಲ್ಲಿತ್ತೆಂಬುದು ಇದರಿಂದ ತಿಳಿದುಬರುತ್ತದೆ. 


(4) ಗಂಗಾದೇವಿ ಆಂಧ್ರದವಳಾಗಿರಬೇಕು. ಅವಳು ಸ್ಮರಿಸಿರುವ ಪೂರ್ವಕವಿಗಳ ಪಟ್ಟಿಯಲ್ಲಿ ಕಾಳಿದಾಸ, ಭಾಸ, ಭಾರವಿ ಇತ್ಯಾದಿ ರಾಷ್ಟ್ರಮಟ್ಟದ 
ಕವಿಗಳೊಂದಿಗೆ ಅಗಸ್ತ್ಯ, ಗಂಗಾಧರ, ವಿಶ್ವನಾಥರ ಹೆಸರುಗಳಿವೆ. ಇವರು ಕಾಕತೀಯರ ಆಶ್ರಯದಲ್ಲಿ ಅಥವಾ ಕಾಲದಲ್ಲಿ ಇದ್ದವರು. 


ಎನಿ) 


ವಿಶ್ವನಾಥನು ಗಂಗಾದೇವಿಯ ಗುರು. ಅಂದ ಮೇಲೆ ಅವಳ ತವರುನಾಡು ಆಂದಧ್ರವಾಗಿರಬೇಕು. 


87 


17. ಕರಸ್ನಲ ನಾಗಲಿಂಗನ ಚರಿತ್ರೆಯಲ್ಲಿ ವಿಜಯನಗರ ಪಟ್ಟಣದ ಉಲ್ಲೇಖ 


ದೇವರಕೊಂಡಾರೆಡ್ಡಿ 


'ಕರಸ್ಪಲ ನಾಗಲಿಂಗನ ಚರಿತ್ರೆ'ಯನ್ನು ಬರೆದವನು ರುದ್ರಕವಿ. ಈ ರುದ್ರಕವಿಯು ಶ್ರೀರಂಗಪಟ್ಟಣದ ಸಮೀಪದ ಬಮ್ಮೂರಿನವನು. ಕ್ರಿ.ಶ. 


ಸು.1650ರಲ್ಲಿ ಈ ಕವಿ ಜೀವಿಸಿದ್ದ. ಕರಸ್ಥಲ ನಾಗಲಿಂಗನ ಚರಿತ್ರೆಯನ್ನು ಸಾಂಗತ್ಯದಲ್ಲಿ ರಚಿಸಿದ್ದಾನೆ. 


ಕರಸ್ಥಲ ನಾಗಲಿಂಗನು ಐತಿಹಾಸಿಕ ವ್ಯಕ್ತಿಯಾಗಿದ್ದು ವಿಜಯನಗರದ ರಾಜ ಪ್ರೌಢದೇವನ ಕಾಲದಲ್ಲಿದ್ದ 101 ವಿರಕ್ತರಲ್ಲಿ ಒಬ್ಬನಾಗಿದ್ದ. 
ಇವನು ಕವಿಯೂ ಆಗಿದ್ದೂ ಕರಸ್ಥಲ ನಾಗಲಿಂಗದೇವನ ತ್ರಿವಿಧಿ, ಮಡಿವಾಳಯ್ಯಗಳ ತಾರಾವಳಿ, ಕಾಲಜ್ಞಾನ ಮುಂತಾದ ಕೃತಿಗಳನ್ನು ರಚಿಸಿದ್ದಾನೆ. 


ಈ ವಿರಕ್ತನನ್ನು ತನ್ನ ಕಥಾನಾಯಕನಾಗಿ ರುದ್ರಕವಿ ತೆಗೆದುಕೊಂಡಿದ್ದಾನೆ. 


ರುದ್ರಕವಿಯು ತನ್ನ ಕಾವ್ಯದ ನಾಯಕನಾದ ನಾಗಲಿಂಗನು ಸತ್ತ 200 ವರ್ಷಗಳ ನಂತರ, ವಿಜಯನಗರ ಪಟ್ಟಣ ಹಾಳಾದ ಸುಮಾರು 
83 ವರ್ಷಗಳ ತರುವಾಯ ಕಾಲದಲ್ಲಿ ಈ ಕೃತಿಯನ್ನು ರಚಿಸಿದ್ದಾನೆ. ಹೀಗಾಗಿ ಈ ಕೃತಿಯಲ್ಲಿ ವರ್ಣಿಸಿರುವ 'ವಿಜಯನಗರ ಪಟ್ಟಣ'ದ 
ನಿಜವೈಭವವನ್ನು ರುದ್ರಕವಿ ಕಂಡಿರಲಾರ. ಆದರೂ ಅದರ ಅವಶೇಷಗಳನ್ನು ಕವಿಯು ನೋಡಿರಬಹುದು. ವಿಜಯನಗರದ ಗತವೈಭವವನ್ನು 
ಕೇಳಿರಬಹುದು. ಈ ಕಾರಣದಿಂದ ಈ ಕೃತಿಯಲ್ಲಿ ನೀಡಿರುವ ವಿವರಗಳು ಎಷ್ಟರಮಟ್ಟಿಗೆ ಈ ಪಟ್ಟಣಕ್ಕೆ ಅನ್ವಯಿಸುತ್ತವೆಯೆಂದು ಹೇಳಲು ' 
ಸಾಧ್ಯವಿಲ್ಲ. ಆದರೂ ಕವಿ ಕಣ್ಣಿಗೆ ಕಟ್ಟುವಂತೆ ವಿಜಯನಗರದ ವರ್ಣನೆಯನ್ನು ಮಾಡಿದ್ದಾನೆ. ಕ 


ಅಕ್ಕಸಾಲಿಗರ ಜಾತಿಗೆ ಸೇರಿದ ನಾಗಯ್ಯನು ವಿರಕ್ತಿಯನ್ನು ಸ್ಟೀಕರಿಸಿ ತನ್ನ ಗುರುವಾದ ಶಾಂತವೀರಯ್ಕನೊಡನೆ ದೇಶಸಂಚಾರ ಹೊರಡುತ್ತಾನೆ. 
ಅನೇಕ ಊರುಗಳನ್ನು ದಾಟಿ ಗುಮ್ಮಳಾಪುರಕ್ಕೆ ಬಂದು ಅಲ್ಲಿ ಲೀಲೆಗಳನ್ನು ಮೆರೆದು ಅಲ್ಲಿಂದ ವಿಜಯನಗರದ ಕಡೆಗೆ ಬರುತ್ತಾನೆ. ಈ ಭಾಗದಿಂದ 
ವಿಜಯನಗರದ ದಾರಿಯ ವರ್ಣನೆಯನ್ನು ಕವಿ ನೀಡುತ್ತಾನೆ. ವಿಜಯನಗರಕ್ಕೆ ಬರುವ ದಾರಿಯಲ್ಲಿಯ ಕೆರೆಗಳು ಸರೋವರಗಳಂತಿದ್ದವು. 
ಕಾಲುವೆಗಳು ನಂದಿಯಂತಿದ್ದವು. ನಾನಾಬಗೆಯ ಹಣ್ಣಿನ ಮರಗಳು ದಾರಿಯಲ್ಲಿದ್ದವು. ಇಕ್ಕೆಲಗಳಲ್ಲಿ ಬೆಳೆದಿದ್ದ ಹೆಮ್ಮರಗಳಿಂದ ಸೂರ್ಯನ 
ಬೆಳಕು ನೆಲದ ಮೇಲೆ ಬೀಳುತ್ತಿರಲಿಲ್ಲ. ದಾರಿಯಲ್ಲಿ ಅಡಿಗಡಿಗೆ ಅನ್ನಛತ್ರಗಳು, ಅರವಟಿಗೆಗಳು ಇದ್ದವು. ಈ ಅರವಟಿಗೆಗಳ ಮುಂದೆ ಕೆರೆ, 
ಬಾವಿ, ಹೂದೋಟಗಳಿದ್ದವು. ಕಬ್ಬಿನ ಆಲೆಮನೆಗಳು ಅಲ್ಲಲ್ಲಿ ಕಾಣುತ್ತಿದ್ದವು. ಇವನ್ನೆಲ್ಲಾ ನೋಡುತ್ತಾ ಕಥಾನಾಯಕ ನಿಜಯನಗರ ಪಟ್ಟಣದ 
ಸಮೀಪದ ಉಪವನದಲ್ಲಿ ನಿಲ್ಲುತ್ತಾನೆ. ಇವನು ಹಂಪೆಗೆ (ವಿಜಯನಗರ ಪಟ್ಟಣ) ಬರುವ ವೇಳೆಗೆ ಅಲ್ಲಿ 100 ವಿರಕ್ತರು ಇರುತ್ತಾರೆ. 


ಕುಂತಳ ದೇಶದಲ್ಲಿ ಹಂಪೆಯಿತ್ತು. ಹಂಪೆಯ ಹತ್ತಿರದಲ್ಲಿ ವಿಜಯನಗರವಿತ್ತು. ಇದು ಇಂದ್ರನ ಅಮರಾವತಿಗಿಂತಲೂ ಶ್ರೀಮಂತವಾಗಿತ್ತು. 
ಕವಿಯ ಮಾತಿನಲ್ಲಿ ಹೇಳುವುದಾದಲ್ಲಿ ಕಲಿಯುಗದ ಸ್ವರ್ಗವೇ ಇಲ್ಲಿ ಇಳಿದಿತ್ತು. ಸಿರಿಯಲ್ಲಿ ಕುಬೇರನ ಅಳಕಾಪುರ, ವಿಸ್ತಾ ರದಲ್ಲಿ ಕಂಚಿ, 
ಹರಭಕ್ತಿಯಲ್ಲಿ ಕಲ್ಯಾಣವನ್ನು ಹೋಲುತ್ತಿತ್ತು. ಈ ಪಟ್ಟಣದ ಸುತ್ತಳತೆ ಮೂರು ಯೋಜನಗಳು. ಇದಕ್ಕೆ 9 ದೊಡ್ಡ ಬಾಗಿಲುಗಳಿದ್ದವು, 
18 ದಿಡ್ಡಿಗಳಿದ್ದವು.. 32 ಕೇರಿಗಳಿಂದ ಪಟ್ಟಣ ಕೂಡಿತ್ತು. ಸೊನ್ನಾರಗೆಲಸ, ರತ್ನಗೆಲಸ ಮಾಡುತ್ತಿದ್ದ ಮನೆಗಳು, ಮೋಹಕವಾದ ಹೆದ್ವಾರಗಳು 
ರಂಜಿಸುತ್ತಿದ್ದವು. ಭರತಖಂಡದ ಅನೇಕ ದೇಶಗಳು ಹಾಳಾದ ಮೇಲೆ ಅಲ್ಲಿನ ಲಕ್ಷ್ಮಿ (ಸಂಪತ್ತು) ಈ ವಿಜಯನಗರ ಪಟ್ಟಣದಲ್ಲಿ ಬಂದು 
ನೆಲೆಸಿದಳಂತೆ. ಕೋಟೆಯು ಅಗಳು, ಕೊತ್ತಳಗಳಿಂದ ಕೂಡಿ ಸೊಗಸಾಗಿತ್ತು. 


ಕೋಟೆಯ ಹುಲಿಮುಖದ ಮುಂದೆ ಆಯುಧ ಹಿಡಿದ ಪುರಗಾಹಿನವರು ಬಾಗಿಲು ಕಾಯುತ್ತಿದ್ದರು. ಊರ ಒಳಗೆ ಸೋಮವೀದಿ, ನಾನಾ 
ಬಗೆಯ ಅಂಗಡಿಗಳು, ಚಿತ್ರದ ಮಳಿಗೆ ಮಂಟಪ, ಕಸ್ತೂರಿ, ಜವಾದಿ ಮುಂತಾದ ಸುಗಂಧದ್ರವೃಗಳ ಮಾರಾಟದ "ಅಂಗಡಿಗಳಿದ್ದವು. 32 


ಕೇರಿಗಳಿದ್ದ ಈ ಊರಿನಲ್ಲಿ 64 ಬೀದಿಗಳಿದ್ದವು. ಬೀದಿಗಳಲ್ಲಿನ ಮಂಟಪಗಳಲ್ಲಿ ಸಾಧುಸಜ್ಜನರ ಸಭೆ, ಧರ್ಮಶಾಸ್ತ್ರ ಗಳನ್ನು ಓದುತ್ತಿದ್ದ ಸಭೆಗಳು 
ಕಾಣುತ್ತಿದ್ದವಂತೆ. ವಾ್‌ ಉಣ 


ತೆ ಅರಮನೆಯ ದ್ವಾರವು ಉಪ್ಪರಿಗೆಯಿಂದ ಕೂಡಿತ್ತು. ಆನೆ ಕುದುರೆಗಳ ಲಾಯ, ಅರಮನೆಯ ಮುಂದಿನ ಚಂದ್ರಶಾಲೆ, ನಾಟಕಶಾಲೆ, ಅಡುಗೆ 
ಜು ತ ದೇವಾಲಯದ ಮುಂದಿನ ಓಲಗದ ಚಾವಡಿಗಳು ಕಂಗೊಳಿಸುತ್ತ ದ್ದವು. ಚಕ್ರವರ್ತಿಯ ರಾಜಮಂಟಪವನ್ನು ರತ್ನಗಳಿಂದ 
0ಕರಿಸಿದ್ದರಂತೆ. ಹಾಗೆಯೇ ಅರಮನೆಯ ನೆಲಗಟ್ಟನ್ನು ನೀಲಮಣಿ ಕಲ್ಲುಗಳಿಂದ ಜೋಡಿಸಿ ಚಿನ್ನದ ರೇಖೆಗಳಿಂದ ಬಿಗಿದಿದ್ದರಂತೆ. ಈ 


ಪಟ್ಟ 
ಪಟ್ಟಣದಲ್ಲಿ ಕುಹಕರಿಲ್ಲ. ರುದ್ರಭಕ್ತರು, ಮಂತ್ರರು, ಸಿದ್ದರು, ಸಜ್ಜನಶೀಲರಿದ್ದರು. ಈ ಪಟ್ಟಣದ ಜನರು ಮೃಷ್ಟಾನ್ನವನ್ನು ಉಂಡು 
ಸುಂದರವಾದ ಬಟ್ಟೆಬರೆಗಳನ್ನು ಧರಿಸುತ್ತಿದ್ದರಂತೆ. ಬಬ ಲ್ನು 


88 


ನಗರದ ಬ್ರಾಹ್ಮಣರು ಶಾಸ್ತ್ರ ಪುರಾಣ, ಸ್ನಾನ, ಗಾಯತ್ರಿ ಮಂತ್ರವನ್ನು ತ್ರಿಕಾಲದಲ್ಲಿ ಆಚರಿಸುತ್ತಾ ಆಚಮನ, ಅನುಷಾ ನ, ತರ್ಪಣಗಳನ್ನು 
ಕೊಡುವ ಕ್ರಿಯೆಯಲ್ಲಿದ್ದರು. ಘಟ್ಟಿ ಜೋಯಿಸರು, ಕೈಯಲ್ಲಿ ಪಂಚಾಂಗ ಹಿಡಿದ ಬ್ರಾಹ್ಮಣರು, ಯಜ್ಞಕರ್ಮ ಮಾಡಿಸುವವರು, ಪುರುಷ ಸ ಕ್ರ 


ಓದುವವರು, ವೇದಘೋಷಣೆ ಮಾಡುವವರು ಸಂಧ್ಯಾ ಜಪಗಳನ್ನು ಮಾಡುತ್ತಿದ್ದ ಬ್ರಾಹ್ಮಣರನ್ನೂ ಇಲ್ಲಿನ ಕೇರಿಗಳಲ್ಲಿ ಕಾಣಬಹುದಿತು. 


ಪಟ್ಟಣದ ಬೀದಿಗಳಲ್ಲಿ ಲಡ್ಡುಗೆ, ಬೆಲ್ಲ, ಮೂರುಂಡೆ, ರೇವಡಿ, ಚಕ್ಕುಲಿ ಮುಂತಾದವನ್ನು ಇಟ್ಟಕೊಂಡು ಮಾರುತ್ತಿದ್ದ ವೈಶ್ಯ 
ಬಾಲಕರಿದ್ದರು. ದಪ್ಪನಡುವಿನ, ದೊಡ್ಡಹೊಟ್ಟೆಯ, ಶುದ್ದ ಕುರೂಪಿಗಳಾದ ಆದರೆ ಬುದ್ಧಿವಂತರಾದ ವೈಶ್ಯರು ಅಂಗಡಿಗಳಲ್ಲಿದ್ದರು. ಪುಣುಗು, 
ಶ್ರೀಗಂಧ, ಜಿನುಗು ಪುಷ್ಪ ಮುಂತಾದವನ್ನು ಮಾರುವ ಬಣಜಿಗರಿದ್ದರು. 


ಈ ಕೃತಿಯಲ್ಲಿ ಹೇಳಿರುವ ಮತ್ತೊಂದು ವಿವರವೆಂದರೆ ವಿಜಯನಗರ ಪಟ್ಟಣದಲ್ಲಿ ನಡೆಯುತ್ತಿದ್ದ ಗಣಪತಿ ಉತ್ಸವ. ವರ್ಷ ಯತುವಿನ 
ಭಾದ್ರಪದ ಮಾಸದ ಶುದ್ದ ಚವುತಿದಿನ ಪ್ರೌಢದೇವರಾಯನು ಗಣಪತಿಯನ್ನು ಪ್ರತಿಷ್ಠಾಪಿಸಿದ. ಊರಿನ ಜನರು, ರಾಜಪರಿವಾರ, ಮಂತ್ರಿ 
ಮುಂತಾದವರು ತಮ್ಮ ಶಕ್ತ್ಯಾನುಸಾರ ಗಣಪತಿಯನ್ನು ಪೂಜಿಸಿದರು. ರಾಜನು ಬೆಲೆಬಾಳುವ ವಸ್ತುಗಳನ್ನು ಅಲ್ಲಿದ್ದವರಿಗೆ ದಾನಮಾಡಿದ. 
ವಿರಕ್ತನಾಗಯ್ಯನಿಗೆ ಪಚ್ಚೆಯ ಕಡಗವನ್ನು ತೊಡಿಸಿದ. ಈ ವಿದ್ಯಾನಗರದ ಗಣಪತಿಯನ್ನು ವಿಸರ್ಜಿಸುವ ದಿನ ಊರಿನಲ್ಲಿ ಮೆರವಣಿಗೆಯನ್ನು 
ಕೊಂಡೊಯ್ಯುತ್ತಾರೆ. ಈ ಮೆರವಣಿಗೆಯಲ್ಲಿ ರಾಜ, ಮಂತ್ರಿ ಮತ್ತು ಪರಿವಾರವೂ ಭಾಗವಹಿಸಿರುತ್ತದೆ. ಬೆನಕನನ್ನು ಮೆರವಣಿಗೆ ಮುಗಿದ 
ಮೇಲೆ ತುಂಗಭದ್ರೆಯಲ್ಲಿ ಬಿಡುತ್ತಾರೆ. 


: ಇಲ್ಲಿಂದ ಮುಂದೆ ನಾಗಲಿಂಗನು ಶ್ರೀಶೈಲಕ್ಕೆ ಹೋದ ಕಾರಣದಿಂದ ವಿಜಯನಗರದ ವರ್ಣನೆ ಈ ಕಾವ್ಯದಲ್ಲಿ ಇಲ್ಲಿಗೆ ನಿಲ್ಲುತ್ತದೆ. ಈ 
ಮೇಲಿನ ವಿವರಗಳಲ್ಲಿ ವಿಜಯನಗರದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕವಿ ವಿವರವಾಗಿ ತಿಳಿಸಿದ್ದಾನೆ. ಪ್ರೌಢದೇವರಾಯನ ಕಾಲದಲ್ಲಿನ 
ಶಿವಭಕ್ತರ ಹಾಗೂ ಶೈವಪರವಾದ ವಿವರಗಳಿಗೆ ಮಾತ್ರ ಒತ್ತು ನೀಡಿರುತ್ತಾನೆ. ಕವಿಗೆ ಕಥಾನಾಯಕನ ಶಿವಪರ ಪವಾಡಗಳನ್ನು ಮೆರೆಸುವುದೇ 
ಉದ್ದೇಶ. ಪ್ರೌಢದೇವರಾಯನೂ ಸಹ ಇವನನ್ನು ಹುಡುಕಿಕೊಂಡು ಬಂದು ಇವನಿಗೆ ಸಾಷ್ಟಾಂಗವೆರಗುತ್ತಾನೆ. ಇಂತಹ ವಿವರಗಳಿಗೆ ಕವಿ ಹೆಚ್ಚಿನ 
ಒತ್ತನ್ನು ನೀಡಿರುತ್ತಾನೆ. ವಿಜಯನಗರ ಸಾಮ್ರಾಜ್ಯದ ಸಂಪತ್ತಿನ ವರ್ಣನೆಯನ್ನು ಕವಿಯು ತಲೆಮಾರುಗಳಿಂದ ಕೇಳಿರಬೇಕು. ಇಂತಹದೇ 
ವರ್ಣನೆಯನ್ನು- ವಿದೇಶಿ ಪ್ರವಾಸಿಗರೂ ನೀಡಿರುತ್ತಾರೆ. 


ಕೃತಿಯಲ್ಲಿ ಬಂದಿರುವ ಗಣಪತಿಯ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆಯಂತಹ ಧಾರ್ಮಿಕ ಕಾರ್ಯಗಳು ಇಲ್ಲಿ ಹಿಂದಿನಿಂದಲೂ 
ಇದ್ದವುಗಳಾಗಿರಬೇಕು. ಇದನ್ನು ಪುಷ್ಟೀಕರಿಸುವಂತೆ ಹಂಪೆಯಲ್ಲಿನ ಬೃಹತ್‌ ಗಣಪತಿ ವಿಗ್ರಹಗಳಲ್ಲದೆ ಅಲ್ಲಲ್ಲಿ ಕಲ್ಲಲ್ಲಿ ಕಡೆದ ಗಣಪತಿಯ 
ಉಬ್ಬು ಶಿಲ್ಪಗಳು ಗೋಚರಿಸುತ್ತವೆ. ಮೊದಲನೆಯ ದೇವರಾಯನ ಮಂತ್ರಿಯಾದ ಲಕ್ಷ್ಮೀಧರನು ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಿದ ಸಂಗತಿ 
ಶಾಸನದಿಂದ ತಿಳಿಯುತ್ತದೆ. ಹಂಪೆಯ ಪರಿಸರದಲ್ಲಿ ವೀರಭದ್ರ, ಹನುಮಂತನ ಪೂಜೆಯಷ್ಟೇ ಪ್ರಮುಖವಾಗಿ ಗಣಪತಿ ಪೂಜೆಯೂ ಇದ್ದಿರಬೇಕು. 
(ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಾಲಗಂಗಾಧರ ತಿಲಕರು ಈ ಗಣಪತಿ ಪೂಜೆಯನ್ನು ಪುನರ್‌ ಅನುಷ್ಠಾನಕ್ಕೆ ತಂದರು.) 


ಆಧಾರ ಗ್ರಂಥ 


ರುದ್ರಕವಿಯ ಕರಸ್ವಲ ನಾಗಲಿಂಗನ ಚರಿತ್ರೆ, ಸಂಪಾದಕ: ಕೆ.ಆರ್‌. ಶೇಷಗಿರಿ. 


89 


18. ಸಿಂಗಾಡಿಯ ಶಾಂತ: ಒಂದು ಕುರುಹು 


ಮೃತ್ಯುಂಜಯ ರುಮಾಲೆ 


ವಿಜಯನಗರ ಸಾಮ್ರಾಜ್ಯದ ಸಂಗಮವಂಶದ ಅರಸನಾದ ಪ್ರೌಢದೇವರಾಯನ ಕಾಲ (ಕ್ರಿ.ಶ. ತವ ಎನ್ನವ ಧಾರ್ಮಿಕ ಚರಿತ್ರೆಯ 
ಹಿನ್ನೆಲೆಯಲ್ಲಿ ತುಂಬಾ ಮಹತ್ವಪೂರ್ಣವೆನಿಸಿದೆ. ಈ ಕಾಲಾವಧಿಯನ್ನು 'ವೀರಶೈವ ಸಮುದ್ಧರಣ ಯುಗ'ವೆಂದೂ,' ವೀರಶೈವ ಧಾರ್ಮಿಕ 
ಚರಿತ್ರೆಯ 'ನಾಲ್ಕನೆಯ ಘಟ್ಟ'ವೆಂದೂ,* 'ನೂರೊಂದು ವಿರಕ್ತರ ಯುಗ'ವೆಂದೂ' ಗುರುತಿಸಲಾಗಿದೆ. ಸ್ವತಃ ಮೋದಿಯ ರುದ್ರನೇ (ಕ್ರಿ.ಶ. | 732) 
ತನ್ನ 'ನೂರೊಂದು ವಿರಕ್ತರ ಕಾವ್ಯ'ವೆಂಬ ಕೃತಿಯಲ್ಲಿ ನೂರೊಂದು ವಿರಕ್ತರನ್ನು "'..... ಕಲ್ಕಾಣ ಮಂಡಲದ ಶಿವಭಕ್ತರ ಸಂತಾನವೆನಿಸಿ"ದವರು 
3-22) ಎನ್ನುತ್ತಾನೆ. ಇಂಥ ವಿಶೇಷ ಅಭಿಧಾನಗಳಿಂದ ಈ ಕಾಲ ವೀರಶೈವ ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರಶಸ್ತವಾದ ವೇದಿಕೆಯನ್ನೊದಗಿಸಿದೆ. 
ಈ ಕಾಲದ ಧಾರ್ಮಿಕ ಸಂದರ್ಭದಲ್ಲಿ ನೂರೊಂದು ವಿರಕ್ತರ ಪಾತ್ರ ಗಮನಾರ್ಹವಾದುದು. ಇವರು ಪ್ರೌಢದೇವರಾಯನಿಗೆ ವೀರಶೈವ 


ಧರ್ಮೋಪದೇಶ ಮಾಡಿದರು ಎಂಬ ಕೀರ್ತಿಗೆ ಪಾತ್ರರು. 


ನೂರೊಂದು ವಿರಕ್ತರೆಲ್ಲರ ಹೆಸರನ್ನೂ ಉಲ್ಲೇಖಿಸುವ ಏಕೈಕ ಕೃತಿ ಮೋದಿಯ ರುದ್ರ/(ಕ್ರಿ.ಶ. 1732)ನ 'ನೂರೊಂದು ವಿರಕ್ತರ ಕಾವ್ಕ'. 
'ನೂರೊಂದು ವಿರತರು' ಎಂಬ ಪದ ಪ್ರಯೋಗ ಕಿಕ್ಕೇರಿಯ ನಂಜುಂಡನ ಕಾಲ(ಕ್ರಿ.ಶ. 1550)ದಿಂದ 'ನಿರಂಜನ ವಂಶರತ್ನಾಕರ'ದವರೆಗೂ (ಕ್ರಿ.ಶ. 
18ನೇ ಶತಮಾನ) ಬಳಕೆಯಾಗುತ್ತದೆ. ನಡುವೆ ಬಂದ ಸುಮಾರು 8-9 ಕೃತಿಗಳು" ನೂರೊಂದು ವಿರಕ್ತ ರಲ್ಲಿ ಕೆಲವರ ಹೆಸರನ್ನು ಉಲ್ಲೆ ಖಿಸುತ್ತವೆ. 
ಕಾಲದಿಂದ ಕಾಲಕ್ಕೆ ಕೆಲವು ವಿರಕ್ತರ ಹೆಸರುಗಳು ಬಿಟ್ಟು ಹೋಗಿರುವುದಕ್ಕೆ ಅವರ ಧಾರ್ಮಿಕ ಪ್ರಭಾವವೇ ಹಿನ್ನೆಲೆಯಾಗಿರಬೇಕು. 


ಇಂದು ಬಹುತೇಕ ವಿರಕ್ತರ ಕುರುಹುಗಳು ನಮಗೆ ಅಲಭ್ಯ. ಅವರ ಸಾಂಸ್ಥಿಕ ಪರಂಪರೆ ಯಾವುದೋ ಕಾರಣದಿಂದ ಸ್ಥಗಿತಗೊಂಡಿರುವುದೇ 
ಇದಕ್ಕೆ ಕಾರಣವಿರಬಹುದು. ಆದರೆ, ನೂರೊಂದು ಎರಕ್ತರಲ್ಲಿ 18ನೇ ಕ್ರಮಸಂಖ್ಯೆಯಲ್ಲಿ ಬರುವ 'ಸಿಂಗಾಡಿಯ ಶಾಂತ'ನೆಂಬ ವಿರಕ್ತನ ಒಂದು 
ಕುರುಹು ಆತನನ್ನೂ ತಾತ್ತ್ವಿಕವಾಗಿ ಜೀವಂತವಾಗಿಟ್ಟಿದೆ. 


ಬಳ್ಳಾರಿಗೆ ಸಮೀಪದ ಹಿರೇಹಾಳು ಗ್ರಾಮದಲ್ಲಿ 'ಸಿಂಗಾಡಿ' ಎಂಬ ಉಪನಾಮದ ಒಂದು ಮನೆತನವಿದೆ. ಜಾತಿಯಿಂದ ನೇಕಾರರಾದ 
ಇವರಲ್ಲಿ ಎರಡು ವರ್ಗಗಳಿವೆ. ಒಂದು: ಮಾಂಸಾಹಾರ ಸೇವನೆಯ ಲಿಂಗಾಯತೇತರ ವರ್ಗ. ಮತ್ತೊಂದು: ಸಸ್ಕಾಹಾರಿಗಳೂ ಲಿಂಗಾಯತ 
ವಿಧಿವಿಧಾನಗಳಾದ ಲಿಂಗಧಾರಣೆ, ವಿಭೂತಿಧಾರಣೆಗಳಂಥ ಆಚರಣೆಯ ಲಿಂಗಾಯತ ವರ್ಗ. (ಇಂಥ ವರ್ಗಗಳು ಕೆಳವರ್ಗದಲ್ಲಿ ಸಾಮಾನ್ಯವಾಗಿ 
ಸಿಗುತ್ತವೆ. ಪ್ರಸ್ತುತ ಮನೆತನದಲ್ಲಿ ಶಾಂತಪ್ಪ, ಶಾಂತಣ್ಣ ಎಂಬ ಹೆಸರುಗಳನ್ನಿಡಲಾಗುತ್ತದೆ. ವಿಶೇಷವೆಂದರೆ ಹೆಣ್ಣುಮಕ್ಕಳಿಗೆ ಈ ಹೆಸರನ್ನು 


ಎದಿ 


ಇಡಲಾಗದು. ಬಹುಶಃ ಸಿಂಗಾಡಿಯ ಶಾಂತ ಎರಕ್ತನಾಗಿರುವುದರಿಂದ ಹೆಂಗಸರಿಗೆ ಈ ಹೆಸರು ಇಟ್ಟಿರಲಿಕ್ಕಿಲ್ಲ ! 


ಇಂದಿಗೂ ಆ ಮನೆಯ ಹಿರಿಯರು ತಮ್ಮ ಪೂರ್ವಜರಲ್ಲಿ ಒಬ್ಬರು 'ಶಾಂತ' ಎಂಬ ಹೆಸರಿನ ಶರಣರು ಆಗಿ ಹೋಗಿದ್ದಾರೆಂಬುದನ್ನು 
ನೆನೆಯುತ್ತಾರೆ. ಬಳ್ಳಾರಿ ಬಳಿಯ ಎತ್ತಿನ ಬೂದಿಹಾಳಿನ 'ಬಸವಣ್ಣ' ಇವರ ಮನೆದೇವರು. ಸಿಂಗಾಡಿಯ ಶಾಂತ ಶರಣತತ್ತ್ವ (ಬಸವತತ್ತ್ವ) 
ಪ್ರತಿಪಾದಕರಲ್ಲೊಬ್ಬ ಎಂಬ ಹಿನ್ನೆಲೆಯಲ್ಲಿ ಇದು ಪುಷ್ಪಿಗೊಳ್ಳುತ್ತದೆ. 


ನೂರೊಂದು ವಿರಕ್ತರ ಕಾವ್ಯದಲ್ಲಿ ಸಿಂಗಾಡಿಯ ಶಾಂತನನ್ನು ಕುರಿತು ಒಂದು ಸ್ವಾರಸ್ಕಕರ ಕಥೆಯಿದೆ. 


"ಸಿಂಗಾಡಿಯನ್ನು ಹಿಡಿದು ತಿರುಗುತ್ತಿದ್ದ ವಿರಕ್ತ ಶಾಂತನನ್ನು ಪ್ರೌಢದೇವೇಂದ್ರನು ಕರೆಸಿ 'ಈ ಕಿರಾತವೇಷ ನಿನಗೇಕೆ? ನಿಮಗೆ ಬೇಟೆಯ 
ಮೃಗವು ಅರ್ಪಿತಕೆ ಒಪ್ಪುತಿಹುದೆ?' ಎಂದು ಕೇಳಲು, ಆದಿಯಲ್ಲಿ ವೇದೋಪನಿಷತ್ತುಗಳು ಶುನಕವಾಗಿ 'ಅನಾದಿ ಪರಶಿವನೇ ಕಿರಾತ ರುದ್ರನಾಗಿ 
ಲೀಲೆಯನ್ನು ನಟಿಸಲಿಲ್ಲವೇ? ಹರಿಣಾಕಾರದ ಬ್ರಹ್ಮನನ್ನು ಹತಿಸಿ ಸಾರಥಿಯಾದ ಸರಸ್ವತಿಯನ್ನು ಬ್ರಹ್ಮನಿಷ್ಟದಂತೆ ಅವನಿಗೆ ಸತಿಯಾಗಿ 
ಮಾಡಲಿಲ್ಲವೇ? ಅವನ ಚಿದಂಶೀಭೂತರಾದ ನಾವೂ ಕಿರಾತರುದ್ರನ ಲೀಲೆಯನ್ನು ನಟಿಸುವ ಜಂಗಮ'ರೆಂದು ಹೇಳಲು, ಪ್ರೌಢದೇವನು ಅವನ 
ಮಾತಿಗೆ ನಗುತ್ತ 'ನೀನು ಬಾಣವನ್ನು ಹೇಗೆ ಪ್ರಯೋಗಿಸುವೆ ನೋಡೋಣ ತೋರಿಸು' ಎನ್ನಲು, ಸಿಂಗಾಡಿ ಶಾಂತನು ಬಿಲ್ಲನ್ನು ಹೆದೆಗೇರಿಸಿ 
ಬಾಣವನ್ನು ಬಿಟ್ಟು ಆ ಬಾಣ ತುದಿಯನ್ನು ಸೇರಿ ಬಯಲ ಸಂಧಾನದಲ್ಲಿ ಬೆರೆದನು. ಭಾಸ 


ಆದಡೆಲೆ ನೋಡು ನೋಡೆನುತ 
ನೇದುತ್ತ ಬಿಡಲು, ಗಗನಕೆ ತುಡುಕೆ ಸರಳಿನೊಳ್‌ 
ಗೈದಿ ಬಯಲಾಗಿ ಸಿಂಗಾಡಿ ಶಾಂತ ಪೋಗುತಿರೆ ನೋಡಿ ಜನವಂದಿಸಿದರು.''5 


90 


ನೂರೊಂದು ವಿರಕ್ತರು ಇದ್ದ ಕಾಲವೆಂದರೆ ಪ್ರೌಢದೇವರಾಯನ ಆಳ್ವಿಕೆಯ ಕಾಲ (ಕ್ರಿ.ಶ. 1419-47). ಕ್ರಿ.ಶ. 1732ರಲ್ಲಿದ್ದ ಮೋದಿಯ 
ರುದ್ರ ತನ್ನ ಕಾವ್ಮದಲ್ಲಿ ಹೇಳುವ ಪ್ರಕಾರ ಸಿಂಗಾಡಿಯ ಶಾಂತ ಪ್ರೌಢದೇವರಾಯನ ಕಾಲದಲ್ಲೇ ಬಯಲಾಗುತಾನೆ. ತೆ 


ಸಧ್ಮದ ಮನೆತನವನ್ನು ಈ ಕಾರಣಗಳಿಂದ ಸಿಂಗಾಡಿಯ ಶಾಂತನೊಂದಿಗೆ ತಳುಕು ಹಾಕಬಹುದಾಗಿದೆ. 
1. 'ಶಾಂತ'ನೆಂಬ ಶರಣ ತಮ್ಮ ಪೂರ್ವಜರಲ್ಲಿ ಆಗಿ ಹೋಗಿದ್ದ ಎಂದು ಇಂದಿಗೂ ಆ ಮನೆತನ ಸ್ಮರಿಸುತ್ತದೆ. 


2. 'ಶಾಂತ' ಎಂಬ ಹೆಸರನ್ನು ತಮ್ಮ ಮನೆಯ ಗಂಡಸರಿಗಷ್ಟೇ ಇಡುತ್ತಿದ್ದು ಬಹುಶಃ ವಿರಕ್ತನೆಂಬ ಕಾರಣದಿಂದ ಹೆಂಗಸರಿಗೆ ಆ ಹೆಸರು ಇಡದೇ 
ಇರುವುದು. 


3... 'ಸಿಂಗಾಡಿ' ಎಂಬ ಉಪನಾಮವನ್ನು ಇಂದಿಗೂ ಹೂಂದಿದ್ದು, ಆ ಹೆಸರಿನಿಂದಲೇ ಅವರು ಗುರುತಿಸಲ್ಪಡುತಿ,ರುವುದು. 
4. ಇವರು ವಿರಕ್ತ ಸಿಂಗಾಡಿ ಶಾಂತನ ಭಕ್ತ ಪರಂಪರೆಯವರಿರಬಹುದೇ? ಎಂದೆನಿಸುವುದು. 
೨. ಇವರ ಮನೆದೇವರು ಎತ್ತಿನ ಬೂದಿಹಾಳಿನ 'ಬಸವಣ್ಣ'ನೆಂಬುವುದು. 


6... ಮೂಲತಃ ನೇಕಾರ ಜಾತಿಯವರಾಗಿದ್ದರೂ ಆಚರಣೆ ಇತ್ಯಾದಿಗಳಿಂದ 'ಲಿಂಗಾಯತರು' ಎಂದೇ ಹೇಳಿಕೊಳ್ಳುತ್ತಿರುವುದು. 


ಟಿಪ್ಪಣಿಗಳು 
1. ವಿ. ಶಿವಾನಂದ, ಪ್ರೌಢದೇವರಾಯನ ಕಾಲದ ಕನ್ನಡ ಸಾಹಿತ್ಯ, ಪು 25. 
2. ಎಂ. ಚಿದಾನಂದಮೂರ್ತಿ, ಲಿಂಗಾಯತ ಅಧ್ಯಯನಗಳು ಪ್ರ. 375. 
3. ಆರ್‌.ಸಿ. ಹಿರೇಮಠ, ಷಟ್‌ಸ್ಟ ಲಪ್ರಭ್ರೆ ಪು. 276. 


4. ಪ್ರೌಢದೇವರಾಯನ ಕಾವ್ಯ, ಆದೃಶ್ಶ, 1580; ಚನ್ನಬಸವ ಪುರಾಣ, ವಿರೂಪಾಕ್ಷ ಪಂಡಿತ, 1584; ರಾಘವಾಂಕ ಚರಿತೆ ಸಿದ್ಧನಂಜೇಶ, 
1550; ಏಕೋತ್ತರ ಶತಸ್ಹಲ, ಸಟೀಕು, 1530; ಶರಣ ತ್ರಿವಿಧಿ ಬೊಕ್ಕಪ್ಪ 17ನೇ ಶತ.; 17ನೇ ಶತ.ದ ಕೆಲವು ಜನಪದ ಗೀತೆಗಳು; 
ಕರಸ್ಪಲದ ನಾಗಿದೇವನ ಚರಿತ್ರೆ, ರುದ್ರಕವಿ, 1650; ಬ್ರೆರವೇಶ್ಚರ ಕಾವ್ಯದ ಕಥಾಮಣಿ ಸೂತ್ರರತ್ನಾಕರ ಶಾಂತಲಿಂಗ ದೇಶಿಕ, 1672. 


೨5. ವಿ. ಶಿವಾನಂದ, ಪ್ರೌಢದೇವರಾಯನ ಕಾಲದ ಕನ್ನಡ ಸಾಹಿತ್ಯ, ಪುಟಗಳು 113, 114. 


91 


19. ಶ್ರವಣಬೆಳಗೊಳ ಮತ್ತು ವಿಜಯನಗರದ ಅರಸು ಮನೆತನಗಳು 


ಸೀತಾರಾಮ ಜಾಗೀರ್‌ದಾರ್‌ 


ಪ್ರಾಚೀನ ಕರ್ನಾಟಕದ ಗಡಿಗೆರೆಗಳು ಕಾವೇರೀ ತೀರದಿಂದ ಆ ಗೋದಾವರೀ ತೀರದವರೆಗೆ ಎಂಬುದು 'ಕವಿರಾಜಮಾರ್ಗ' ಕಾಲದಿಂದ ವಿಶ್ರುತ 
ಸಂಗತಿ. ವಿಜಯನಗರಕ್ಕೆ ಆ ವ್ಯಾಪ್ತಿ ಆಡಳಿತ ದೃಷ್ಟಿಯಿಂದ ತಪ್ಪಿತು. ಗೋದಾವರಿಯಿಂದ ಕೃಷ್ಣಾತೀರಕ್ಕೆ' ಆಡಳಿತದ ಸೀಮಾರೇಖೆ (ಕರ್ನಾಟಕಕ್ಕೆ) 
ಸರಿಯಿತು. ವೈದಿಕ (ಶೈವ, ವೈಷ್ಣವ ಹಾಗೂ ಶಾಕ್ತ), ಜೈನ ಹಾಗೂ ಬೌದ್ಧ ಧರ್ಮಗಳು - ಪಂಥಗಳು - ಉತ್ತರ ಭಾರತದಿಂದಲೇ ತಮ್ಮ 
ಶಾಖೆಯನ್ನು ದಕ್ಷಿಣಕ್ಕೆ ಚಾಚಿಕೊಂಡವು. ಚಾಚಿಕೊಳ್ಳುವಾಗ ಆಸರೆ ಸಿಕ್ಕಲ್ಲಿ ಸ್ಥಿರವಾಗಿ ನಿಂತವು. ರಾಜ್ಯ ಹಾಳಾದಾಗ, ರಾಜಧಾನಿಗಳು ದಾಳಿಕಾರರ 
ಹಾವಳಿಗೆ ಹಾಳಾದಾಗ ಈ ಎಲ್ಲ ಧರ್ಮಗಳೂ ಏಳು ಬೀಳುಗಳನ್ನು ಕಂಡಿವೆ; ಹಳ್ಳಿಗಳು ಹಂಪೆಯಾದವ್ರ, ಹಂಪೆಗಳು ಕೊಂಪೆಯಾದವು ! ಈಗಲೂ 


ಆಗುತ್ತಿವೆ ಮುಂದೆಯೂ ಆಗುತ್ತವೆ. ಬದಲಾವಣೆ ಜಗತ್ತಿನ ಧರ್ಮ. 


ಉತ್ತರದಿಂದ ಪಸರಿಸಿದ ಈ ಧರ್ಮಗಳು ನಾಡಿನ ಎಲ್ಲ ಭಾಗಗಳಲ್ಲೂ ಉತ್ತರದಿಂದ ದಕ್ಷಿಣಕ್ಕೆ ಕಾಲುಚಾಚಿವೆ. ಮೊದಲು ವೈದಿಕ ಧರ್ಮ 
ಅನಂತರ ಜೈನ ಹಾಗೂ ಬೌದ್ಧ ಧರ್ಮಗಳು ಚಾಚಿರಬೇಕು. ಕೆಲ ಪ್ರಾಚೀನ ಸ್ಥಳಗಳ ಉತ್ಪನನ ಆಗುವವರೆಗೆ ಇದಮಿತ್ವಂ ಎಂದು ಹೇಳಲು 
ಆಗುವುದಿಲ್ಲ. ಅಂತಹ ಸ್ಥಳಗಳಲ್ಲಿ ಪ್ರಾಚೀನ ಕಾಲದಲ್ಲಿ ಕನ್ನಡದ ನೆಲೆಯೆ ಆಗಿದ್ದ ಮುನಿ ಪಂಪನು 'ಕವಿತಾಗುಣಾರ್ಣವ' ಎಂಬ ಸನ್ಮಾನ ಪಡೆದ 
ಸ್ಥಳ ಬೋದನ/ಪೋದನ: ಹಾಗೂ ಅದರ ಸುತ್ತಮುತ್ತಣ ಪ್ರದೇಶ. ಈ ಒಂದು ಕೆಲಸ ಆಗಬೇಕು. ಬೋದನ, ಸನ್ನತಿ, ಹಂಪೆ ಹಾಗೂ 
ಶ್ರವಣಬೆಳಗೊಳಗಳು ಪ್ರಾಚೀನ ಕರ್ನಾಟಕದ ಕೆಲವು ಮಹತ್ವದ ಸ್ಥಳಗಳು. ಹಂಪಿ ಅಲ್ಲಲ್ಲ 'ವಿಜಯನಗರ' ಸಂಗಮ ಮನೆತನಕ್ಕೆ ರಾಜಧಾನಿ 
ಆದ ಕಾಲದಿಂದ ಅದಕ್ಕೆ ಇನ್ನಷ್ಟು ಮಹತ್ವ ಬಂದಿತು. ರಾಮಾಯಣ ಕಾಲದಿಂದಲೂ ಒಂದು ಪ್ರಸಿದ್ದ ಸ್ಥಳವಾದ ಹಂಪಿ ಅದರ ಪರಿಸರದ- 
ಸುತ್ತಮುತ್ತಣ-ಊರುಗಳು ತಮ್ಮಷ್ಟಕ್ಕೆ ಪ್ರಸಿದ್ಧವಾಗಿದ್ದವು. ಅದಕ್ಕೆ ಕಾರಣ ಬಹಳ ಪ್ರಾಚೀನ ಕಾಲದಿಂದಲೂ ವೈದಿಕ ಧರ್ಮಾನುಯಾಯಿಗಳಿಗೆ 
ತೀರ್ಥಕ್ಷೇತ್ರವಾದ ಪಂಪಾ ಕ್ಷೇತ್ರದ ಮತ್ತು ಅವುಗಳ ಸಂಬಂಧ - ನಿಕಟತೆ. ಬರಿ ಧಾರ್ಮಿಕ ಕ್ಷೇತ್ರ ಇರುವುದಕ್ಕಿಂತಲೂ ಒಂದು ಸ್ಥಳ 
ರಾಜಧಾನಿಯಾಗಿ ಇದ್ದರೆ ಅದಕ್ಕೆ ಹೆಚ್ಚು ಮಹತ್ವ ಇರುತ್ತದೆ. ಇನ್ನು ಒಂದೊಮ್ಮೆ ಈ ಸ್ಥಳ ಕಲ್ಕಾಣದ ಚಾಳುಕ್ಕರಿಗೆ, ಪಲ್ಲವನೊಳಂಬ ರಾಜರಿಗೆ 
ಒಂದು ರಾಜಧಾನಿಯೊ ಇಲ್ಲವೇ ಉಪರಾಜಧಾನಿ ಆಗಿದ್ದುದು ಅದರ ಬೆಳವಣಿಗೆಯಲ್ಲಿ ಮಹತ್ವದ ಒಂದು ಸಂಗತಿಯಾಗಿದೆ. ರಾಜಧಾನಿಯ 
ಪಟ್ಟ ತಪ್ಪಿದಾಗ ಅದು ದಾಳಿಯಲ್ಲಿ ಹಾಳಾದದ್ದು ಕೊಂಪೆಯಾಗಿ ಉಳಿಯಿತು. ಹೀಗೆಯೆ ಶ್ರವಣಬೆಳಗೊಳದ ಇತಿಹಾಸವನ್ನು ಪರಿಶೀಲಿಸಿದರೆ 
ನಮಗೆ ಕಂಡು ಬರುವ ಸಂಗತಿ - ಶ್ರವಣಬೆಳಗೊಳ ಮೂಲತಃ ಒಂದು ಬೆಟ್ಟಕಾಡು ಪ್ರದೇಶ, ಉತ್ತರ ಭಾರತದ ಭದ್ರಬಾಹು ಹಾಗೂ ಚಂದ್ರಗುಪ್ತ 
ಇವರ ನಾಲಗೆಯಲ್ಲಿ - ಅವರ ಭಾಷೆಯಲ್ಲಿ - ಮೊದಲ ಬಾರಿಗೆ ತಪಸ್ಸಿಗೆ ಸ್ಥಳವನ್ನು ಆರಿಸಿಕೊಂಡಾಗ ಅವರು ಹೇಳಿದ ಭಾಷೆಯ ಶಬ್ದ 'ಕಟವಪ್ರ'. 
ಅವರ ಅನಂತರವೇ ಆ ಪ್ರದೇಶಕ್ಕೆ ಪ್ರಾಧಾನ್ಯತೆ ಬಂದದ್ದು. ತತ್ಪೂರ್ವದಲ್ಲಿ ಅದು ಜನವಸತಿ ಆದುದಕ್ಕೆ ಆಧಾರಗಳಿಲ್ಲ. ಜನವಸತಿಯನ್ನು ಅದು 
ಪಡೆದಿದ್ದರೆ ಆ ಜೈನ ಯತಿಗಳು ಅದನ್ನು ತಪಸ್ಸಿಗೆ ಯೋಗ್ಯ ಸ್ಥಳವೆಂದು ಆರಿಸಿಕೊಳ್ಳುತ್ತಿದ್ದಿಲ್ಲ.3 ಜೈನಯತಿಗಳಿಂದ ವಸತಿಯನ್ನು ಪಡೆದ ಈ 
ಸ್ಥಳ ಕಾಲಾನುಕಾಲದಲ್ಲಿ ಅವರ ಪ್ರಭಾವದಿಂದ ರಾಜರನ್ನೂ ಆಕರ್ಷಿಸಿತು. ಹೀಗೆ ಬಂದವರಲ್ಲಿ ಆ ಪ್ರದೇಶದ ಒಡೆಯರಲ್ಲಿ ಒಬ್ಬರಾದ ಬಾಣರಲ್ಲಿ 
'ದಿಂಡಿಕರಾಜನೂ' ಒಬ್ಬ. ಶ್ರವಣಬೆಳಗೊಳ ಒಂದೊಮ್ಮೆ ಬಾಣರ ರಾಜ್ಯ ವಿಭಾಗವೂ ಆಗಿತ್ತು ಮತ್ತೆ ಅವರ ಒಂದು ದುರ್ಗವೂ ಆಗಿತ್ತು. 


ಕನಾದೋ .... [ಬಾ]ಣ ವಂಶಾ[ದಾ] 
ಕಳ್ವಪ್ಪಿನ ದುರ್ಗ... ¥ 


ರಾಷ್ಟ್ರಕೂಟ ದೊರೆ ಕಂಬಯ್ಕನ ಕಾಲದಲ್ಲಿ ಅದು 'ಬಣರಸರ್ಕೃಟ್ಟಪ್ಪು' ಎಂದೇ ಪ್ರಸಿದ್ಧವಾಗಿತ್ತು. 'ಪೆರ್ತ್ವಾಣವಂಶ'ದ ರಾಜನೊಬ್ಬನ 
ಉಲ್ಲೇಖವೂ ಒಂದು ಶಾಸನದಲ್ಲಿ ಬಂದಿದೆ." ಹೊಯ್ಸಳ ದೊರೆ ವಿನಯಾದಿತ್ಮನು 'ಕಳ್ಬಪ್ಪುಸಾಯಿರ' (ಕಳ್ಪಪ್ಪು-1000)” ಅರ್ಥಾತ್‌ 
ಶ್ರವಣಬೆಳಗೊಳ-1000 ಪ್ರದೇಶವನ್ನು ಗೆದ್ದುದಾಗಿ ತಿಳಿದು ಬರುತ್ತದೆ. ಗಂಗದೊರೆ ಶ್ರೀಪುರುಷ ಮಹಾರಾಜನ ಕಾಲಕ್ಕೇನೇ 'ಕಟ್ಟಪ್ಪು-1000' 
ಅಸ್ತಿತ್ವಕ್ಕೆ ಬಂದಿತ್ತೆಂದು ಡಾ. ದೇವರಕೊಂಡಾರೆಡ್ಡಿ ಯವರು ಕಂಡುಹಿಡಿದ ಶ್ರವಣೇರಿಯ ಕಲ್ಲೇಶ್ವರ ದೇವಾಲಯದ ಮುಂದಿನ ಶಾಸನದಿಂದ ಇದೀಗ 
ಏದಿತವಾಗಿದೆ. ಕಟ್ಟಪು ಸಾವಿರ ವಿಭಾಗ ಗಂಗರ ಕಾಲಕ್ಕೆ ಮತ್ತು ಹೊಯ್ಸಳರ ಆರಂಭದ ಕಾಲದಲ್ಲಿ ಇದ್ದ ಹಾಗೆ ಹೊಯ್ಸಳರು 
ಪ್ರವರ್ಧಮಾನರಾದಾಗ ಉಳಿಯಲಿಲ್ಲವೆಂದು ತೋರುತ್ತದೆ. ಗಂಗರ ಕಾಲಕ್ಕೆ ಒಂದು ಉಪ ವಿಭಾಗದ ಮುಖ್ಯಸ್ಥ ಳವಾದ ಅದು ಬಾಣರಿಂದ 
ಕಿತ್ತುಕೊಂಡನಂತರ ಗಂಗರ ಆಡಳಿತಕ್ಕೊಳಪಟ್ಟಿತು. ಗಂಗರಿಂದ ಹೊಯ್ಸಳರ ಮಂಡಲ್‌(ಭೂಭಾಗ)ದಲ್ಲಿ ಸೇರಿದಾಗ ಅದು ಅವರ ಮುಖ 
ವಿಭಾಗದಲ್ಲಿ ವಿಲೀನವಾಯಿತೆಂದು ತೋರುತ್ತದೆ. ಏಕೆಂದರೆ ತೊಣಚಿಯ ಅನಂತರ ನಮಗೆ ಕಟ್ಟಪ್ಪು-1000 ವಿಭಾಗದ ಪ್ರಸ್ತಕ್ತಿಯುಳ್ಳ ಶಾಸನಗಳು 


92 


ದೊರಕಿಲ್ಲ. ಕಟ್ಟಿಪ್ಪು, ವಿಭಾಗದ ಮುಖ್ಯತ್ವವನ್ನು ಕಳೆದುಕೊಂಡರೂ ರಾಜಮನೆತನದ ಜೊತೆ, ಆ ರಾಜರ ಪ್ರಧಾನರ ಜೊತೆ ಸಂಬಂಧಗಳನ್ನು 


ಕಳೆದುಕೊಂಡಿದ್ದಿಲ್ಲ. ಅಷ್ಟೇ ಅಲ್ಲ ಕಟ್ಟಪ್ಪು ಅಥವಾ ಶ ಶ್ರವಣಬೆಳಗೊಳ ಒಂದು ಧಾರ್ಮಿಕ ಕೇಂದ್ರವಾಗಿ ಬಹು ಮಹತ್ವ ಸ್ಥಾನವನ್ನು 
ಪಡೆದುಕೊಂಡಿತ್ತು. ಹೊಯ್ಸಳರ ಕಾಲದಲ್ಲಿ ಕಟ್ಟಿದ ಕಟ್ಟಡಗಳೇ - ಜೀರ್ಣೋದ್ಧಾ _ರಗೊಂಡ ಜಿನಾಲಯಗಳೇ - 


ಇಂದಿಗೂ ಅಸ್ತಿತ್ವದಲ್ಲಿ ಇರುವ 
ದೇವಾಯತನಗಳು. ಅವರ ಅನಂತರ ಚಿಕ್ಕಬೆಟ್ಟದ ಮೇಲೆ ಯಾರೂ ಬಸದಿಯನ್ನು ನಿರ್ಮಿಸಿಲ್ಲ. 


ಜೈನಧರ್ಮ ತನ್ನ ವೈಭವದ ಚರಮಸೀಮೆಯನ್ನು ಹೊಯ್ಸಳರ ಕಾಲದಲ್ಲಿ ಕಂಡಿತು. ರಾಜಕೀಯ ಚರಿತೆ ತ್ರಿಯಲ್ಲೂ 'ಚಕ್ರವರ್ತಿ' ಪದವಿಯನ್ನು 
ಧರಿಸಿದ ಈ ಭಾಗದ ರಾಜಮನೆತನವೆಂದರೆ ಹೊಯ್ಸಳರದೇ. ತತ್ಪೂರ್ವದಲ್ಲಿ ಯಾರೂ ಚಕ ಕ್ರವರ್ತಿಗಳಾಗಿದ್ದಿಲ್ಲ.  ಹೊಯ್ಸಳರೂ "ತೆಂಕಣ 
ಚಕ್ರವರ್ತಿ" ಎಂದು ಕರೆದುಕೊಂಡರೂ ಇಡಿಯ ದಕ್ಷಿಣಾಪಥದ, ಎಂದರೆ ಚಾಳುಕ್ಕರಂತೆ - ರಾಷ್ಟ್ರಕೂಟರಂತೆ - ಚಕ್ರವತಿಗಳು ಆಗಿದ್ದಿಲ್ಲ. 
ಅನುಭವಿಸಲಿಲ್ಲ ಆ ವಿಸ್ತಾರವಾದ ಭೂಭಾಗವನ್ನು. ಅವರದು ತುಂಗಭದ್ರೆಯಿಂದ ತೆಂಕಲಲ್ಲೇ ರಾಜ್ಯ. ಗಂಗರ ಮನೆಯ ಕನ್ಮೆಯನ್ನು ಮದುವೆ 
ಆಗಿ ಅವರ ಅನಂತರ ಸಂಪೂರ್ಣ ಗಂಗಮಂಡಲ-96000 ಪ್ರದೇಶಕ್ಕೆ ಅವರು ಅಧಿಪತಿಗಳಾಗಲಿಲ್ಲ. ಅಂತೆಯೆ ಕುಸುರಿಗೆಲಸದ ಕೌಶಲಭರಿತ 
ಬಸದಿಗಳನ್ನು - ದೇವಾಲಯಗಳನ್ನು - ಕಟ್ಟಿಸಿದರೂ ಗೊಮ್ಮಟೇಶ್ವರನಂತಹ ಕಲಾಕೃತಿ ಅವರಿಂದ ನಿರ್ಮಾಣವಾಗಲಿಲ್ಲ. ಹೇಗೋದಿದರೂ 'ಗಂಗ' 
ಗಂಗತುಂಗವೇ ! ಗೊಮ್ಮಟೇಶ್ವರನ ಎತ್ತರಕ್ಕೆ ಏರಿದ ಕಲೆ, ಅನಂತರ ಇಳಿಮುಖ ಕಂಡಿತು. ಅಂತೆಯೆ ಜೈನಧರ್ಮವೂ ಇಳಿಮುಖ ಕಾಣಲು 
ಆರಂಭಿಸಿತು. ಜೈನಧರ್ಮವು ಇಳಿಮುಖ ಕಾಣಲು ವೈದಿಕ ಧರ್ಮದ ಪುನುರುತ್ನಾನವೂ ಒಂದು ಕಾರಣ. ಪರಚಕ್ರ - ಮಹಮ್ಮದೀಯ ರಾಜರ 
- ದಾಳಿ ಇನ್ನೊಂದು ಕಾರಣ. ವೈದಿಕಧರ್ಮದ ಶೈವ (ವೀರಶೈವ ಸಹಿತ) ಹಾಗೂ ಭಾಗವತ (ಶ್ರೀವೈಷ್ಣವ, ವೈಷ್ಣವ (ಮಾಧ್ವ), ಮಹಾನುಭಾವ, 
ಇತ್ಯಾದಿ ಇತ್ಯಾದಿ) ಪಂಥಗಳು ತುಂಬ ಶಕ್ತಿಯುತವಾಗಿ ಅದನ್ನು ಜನರು ತ್ಯಜಿಸಲು ಕಾರ್ಯ ಹಮ್ಮಿಕೊಂಡು ದುಡಿದವು. ಜೈನಧರ್ಮದ 
ಅನುಯಾಯಿಗಳೂ ತತ್ವವನ್ನು ಜಪಿಸುತ್ತ ಅದರ ಆಚರಣೆಯಿಂದ ದೂರಸರಿದು ಜನತಾಸೇವೆಯೆ ಜನಾರ್ದನನ ಸೇವೆಯೆಂಬುದನ್ನು ಮರೆತುದು 
ಕಾರಣವಾಗಿರಬೇಕು. ಶ್ರವಣಬೆಳಗೊಳ ಒಂದು ಅತ್ಯಂತ ದೊಡ್ಡ ಕ್ಷೇತ್ರ, ಹತ್ತಾರು ಹಳ್ಳಿಗಳನ್ನು - ಅಲ್ಲಿನ ಸರ್ವ ಆದಾಯವನ್ನು - ಹೊಂದಿದ್ದುದು 
ಎಲ್ಲವನ್ನೂ ಕಳೆದುಕೊಂಡಿತು ! ಈ ಅವಸ್ಥೆ ಎಲ್ಲಿಯವರೆಗೆ ಹೋಯಿತೆಂದರೆ ಕ್ರಿ.ಶ. 1634ರಷ್ಟೊತ್ತಿಗೆ ಏನೆಲ್ಲವೂ ಅಡವಿಟ್ಟಿತು ! ಆಗ ಮೈಸೂರು 
ಸರ್ಕಾರ ಮುಂದೆ ಯಾರು ಆ ಅಲ್ಪ ಸ್ವಲ್ಪ ಆಸ್ತಿಯನ್ನು ಅಡವು ಹಿಡಿಯದಂತೆ ಆಜ್ಞೆಮಾಡಿತು.' 


ಇಷ್ಟು ಹಿನ್ನೆಲೆಯಲ್ಲಿ ಶ್ರವಣಬೆಳಗೊಳದ ವಿಜಯನಗರದ ಶಾಸನಗಳನ್ನು ಅಧ್ಯಯನಕ್ಕೆ ಎತ್ತಿಕೊಳ್ಳಬೇಕು. ಮಲಿಕ್‌ ಕಾಫರ್‌ನ ಸೇನಾ 
ಚಟುವಟಿಕೆ ಹೊಯ್ಸಳ ಸಾಮ್ರಾಜ್ಯವನ್ನು ಮುರಿಯಿತು. ಅನಂತರ ದಕ್ಷಿಣದ ಭೂಭಾಗದಲ್ಲಿ ತನ್ನ ನೆಲೆ ಕಾಣಲು ಪ್ರಯತ್ನಿಸಿತು. ದಾರಿಯಲ್ಲಿ 
ಅನೇಕ ಪರಮತದ ಕಟ್ಟಡಗಳು, ಬಿಂಬಗಳು, ನೆಲಕಚ್ಚಿದವು ಮತ್ತೆ ರೂಪಗೆಟ್ಟು ನಿಂತವು. ಮಲಿಕ್‌ ಕಾಫರನ ಒಡೆಯ ಅಲ್ಲಾಉದ್ದೀನ್‌ ಖಿಲ್ಜಿ 
ನೆಲೆಗೆಟ್ಟ; ತೊಘಲಖ್‌ ಮನೆತನ ಅಸ್ತಿತ್ವಕ್ಕೆ ಬಂದಿತು. ಅದೇ ವೇಳೆಯಲ್ಲಿ ತೊಘಲಖ್ಬನ ಪರಿವಾರದವರಿಗೆ - ಸಿಬ್ಬಂದಿಗೆ - ಆಡಳಿತದ ಯಂತ್ರಕ್ಕೆ 
ತೊಘಲಖ್ಬನ ನಡಾವಳಿಗೆ ಬೇಸತ್ತ ಗುಂಪಿಗೆ ಸ್ವಾತಂತ್ರ್ಯದ - ಸುಖದ ನೆಲೆಯ - ತಮ್ಮ ನೆಮ್ಮದಿಯ ಆಡಳಿತ ಬೇಕಾಗಿತ್ತು. ಇತ್ತ ಮಹಮ್ಮದೀಯ 
ದಾಳಿಗಳಲ್ಲಿ ಬೇಸತ್ತ ಹಿಂದೂ ಜನರಿಗೆ ಚೆಲ್ಲಾಪಿಲ್ಲಿಯಾಗಿ ಹೋದ ಸಣ್ಣ ಸಣ್ಣ ರಾಜಮನೆತನಗಳಿಗೆ - ತಂದೆಯನ್ನು ಕಳೆದುಕೊಂಡ ಕುಟುಂಬಕ್ಕೆ 
- ಆಗುವ ತೊಂದರೆಗಳ ಹಾಗೆ ಸಾಮ್ರಾಜ್ಕಾಡಳಿತದ ನೆರಳಿನಲ್ಲಿ ಬದುಕಿದವರಿಗೆ ಬಂದು ಕೈಹಿಡಿದು ನಡೆಸುವ - ಜವಾಬ್ದಾರಿ ಹೊರುವ - ಸಮಾಜ 
ಜೀವನದಲ್ಲಿ, ಮತ್ತೆ ಧಾರ್ಮಿಕ ಜೀವನದಲ್ಲಿ ನೆಮ್ಮದಿ ನೀಡಬಲ್ಲ ನೇತೃತ್ವ ಬೇಕಾಗಿತ್ತು. ಅದಕ್ಕಾಗಿ ಗುತ್ತಿಯ ಸುತ್ತ ಮುತ್ತಲ ಪ್ರದೇಶವನ್ನು 
ಆಳುತ್ತಿದ್ದ ರಾಷ್ಟ್ರಕೂಟರ ಕಾಲದಿಂದಲೂ ಹನುಮಕೊಂಡದಲ್ಲಿ - ಅದರ ಸುತ್ತಮುತ್ತಲ ಪ್ರದೇಶದಲ್ಲಿ ರಾಜ್ಯ ಆಳುತ್ತಿದ್ದ - ಈಗ ಇತಿಹಾಸದ 
ಪುಸ್ತಕಗಳಲ್ಲಿ ಕಲ್ಮಾಣದ ಚಾಳುಕ್ಕರೆಂದು ಹೆಸರು ತಳೆದ ಚಾಳುಕ್ಕರ ಮನೆತನ ಅಲ್ಲೂ ಇತರ ಕಡೆಗಳಲ್ಲೂ ತನ್ನ ಶಾಖೆಗಳನ್ನು (ಸಣ್ಣ ಪುಟ್ಟ 
ಮನೆಗಳನ್ನು) ಹೊಂದಿತ್ತು. ಆ ಶಾಖೆ ಈಗ ಬಲಿಷ್ಟವಾಗಿ ಮತ್ತೊಮ್ಮೆ ದೊಡ್ಡದಾದ ರಾಜ್ಯಸೌಧಕ್ಕೆ - ರಾಜ್ಯಮನೆತನಕ್ಕೆ - ಆಸ್ತಿಬಾರವನ್ನು ಹಾಕಿತು. 
ಹಲವರು ಅದಕ್ಕೆ ಸಹಾಯ ಸಹಕಾರವನ್ನು ಕೊಟ್ಟರು. ಭಾರವನ್ನು ಹೊರಬಲ್ಲ ಆನೆಗೆ ತಾನೇ ಭಾರವನ್ನು ಹೊರಿಸುತ್ತಾರೆ? ಭಾರವನ್ನು ಹೊರುವ 
ಈ ಆನೆ ತನ್ನ ಪೂರ್ವದ - ಪರಂಪರಾಗತವಾಗಿ ಬಂದ - ವರಹಾಲಾಂಛನವನ್ನು ಹೊತ್ತುಕೊಂಡು - ಭೂಭಾರವನ್ನು ಧರಿಸಿತು. ಅದೇ 
ವಿಜಯನಗರದ ಮೊದಲ ಮನೆತನ, ಸಂಗಮ ಮನೆತನ. ವರಾಹದಲ್ಲೇ ಅಡಗಿದೆ ವಿಷ್ಣುವಿನ ಪೂಜನೀಯ ಭಾವನೆ - ವರಾಹ ದಶಾವತಾರಗಳಲ್ಲಿ 
ಒಂದೆಂಬುದು ಲೋಕ ವಿಶ್ರುತ ಸಂಗತಿ. ವಿಜಯನಗರದ ಅರಸೊತ್ತಿಗೆಯ ನಾಲ್ಕೂ ಮನೆತನಗಳು ವೈದಿಕ (ಶೈವ, ವೀರಶೈವ, ವೈಷ್ಣವ, ವೀರವೈಷ್ಣವ 
ಹಾಗೂ ಶಾಕ್ತ ಇತ್ಯಾದಿ) ಧರ್ಮಾನುಯಾಯಿಗಳು ಎಂಬುದು ಗಮನಾರ್ಹ. ನಾಲ್ಕೂ ಮನೆತನಗಳು ಹೆಣ್ಣು ಗಂಡು ಕೊಟ್ಟು ತಂದುಕೊಂಡ, 
ಸಂಪ್ರದಾಯ (ಹೆಚ್ಚೂ ಕಡಿಮೆ) ಒಂದೇ ರೀತಿಯುಳ್ಳವು. ಚೈನಧರ್ಮವೂ ರಾಜಧಾನಿಯಿಂದ ದೂರ ಆದುದು ಅದರ ಇಳಿಮುಖಕ್ಕೆ ಕಾರಣ ಎಂದು 
ತೋರುತ್ತದೆ. ಪ್ರಾಯಃ ಇದು ಇನ್ನೊಂದು ಕಾರಣವಾಗಿರಬಹುದು. ಇದಕ್ಕಿಂತ ಹೆಚ್ಚಾಗಿ ತಪಸ್ಸಾಧನೆಯಲ್ಲಿ ತಮಗಿಂತಲೂ ಹಿಂದಿನ ಕಾಲದ 
ಯೋಗಿಗಳು ಸಾಧಿಸಿದ ಸಾಧನೆಗಳನ್ನು ಹೊಂದದೆ ಇರುವುದು ಮುಖ್ಯವೆಂದು ನನಗೆ ತೋರುತ್ತದೆ. ತಪಸ್ವಿಗಳು ತಮ್ಮ ಪ್ರಭಾವವನ್ನು ಜನತೆಯ 
ಮೇಲೆ ಬೀರುವುದು ಲೋಕವಿಶ್ರುತ ವಿಷಯ. ಅಂತಹ ವ್ಯಕ್ತಿಗಳು ಇಲ್ಲದಾದಾಗ ಆಯಾ ಪಂಥದ ಪ್ರಭಾವ ಕಡಿಮೆ ಆಗುತ್ತದೆ. 


93 


ಕ್ರಿ.ಶ. 12-13ನೇ ಶತಮಾನಗಳಲ್ಲಿ ಹಾಗಾಯಿತು ಮತ್ತು ಅದು ಆ ಮುಂದೆ ಆ ಪ್ರಾಚೀನ ವೈಭವಕ್ಕೆ ಉತ್ತಮ ಸ್ಥಿತಿಗೆ ತಲುಪಲು 
ಬ್‌ [30] 


ಸಾಧ್ಯವಾಗಲಿಲ್ಲವೆಂದು ತೋರುತ್ತದೆ. * 
ಶ್ರವಣಬೆಳಗೊಳದಲ್ಲಿ ವಿಜಯನಗರದ ಅರಸರ ಕಾಲದ ಶಾಸನಗಳ ಸಂಖ್ಯೆ ಬಹಳ ಕಡಿಮೆ. ರಾಜಮನೆತನಗಳಿಗೆ ಸಂಬಂಧಪಟ್ಟವು ಕೇವಲ 
ಎ ಣಾ ಫಾ ೯ 

ಆರು ! ಅದರಲ್ಲೊಂದು ಸ್ಥಳ ಸಾಲದಾದಾಗ ಬೇರೆಡೆ ಎಡೆಪಡೆದಿದೆ.' ಚಿಕ್ಕ ಸ್ಥಳದಲ್ಲಿ ಶಾಸನದಲ್ಲಿ ಬರೆಯಬೇಕಾದ ಪದ್ಯವನ್ನೂ ಸರಿಯಾಗಿ 

ಬರೆದಿಲ್ಲ. ಪ್ರಾಯಃ ಇದೂ ಇನ್ನೊಂದೆಡೆ ಶಾಸನವನ್ನು ಬರೆಸಲು ಕಾರಣವಾಗಿರಬೇಕು. ವಿಜಯನಗರದ ಅರಸೊತ್ತಿಗೆಯ ಮೊದಲ ಶಾಸನವೆಂದರೆ 

ಬುಕ್ಕರಾಯನ (1) ಕಾಲದ ಶಾ.ಶ. 1290 ಕೀಲಕ ಭಾದ್ರಪದ ಶು.10, ಬೃಹಸ್ಪತಿವಾರದಂದು (ಕ್ರಿ.ಶ. 1368, ಆಗಸ್ಟ 24) ಬರೆಯಲಾದ 


ಭಂಡಾರ ಬಸದಿಯಲ್ಲಿರುವ ಶಾಸನ. 


ಈ ಶಾಸನವನ್ನು ವೈಷ್ಣವರು ಹಾಗೂ ಜೈನರೂ ಜಗಳವಾದಾಗ ಎರಡು ಜಾತಿಯ ಜನರನ್ನು - ಧರ್ಮದ ಜನರನ್ನೂ - ಆಯಾ 
ಸಂಪ್ರದಾಯಗಳ ಮುಖಂಡರನ್ನು ಕರೆಸಿದುದಾಗಿ ಬರೆದಿದೆ. ಈ ಒಂದೇ ಶಾಸನದ ನಾಲ್ಕು ನಕಲುಗಳನ್ನು ಆನೆಯಗೊಂದಿ, ಹೊಸಪಟ್ಟಣ, 
ಪೆನುಗೊಂಡೆ ಹಾಗೂ ಕಲ್ಲೆಹದ ಪಟ್ಟಣದಲ್ಲಿ ಹಾಕಿದರು. ಈ ನಾಡುವೊಳಗಾದ ಸಮಸ್ತನಾಡ ಭವ್ಮ ಜನಂಗಳು ಬುಕ್ಕರಾಯನಿಗೆ 
ಮನವಿಮಾಡುತ್ತಾರೆ, ಭಕ್ತರು ಅನ್ಕಾಯ ಮಾಡಿದ್ದಾರೆಂದು ತಿಳಿಸುತ್ತಾರೆ, ಆದರೆ ಯಾವ ಊರಿನಲ್ಲಿ ಯಾವ ಯಾವ ಬಸದಿಗಳಿಗೆ 
ಹಾನಿಯಾಯಿತೆಂದು ತಿಳಿಸಿಲ್ಲ. ಬೆಳಗೊಳದಲ್ಲಿ ಭವ್ಕರು ಬೇಕಾದಷ್ಟು ಜನ ಇದ್ದರು ಅಂತೆಯೆ ಕೆಲವು ಮನೆಯವರಾದರೂ ವೈಷ್ಣವ ಜನರು 
ಇದ್ದಿರಬೇಕು. ಅವರ ಪ್ರಸಕ್ತಿ ಇಲ್ಲೆ ಇಲ್ಲ. ಒಮ್ಮೇಲೆ ಶ್ರವಣಬೆಳಗೊಳದ ಮೇಲೆ ದಾಳಿಮಾಡಲು ಭಕ್ತ ಜನರು ಏಕೆ ಹೊರಟರು? ಈ ಶಾಸನ 
ಒಂದು ಕೂಲಂಕಷವಾದ ಅಧ್ಯಯನವನ್ನು ಬಯಸುತ್ತದೆ. ಸಮಸ್ತನಾಡಿನ ಅಧ್ಯಯನ ಆಗುವವರೆಗೆ ಈ ಶಾಸನದ ಸಂಗತಿಗಳನ್ನು ಯಥಾಸ್ತಿತಿಯಲ್ಲಿ 
ಸ್ವೀಕರಿಸುವಂತಿಲ್ಲ. ತಿರುಮಲೆಯ ತಾತಯ್ಯಗಳ ಹೆಸರಿದೆ ಆದರೆ ಅವರೇ ಹಾಕಿಸಿದ ಒಂದೂ ಶಾಸನ ಸದ್ಯಕ್ಕೆ ಎಲ್ಲಿಯೂ ಉಪಲಬ್ದವಿಲ್ಲ. 
ಶ್ರವಣಬೆಳಗೊಳದ ಸುತ್ತಮುತ್ತಲಲ್ಲಿ ಒಂದರ್ಧ ವೈಷ್ಣವ ದೇವಾಲಯಗಳಿದ್ದವು ಅವುಗಳ ಅವಸ್ಥೆ ಏನಾಗಿದೆ? ಇವುಗಳ ಅರಿವೂ ನಮಗಿಲ್ಲ. 
ಈ ಶಾಸನವೇ ಒಂದು ಉತ್ತಮ ಕೇಸ್‌ ಇದೆ. ಜೈನ ಸಮುದಾಯಕ್ಕೆ ಬುಸವಿಸೆಟ್ಟಿ (ಬಸವಿಶೆಟ್ಟಿ) ಮುಖ್ಯಸ್ಥನಾದರೆ ಭಕ್ತ ಸಮಾಜಕ್ಕೆ ಭಕ್ತಜನರಿಂದ 
ಯಾರು ಮುಖ್ಯಸ್ತರು? ಆ ಕಾಲಕ್ಕೆ ಜೈನಗುರುಗಳು ಯಾರೂ ಇದ್ದಿಲ್ಲವೆ? ಭಕ್ತಜನರ ಮುಖ್ಯಸ್ಥರು ತಿರುಮಲೆ ತಾತಯ್ಕಗಳಂತೆ ಜೈನ ಜನರ 
ಮುಖ್ಯಸ್ಥರೂ ಆ ಧರ್ಮದ ಪರಿಪಾಲಕರೇ - ಜೈನಗುರುಗಳೇ - ಆಗಿರಬೇಕಿತ್ತು. ಇದು ವಿಚಾರಣೀಯ. ಈ ಬುಸವಿಶೆಟ್ಟಿ ಯಾವ ಗುರುಗಳ 
ಶಿಷ್ಯ? ಈ ವಿವರ ಇಲ್ಲಿ ಬರಬೇಕಿತ್ತು. 


ಆಗಲೇ ಸೂಚಿಸಿದ ಹಾಗೆ ಎರಡು ಶಾಸನಗಳು ಒಂದು ಇಮ್ಮಡಿ ಹರಿಹರರಾಯನ ಮರಣವನ್ನು ಸೂಚಿಸುವ ಮತ್ತು ಇನ್ನೊಂದು ಇಮ್ಮಡಿ 
ದೇವರಾಯನ ಮರಣವನ್ನು ಸೂಚಿಸುವುದು ಮಗುದೊಂದು ಅದರದೆ ಪ್ರತಿಯಾದ ಶಾಸನ ಇವು ಶ್ರವಣಬೆಳಗೊಳದ ಆಚಿಯಕ್ಕನ (ಅಕ್ಕನ) 
ಬಸದಿಯಲ್ಲಿವೆ. ಅಕ್ಕನ ಬಸದಿಯೆಂದು ಪ್ರಸಿದ್ಧವಾದ ಈ ಬಸದಿಯನ್ನು ಶಿವಭಕ್ತನೆಂದು ಪ್ರಸಿದ್ಧನಾದ, ಜಗನ್ನಾಥ ವಿಜಯ ಕರ್ತೃವಾದ 
ರುದ್ರಭಟ್ಟನಿಗೆ ಆಶ್ರಯವನ್ನಿತ್ತ ಚಂದ್ರಮೌಳಿಯಣ್ಣ ಮಂತ್ರಿಯ ಪತ್ನಿ ಆಚಿಯಕ್ಕ ಕಟ್ಟಿಸಿದುದು. ಈ ಬಸದಿಯಲ್ಲಿ ಆಚಿಯಕ್ಕನು ಬಸದಿಯ 
ಜೊತೆಗೆ ಒಂದು ಸುಂದರವಾದ ಶಾಸನವನ್ನು ಬರೆಯಿಸಿ ನೆಡಿಸಿದ್ದಾಳೆ. ಎದುರಿಗೆ ಇಂತಹ ಒಂದು ಆದರ್ಶಯುತ ಕೆಲಸ - ಮಾದರಿ ಇರುವಾಗಲೂ 
ಆ ಶಾಸನದ ಹಿಂದೆ ಗೋಡೆಯಲ್ಲಿನ ಗಗ್ಗರಿಯಕಲ್ಲ (ಕಟಿಬಂಧದ ಕಲ್ಲಿನಲ್ಲಿ ಸಣ್ಣ ಅಕ್ಬರಗಳಲ್ಲಿ ಕೆತ್ತಿದೆ. ಶಾಸನದ ಒಕ್ಕಣೆ ಇಂತಿದೆ: 


1 ತಾರಣ ಸಂವತ್ಸರದ ಭಾದ್ರಪದ ಬಹುಳ ದಶಮಿಯೂ 
2 ಸೋಮವಾರದಲು ಹರಿಹರರಾಯನು ಸ್ವಸ್ಥನಾದನು'' 


ಸಾಗರದಿಂದ ಸಾಗರದವರೆಗೆ ಹಬ್ಬಿದ ಸಾಮ್ರಾಜ್ಯದ ಒಡೆಯನಿಗೆ ಇಷ್ಟು ಚಿಕ್ಕಶಾಸನ, ಅದೂ ಯಾರೋ ಕಟ್ಟಿಸಿದ ಬಸದಿಯಲ್ಲಿ ! ಅಂತೆಯೆ 
ಇದನ್ನು ನಾನು ರಾಜಶಾಸನವೆಂದು ಹೇಳಲಾರೆ ಆದರೆ ಇದು ಆತನು "ಸ್ವಸ್ಥನಾದ' ಸಂಗತಿಯ ಬಗ್ಗೆ ಸಂದೇಹವನ್ನೂ ಪಡಲಾರೆ. ಯಾರೋ 


ಆತನಿಗೆ ಬೇಕಾದವರು ತಮಗೆ ಸಾಧ್ಯವಿದ್ದ ರೀತಿಯಲ್ಲಿ ಶಾಸನವನ್ನು ಹಾಕಿಸಿದ್ದಾರೆ ಅಷ್ಟೇ; ಹರಿಹರ (11) ಕ್ರಿ.ಶ. 1404, ಆಗಸ್ಟ 30ರಂದು 
ನಿಧನ ಹೊಂದಿದನು. 


ಹರಿಹರರಾಯನ ಮರಣವನ್ನು ತಿಳಿಸಿದ ಶಾಸನದ ಕೆಳಗೆಯೆ ಅತಿ ಚಿಕ್ಕ ಚಿಕ್ಕ ಅಕ್ಷರಗಳಲ್ಲಿ ಇಮ್ಮಡಿ ದೇವರಾಯನ ಮರಣವನ್ನು ತಿಳಿಸುವ 
ಶಾಸನ ಬರೆಸಹೋಗಿ ಅಲ್ಲಿ ಸ್ಥಳ ಸಾಲದೆಂದು ಮನದಟ್ಟಾಗಿ ಅದನ್ನು ಹಾಗೆಯೆ ಅಪೂರ್ಣವಾಗಿ ನಿಲ್ಲಿಸಿ ಬಿಟ್ಟಿದ್ದಾರೆ: 

| ಕ್ಷಯಾಖ್ಯ ಶಕವತ್ಸರೇ ದ್ವಿತಯಯುಕ್ತ ವೈಶಾಖಕೇ ಮಹೀತನ 

2 ವಾರಕೇ ಯು. 


94 


ಈ ಸಂಗತಿಯನ್ನು ತಿಳಿಸುವ ಸಂಪೂರ್ಣ ಶಾಸನ ಅಲ್ಲಿಂದ ಸ್ವಲ್ಪ ಎಡಕ್ಕೆ ಸರಿದರೆ ಬಸದಿಗೆ ಬರುವ ಯಾತ್ರಿಕರ ಸದರಿಗೇ ಗೋಡೆಯ 
ಮೇಲೆ (ಅಕ್ಬರಗಳು ಸ್ವಲ್ಪ) ಸ್ಫುಟವಾಗಿ ಕಾಣಿಸುತ್ತವೆ. ಆ ಬಸದಿಯ ಮಹಾದ್ವಾರದ ಎದುರಿಗೆ ಗೋಡೆಯ ಮೇಲೆ ಅಕ್ಬರಗಳು ಯಾತ್ರಿಕನಿಗೆ 
ಕಣ್ಣುಕೋರೈಸುವಂತಿವೆ: 

1 ಕ್ಷಯಾಹ್ವಯಕುವತ್ಸರೇ ದ್ವಿತಿಯಯುಕ್ತ ವೈಶಾಖಕೇ 

2 ಮಹೀತನಯ ವಾರಕೇ ಯುತಬಲರ್ಕ್ಸ ಪಕ್ಷೇತರೇ | ಪ್ರ 

3 ತಾಪನಿಧಿ ದೇವರಾಟ್ಟಲಯಮಾಪ ಹಂತಾ ಸಮೋ 


4 ಚತುರ್ದ್ದ್ವಶದಿನೇ ಕಥಂ ಪಿತೃಪತೇ ನಿವಾರ್ಯಾ ಗತಿಃ ॥!3 


[ಕುವರ್ಷವಾದ 'ಕ್ಷಯ' ಸಂವತ್ಸರದಲ್ಲಿ ನಿಜ ವೈಶಾಖ ಮಾಸದ ಬಹುಳ 14 ದಿವಸ ಮಂಗಳವಾರದಂದು ಪ್ರತಾಪನಿಧಿ ದೇವರಾಯನು 
ಪಿತೃಲೋಕಕ್ಕೆ ಪ್ರಯಾಣ ಬೆಳಸಿದನು (ಇಲ್ಲಿನ ದಿನಾಂಕ ಕಿ ಕ್ರಿ.ಶ. 1446, ಕಯ, ವೈಶಾಖ ಬಹುಳ 14, ಮಂಗಳವಾರಕ್ಕೆ ಅತ್ಯಂತ ಸಮರ್ಪಕವಾಗಿ 
ಹೊಂದುತ್ತದೆ).] 


ಇಷ್ಟೆಲ್ಲ ಹೇಳಿದ ಮೇಲೂ ಇದನ್ನು ಕೂಡ ಹರಿಹರರಾಯನ ಮರಣ ಶಾಸನದಂತೆ ರಾಜಶಾಸನವೆಂದು ಸ್ವೀಕರಿಸುವಂತಿಲ್ಲ. ಈ ಶಾಸನವನ್ನೂ 
ಆತ್ಮೀಯರಾರೊ ಹಾಕಿಸಿದ್ದಾರೆ. 


ಮಂಗಾಯಿ ಬಸದಿಯಲ್ಲಿ ಸದ್ಯ ಎಂಟು ಶಾಸನಗಳು ದೊರಕಿದ್ದು ಆರು ಶಾಸನಗಳು ವಿಜಯನಗರದ ಸಂಗಮ ಮನೆತನದೊಂದಿಗೆ ಸಂಬಂಧ 
ಹೊಂದಿವೆ. ಈ ಆರರಲ್ಲೂ ತೇದಿ ವಿವರಗಳಿಲ್ಲ. ಹೀಗಾಗಿ ವಿದ್ವಾಂಸರಿಗೆ ಇದುವರೆಗೆ ಇಲ್ಲಿ ಬಂದಿರುವ ಸಂಗತಿಗಳನ್ನು ಸರಿಯಾಗಿ ವಿವರಿಸಲು 
ಆಗಿಲ್ಲ. ಉದಾ: 


ಶ್ರವಣಬೆಳಗೊಳ ಸಂಪುಟದ ಶಾಸನ 457ರಲ್ಲಿ ಶಾಂತಿತೀರ್ಥಂಕರ ಬಿಂಬದ ಪೀಠದಲ್ಲಿ ಬರೆದಿರುವ ಶಾಸನ ಇಂತಿದೆ: 


1 ಶ್ರೀಮತ್ಪಂಡಿತಾಚಾರ್ಯ್ಯ ಗುಡ್ಡಿ ದೇವರಾಯ ಮ : 


2 ಹಾರಾಯರ ರಾಣಿ ಭೀಮಾದೇವಿ ಮಾಡ್ಸಿದ ಶಾನ್ವಿನಾಥ ಸ್ವಾಮಿ ಶ್ರೀ!* 


ಇಲ್ಲಿ ಬಂದಿರುವ 'ಭೀಮಾದೇವಿ' ರಾಣಿಯನ್ನು ದಿ. ಆರ್‌. ನರಸಿಂಹಾಚಾರ್ಯರು ಒಂದನೆಯ ದೇವರಾಯನ ಹೆಂಡತಿ ಎಂದು 
ಗುರುತಿಸಿದ್ದರೆ!" “story of Kamataka” ಪುಸ್ತಕದಲ್ಲಿ ಅದರ ಕರ್ತೃಗಳಾದ ಡಾ. ಪಿ.ಬಿ.ಡಿ., ಎಸ್‌.ಎಚ್‌.ಆರ್‌ ಮತ್ತು ಬಿ.ಆರ್‌.ಗೋ. 
ಇಮ್ಮಡಿ ದೇವರಾಯನ (ಕ್ರಿ.ಶ. 1424-1446) ಹೆಂಡತಿಯೆಂದು ಗುರುತಿಸಿದ್ದಾರೆ. ಈ ತಾಯಿ ಯಾರ ಪತ್ನಿ? 


ಈ ದಿಸೆಯಲ್ಲಿ ಇಲ್ಲಿನದೇ ಆದ ಪಾರ್ಶ್ವನಾಥ ಬಿಂಬದ ಮೇಲೆ ಇರುವ ಶಾಸನ ಇನಿತು ಬೆಳಕು ಬೀರುತ್ತದೆ. ಅದು ಹೀಗಿದೆ: 


] ಶ್ರೀ ಮೂಲಸಂಗದ ದೇಸಿಯಗಣದ ಪೊ 
2 ಸ್ಮಕಗಛದ ಅರ್ಹಣನ್ಹಿದೇವರಗುಡ್ಡ ಶ್ರೀನ 
3 ಯಹರ ಪ್ರಧಾನಸೇನಾಧಿಕಾರಿ ಶ್ರೀಕರ 


4 ಇದ ಬಮಚಯ ಮಾಡಿಸಿದ ಬಸದಿ!? 


'ಬಮಚಯ' ಇದು 'ಬಯಚಯ', ಇನ್ನು ಈ ವ್ಯಕ್ತಿ 'ಪ್ರಧಾನ ಸೇನಾಧಿಕಾರಿ' ಎಂದಿರುವುದರಿಂದ ಈತ ಒಬ್ಬ ದಂಡನಾಯಕ ಎಂದರೆ 
ತಪ್ಪಲ್ಲ. ಹುಳ್ಳಪ್ಪ ಮೊದಲಾದವರನ್ನು ಜ್ಞಾಪಿಸಿಕೊಂಡರೆ ಬಮಚಯ/ಬಯಚಯ ವ್ಯಕ್ತಿಯೂ ದಂಡನಾಯಕನೇ. ಈ ಸಂದರ್ಭದಲ್ಲಿ ನಮಗೆ 
ದೊಡ್ಡಬೆಟ್ಟದ ಮೇಲಿರುವ ಶಾಸನ ಬಹಳ ಮಹತ್ವದ್ದಾಗಿದೆ. ಆದೆಂದರೆ ಶಾಸನ ಸಂಖ್ಯೆ 357. ಈ ಶಾಸನವನ್ನು ಇರುಗಪ ದಂಡನಾಯಕನು 
ತನ್ನ ಗುರುಗಳಾದ ಶ್ರುತಮುನಿಗಳು ಗೊಮ್ಮಟೇಶ್ವರನ ಅಖಂಡ ಪೂಜೆಗೆ ಬೆಳಗುಳ ಗ್ರಾಮವನ್ನೂ, ಆತನೇ ಕಟ್ಟಿಸಿದ ಕೆರೆಯನ್ನೂ, ಗದ್ದೆ 
ಭೂಮಿಯನ್ನೂ ಮತ್ತು ತೋಟವನ್ನೂ ದಾನಪಡೆದ ಸಂದರ್ಭದಲ್ಲಿ ಬರೆಯಿಸಿದ್ದಾನೆ. ಇದರ ಕಾಲ ಕ್ರಿ ಕಿ.ಶ. 1422 (ಶಾ.ಶ. 1344, ಶುಭಕೃತ್‌, 
ಕಾರ್ತಿಕ ಮಾಸ, ಶು.1, ಸೋ). ಈ ಇರುಗಪ ದಂಡನಾಯಕ ತನ್ನ ವಂಶ ಚರಿತ್ರೆಯ ಬಗ್ಗೆ ಮನ ಇ ಇನಿತು ಹೇಳಿದ್ದಾನೆ: 


9 


ಶ್ರೀಮತ್ಪರಮಗಂಭೀರಸ್ಕಾದ್ವಾದಾಮೋಘಲಾಂಛನಂ ಜೀ 
ಯ್ಯಾತ್ರೈಲೋಕ್ಕನಾಥಸ್ಕ ಶಾಸನಂ ಜಿನಶಾಸನಂ ॥ 
ಶ್ರೀಬುಕ್ಕರಾಯಸ್ಕ ಬಭೂವ ಮಂತ್ರೀ ಶ್ರೀ ಬೈಚದಂಡೇಶ್ವ 

ರ ನಾಮಧೇಯಃ | ನೀತಿರ್ಯದೀಯಾ ನಿಖಿಲಾಭಿನಂದ್ಕಾ ನಿಃ 
ಶೇಷಯಾಮಾಸ ವಿಪಕ್ಷಲೋಕಂ ॥ ದಾನ ಚೇತ್ಕಥಯಾಮಿ ಲು 
ಬ್ಲಪದವೀಂ ಗಾಹೇತ ಸಂತಾನಕೋ ವೈದಗಿಂ ಯದಿ ಸಾ ಬೃಹಸ್ಪತಿ 
ಕಥಾ ಕುತ್ರಾಪಿ ಸಂಲೀಯತೇ । ಕ್ಷಾಂತಿಂ ಚೇದನಪಾಯಿನೀಂ ಜಡ 
ತಯಾ ಸ್ಪಶ್ಯೇತ ಸರ್ವ್ವಂ ಸಹಾ ಸ್ತೋತ್ತಂ ಬೈಚಪದಂಡನೇತುರವ 
ನೌ ಶಕ್ಕಂ ಕವಿನಾಂ ಕಥಂ ॥ ತಸ್ಮಾದಜಾಯಂತ ಜಗದ್ದಯಂತಃ ಪು 
ತ್ರಾಸ್ತ್ರಯೋ ಭೂಷಿತಚಾರುಶೀಲಾಃ | ಯೈರ್ಭೂಷಿತೋ 

ಜಾಯತ ಮಧ್ಯಲೋಕೋ ರತ್ನೈಸ್ಟ್ರಿಭಿರ್ಜೆನ ಇವಾಪವ 

ರ್ಗ್ಗಃ ॥ ಯಿರುಗಪದಂಡನಾಥಮಥ ಬುಕ್ಕಣಮಪ್ಕನು 

ಜೌ ಸ್ವಮಹಿಮಸಂಪದಾ ವಿರಚಯನ್‌ ಸುತರಾಂ ಪ್ರಥಿ 

ತೌ | ಪ್ರತಿಭಟಕಾಮಿನೀ ಪೃಥುಪಯೋಧರಹಾರಹರೋ 
ಮಹಿತಗುಣೋಭವದ್ದಗತಿ ಮಂಗಪದಂಡಪತಿಃ ॥ ದಾಕ್ಸ 

ಣ್ಶ ಪ್ರಥಮಾಸ್ಪದಂ ಸುಚರಿತಸ್ಕೈಕಾಸ್ರಯಸ್ಸತ್ಕವಾ 

ಗಾಧಾರಸ್ಸತತಂ ವದಾನ್ಶಪದನೀಸಂಚಾರ ಜಂಘಾಲ 

ಕ: ಧರ್ಮ್ಮೋಪಘ್ನತರುಃ ಕ್ಷಾಕುಲಗೃಹಂ ಸೌಜನ್ಯಸಂಕೇ 

ತಭೂಃ ಕೀರ್ತಿಂ ಮಂಗಪದಂಡಪೋಯಮತನೋ 
ಜ್ಹೈನಾಗಮಾನುವ್ರತಃ ॥ ಜಾನಕೀತ್ಯಭವದಸ್ಕ ಗೇಹಿನೀ 
ಚಾರುಶೀಲಗುಣಭೂಷಣೋಜ್ವಲಾ | ಜಾ 

ನಕೀವ ತನುವೃತ್ತಮಧ್ಯಮಾ ರಾಘವಸ್ಯ ರಮಣೀ 

ಯತೇಜಸಃ ॥ ಆಸ್ತಾಂ ತಯೋರಸ್ತ ಮಿತಾರಿವಗ್ಗೌ ೯ ಪು 

ತ್ರೌ ಪವಿತ್ರೀಕೃತ ಧರ್ಮ್ಮಮಾರ್ಗ್ಗಾ | ಜಾಯಾನಭೂತ್ತ ತ್ರ 
ಜಗದ್ವಿಜೇತಾ ಭವ್ಯಾಗ್ರಣೀರ್ಜ್ಟೆಚಪದಂಡನಾಥಃ ॥ ಇ 
ರುಗಪದಂಡಾಧಿಪತಿಸ್ತಸ್ಕಾವರಜಸ್ಸಮಸ್ತ 

ಗುಣಶಾಲೀ | ಯಶ್ಶಯಶಶ್ಚಂದ್ರಿಕಯಾ ಮೀಲಂತಿ ದಿ 


ವಾಪ್ಕರಾತಿ ಮೂಖಪದ್ಮಾ: | ಇತ್ಯಾದಿ.!8 


96 


ಇಲ್ಲಿನ ವಂಶ ವಿವರವನ್ನು ರೇಖೆಯ ಮೂಲಕ ಹೀಗೆ ಕೊಡಬಹುದು. 


ಬೈಚದಂಡೇಶ್ವರ (1) 
(ಈತ ಬುಕ್ಕರಾಯನ (ಕ್ರಿ.ಶ. 1356-1377) ಮಂತ್ರಿ) 


ಇರುಗಪ (1) ಬುಕ್ಕಣ ಮಂಗಪ ದಂಡಪತಿ 
ಹೆಂ. ಜಾನಕಿ 
ಬೈಚಪದಂಡನಾಥ ಇರುಗಪ ದಂಡನಾಥ (ಕ್ರಿ.ಶ. 1422) 


'ಬೈಚಪ' ಇದನ್ನು” 'ಬಯಚಪ' ಎಂದೂ ಬರೆದಿರುವುದು ಬೇರೆಡೆ ಕಂಡುಬಂದಿದೆ. 'ಬೈ' ಬಯ್‌ > ಬಯ ಆಗುವುದೂ ಲೋಕರೂಢಿಯೆ. 
ಈ ಹಿನ್ನೆಲೆಯಲ್ಲಿ ಮಂಗಾಯಿ ಬಸದಿಯ ಶಾಸನದ ಬಯಚಪ ಹಾಗೂ ಈ ಬೈಚಪ ಒಂದೇ ಆಗಿರಲು ಸಾಧ್ಯವಿದೆ. ಬಯಚಪ (ಬೈಚಪ) ಹಾಗೂ 
ಇರುಗಪ ಇಬ್ಬರೂ ಒಂದನೆಯ ದೇವರಾಯ (ಕ್ರಿ.ಶ. 1406-1422) ದೊರೆಯ ದಂಡನಾಯಕರಾಗಿದ್ದ ಕಾರಣ ಅವರ ಕಾಲದಲ್ಲಿ ಕಟ್ಟಲಾದ 
ಮಂಗಾಯಿ ಬಸದಿ ಹಾಗೂ ಅಲ್ಲಿನ ವ್ಯಕ್ತಿಗಳು ಒಂದನೆಯ ದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಇದ್ದವರಾಗುತ್ತಾರೆ. ಅರ್ಥಾತ್‌ 
ಭೀಮಾದೇವಿಯೂ ಮತ್ತು ಮಂಗಾಯಿಯೂ ಒಂದನೆಯ ದೇವರಾಯನ ಕಾಲದಲ್ಲಿ ಇದ್ದವರಾಗುತ್ತಾರೆ. ಭೀಮಾದೇವಿ ಆತನ ಪತ್ನಿ ಆಗುತ್ತಾಳೆ. 
ದಿವಂಗತ ನರಸಿಂಹಾಚಾರ್ಯರ ಗುರುತಿಸುವಿಕೆ ಸರಿಯಾಗಿದೆಯೆಂದು ತೋರುತ್ತದೆ. 


ಸದ್ಮ ಸಂಗಮ ಮನೆತನದವರಿಗೆ ಇಷ್ಟಾದರೂ ಸಂಬಂಧಗಳು ಇದ್ದದ್ದು ಕಂಡರೆ ಆ ಮುಂದೆ ಬಂದ ರಾಜಮನೆತನಗಳ ಸಂಬಂಧ 
ಶ್ರವಣಬೆಳಗೊಳದ ಜೊತೆಗೆ ಅಷ್ಟುಗಿ ಇದ್ದದ್ದು ಕಂಡು ಬಂದಿಲ್ಲ. 


ಟಿಪ್ಪಣಿಗಳು 


1. ದೇವತೆಗಳು (ಶಿವ, ವಿಷ್ಣು, ದೇವೀ) ಜನರ ಜೊತೆಗೆ ಬಂದ ಹಾಗೆ ನದಿಗಳ ಹೆಸರುಗಳೂ ದಕ್ಷಿಣಕ್ಕೆ ಬಂದವು. ಗಂಗೆ ಗೋದಾವರಿಯಾದಳು 
(ಗೌತಮಿಗಂಗಾ). ಯಮುನಾ ಅಥವಾ ಕೃಷ್ಣಾ, ಕೃಷ್ಣಾ ಹೆಸರಿನಲ್ಲಿ ರಾರಾಜಿಸಿದಳು. ಕೃಷ್ಣಾ/ಯಮುನಾ ಇವು ಒಂದೇ ಹೆಸರಿನ 
ನದಿಯೆಂಬುದು ಭಾಗವತದ ಕಾಲದಿಂದಲೇ ಪ್ರಚಲಿತವಾಗಿದೆ: 


ವಿಲೋಕ್ಕದೂಷಿತಾಂ ಕೃಷ್ಣಾಂ ಕೃಷ್ಣಃ ಕೃಷ್ಣಾಹಿನಾವಿಭುಃ | 
ತಸ್ಮಾ ವಿಶುದ್ದಿಮನ್ವಿಚ್ಛನ್‌ ಸರ್ಪಂ ತಮುದವಾಸಯತ್‌ ॥ 


--ಭಾಗವತ, ಅಧ್ಕಾಯ-16, ಪದ್ಮ 1 


ಈಗ - ಕೃಷ್ಣಾ ಕಾವೇರೀ ಎರಡು ಮಹಾನದಿಗಳ ಮಧ್ಯದ ಸ್ವಲ್ಪ ಭಾಗದಲ್ಲಿ ಕರ್ನಾಟಕ ಸ್ವಲ್ಪಭಾಗದಲ್ಲಿ ಆಂಧ್ರರಾಜ್ಯಗಳಿವೆ. ಆಂಧ್ರ 
ಕೃಷ್ಣಾ ಗೋದಾವರಿಗಳನ್ನು ಒಳಗೊಂಡಿದೆ. ಕಾವೇರೀ 'ಕವೇರಜಾ' ಎಂದರೆ ಬ್ರಹ್ಮಪುತ್ರಾದ ಇನ್ನೊಂದು ಹಸರು. 


2 S11, Vol. IX, pt.1, No. 80. 


3. ಕಟವಪ್ರ > ಕಟ್ಟಪ್ಪು > ಕಬ್ಬಪ್ಪು ಆಗಿದೆ. ಕೆಲವರು ತಿಳಿದಂತೆ ಕನ್ನಡದಿಂದ ಸಂಸ್ಕೃತೀಕರಣಗೊಂಡಿಲ್ಲ. ಕನ್ನಡವೆ ಮೊದಲು ಎಂದು 
ಹೇಳುವುದಾದರೆ ಅಲ್ಲಿ ಜನವಸತಿ ಇತ್ತೆಂದು ಹೇಳಬೇಕಾಗುತ್ತದೆ. ಹಾಗೆ ಹೇಳುವುದಾದರೆ 'ಚಿಕ್ಕಬೆಟ್ಟ' ಹಾಗೂ 'ದೊಡ್ಡಬೆಟ್ಟ' ಶಬ್ದಗಳು 
ಅಂಕಿತ ನಾಮಗಳು (ಅನ್ವರ್ಥಕ ನಾಮಗಳೂ ಸಹ !) ಅಡ್ಡ ಬರುತ್ತವೆ. 


4. EpCar., Vol. ೫ (೩ 1973), No. 99, p. 70. 


gy 


14 


£3 


14. 


ಇಲ್ಲಿನ ಸಂಗತಿಗಳು ಇತ್ತೀಚಿಗೆ ಪರಿಷ್ಕರಣಗೊಂಡಿವೆ. Ep.Car., Vol. Il (R 1973), No. 38, p. 14. ಅಳಿಸಿ ಹೋಗಿರುವ ಒಂದು 
ಅಕ್ಷರವನ್ನು 'ಣ' ಎಂದೇ ತುಂಬಿಕೊಂಡು ಓದಬೇಕಾಗುತ್ತದೆ. 


ಅದೇ ಶಾಸನ ಸಂಪುಟ, ಶಾಸನ ಸಂ. 114, ಪು.74. 
Ep.Car., Vol. IV (R 1977), K.R.Pet. No. 50, p. 37. 
Ep.Car., Vol. 11 (R 1973), No. 352, pp. 203-204. 


ಅದೇ, ಶಾಸನ ಸಂ. 357, 441, 445-446, 467, 475. 

Ep.Car., Vol. 11 (1973), No. 447, pp. 273-74; ರಾಜಶಾಸನಗಳಾಗಿದ್ದರೆ ಅವುಗಳನ್ನು ತುಂಬಾ ಚೆನ್ನಾಗಿ ಕೆತ್ತಿಸಿ 
ನೆಡಿಸುತ್ತಿದ್ದರು. 

Ep.Car., Vol. 11 (1973), No. 446, p. 273. ಈ ಶಾಸನದ ಕಾಲ: ಸಂವತ್ಸರ ತಾರಣ, ಭಾದ್ರಪದ ಬ. 10, ಸೋಮವಾರ. 
ಇದು ಕ್ರಿ.ಶ. 1414 ಆಗಸ್ಟ 30ಕ್ಕೆ ಹೊಂದುತ್ತದೆ. ಆದರೆ ಅಂದು ಸೋಮವಾರ ಇರದೆ ಶನಿವಾರ ಇದ್ದಿತು. 


(a) Ep.Car., Vol. 11 (1973), No. 447, pp. 273-74. ಶಕವರ್ಷ ಕ್ಷಯ, ನಿಜ ವೈಶಾಖ ಬಹುಳ 14, ಮಂಗಳವಾರ - ಇಲ್ಲಿಗೆ 
ಶಾಸನ ನಿಂತು ಬಿಟ್ಟಿದೆ ! ಇದಕ್ಕೆ ಎರಡು ಕಾರಣಗಳನ್ನು ಹೇಳಬಹುದು: 


(1) ಬರೆಯಲಿಕ್ಕೆ ಕಲ್ಲಿನಲ್ಲಿ ಹೆಚ್ಚಿಗೆ ಜಾಗವೇ ಇಲ್ಲ - ಇನ್ನು 

(2) ಬರೆಯುವ ಪಠ್ಯ (೮x) ಪದ್ಮವಾಗಿದ್ದು ಪ್ರಸ್ತುತ ಶಾಸನದಲ್ಲಿ ಎರಡನೆಯ ಪಂಕ್ತಿಯಲ್ಲಿ ಛಂದೋಭಂಗವಾಗಿದೆ. 
(0) ಹೇಮಕೂಟದಲ್ಲಿ ಒಂದು ಚಿಕ್ಕ ಶಾಸನ ಸಿಕ್ಕಿದೆಯೆಂದು ಡಾ. ಸಿ.ಎಸ್‌. ಪಾಟೀಲರು ತಿಳಿಸಿದರು. 

Ep.Car., Vol. 11 (1973), No. 445, 27, 

ಅದ್ಕ No. 467, ಐ..283. 

(೩) ಅದೆ ನೋಡಿ: ಪೀಠಿಕೆ, xe: 


(0) Ep.Car., Vol. 1 (1923 ಇ?) Introduction, p. 64. 


. History of Karnataka (Dr. P.B. Desai, Dr. S.H. Ritti and Dr. B.R. Gopal), p. 371 (2nd Ed. 1981). 


Ep.Car., Vol. 11 (1973), No. 467, p. 283. 


ಅದೇ ಶಾಸನ ಸಂಖ್ಯೆ: 357, ಪ್ರ 209-10. 


98 


a 
41೪ 


